1977 
ಕನ್ನಡ ಅಧ್ಯಯನ ವಿಭಾಗ 
ಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-24 





ಪ್ರಕಟಣೆ: 61 . 


ಜೇನು ಸಾಕಣೆ 


ಎಸ್‌. ಕೆ. ಕಲ್ಲಾಪುರ 





| 1977 
ಕನ್ನಡ ಅಧ್ಯಯನ ವಿಭಾಗ | 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು - 560024. 


ಜೇನುಸಾಕಣೆ (ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದಿಂದ 
ಸಿದ್ಧಗೊಂಡಂ ಸಂವಹನ ಸಮಿತಿ ಪ್ರಕಾಶಿತ), ಪ್ರಥಮ ಮಂದ್ರಣ 1977, 
ಪ್ರತಿಗಳು 1000, ಘ್‌ xii +212 ಜಿಲೆ: ಸಾದಾ ಪ್ರತಿ ರೂ 14-00 

ಕ್ಯಾಲಿಕೊ ಪ್ರತಿ ರೂ 18-00 


© ಹಕ್ಕುಗಳನ್ನ ಕೃಷಿವಿಶ್ವವಿದ್ಯಾನಿಲಯವು ಕಾಯ್ದಿರಿಸಿದೆ 


ಪರಿಸ್ಥೃತ ಬೆಲೆ 
ಸಾದಾಪ್ರತಿ ರೂ. 17-50 
ಸ್ಯಾಲಿಕೊಪ್ರತಿ ಕೂ. 22-50 


ಪ್ರಧಾನ ಸಂಪಾದನೆ 


ನೀ. ಚ. ಹಿತ್ತಲಮನಿ 
ಕನ್ನಡ ಪ್ರಾಧ್ಯಾಪಕಿರು 


ಸಹ ಸಂಪಾದನೆ 


ಎಚ್‌, ಕೆ. ನರಸಿಂಹೇಗೌಡ - 
ಸಹಾಯಕ ಪ್ರಾಧ್ಯಾಪಕರು. 


ತಾಂತ್ರಿಕ ಪರಿಶೀಲನೆ 


ಬಿ. ಎಂ. ಮುತ್ತಪ್ಪ 
ಎಪಿಕಲ್ವರಿಸ್ಟ್‌ 


ಕಲೆ 
ಬಿ. ಜಿ. ರಮೇಶ್‌ 


ಕಲಾವಿದರು 


ಎಲ್ಲರೂ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸೇರಿದವರು 


ವಂದ್ರಕರು: ಡಬ್ಲ್ಯು. ಕ್ಯು. ಜಡ್ಜ್‌ ಪ್ರೆಸ್‌, ಬೆಂಗಳೂರು-560025. 


ಕುಲಪತಿಗಳ ಹಾರೈ ಫ್‌ 


ಇಂದಿನ ವಿಶ್ವದಲ್ಲಿನ ಹಲವಾರು ಸಮಸ್ಯೆಗಳಿಗೆ ಕತ ಉತ್ಪಾದನೆಯ ಹೆಚ್ಚಳವೇ 
ಬಹುಮಟ್ಟಿಗೆ ಪರಿಹಾರ ಒದಗಿಸಲು ಸಾಧ್ಯ. ಕೃಷಿ ಉತ್ಪಾದನೆಯ ಹೆಚ ಕಳವು 
ಕೃಷಿ ಸಂಶೋಧನೆಗಳ ಫಲಿತಾಂಶಗಳನ್ನಳವಡಿಸುವಿಕೆಯನ್ನು ಅವಲಂಬಿಸಿದೆ. ಕಳೆದ 
ಒಂದು ದಶಕದಲ್ಲಿ ಕೃಷಿ ಸಂಶೋಧನೆಯು ನಾನಾ ಮುಖವಾಗಿ ಬೆಳೆದಿದೆ. ಅದರ 
ಪ್ರಯೋಜನವನ್ನು ಕೆಲವು ರೈತರು ಪಡೆದಿದ್ದಾರೆ. ಅವರಲ್ಲಿ ಕೆಲವರು ಹೆಚ್ಚಿನ ಪ್ರಗತಿ 
ಯನ್ನು ಸಾಧಿಸಿ ಜಾಗತಿಕ ಗರಿಷ್ಠ ಸಾಧನೆಯನ್ನು ನಾವೂ ಸಾಧಿಸಲು ಭರವಸೆಯ 
ದೃಷ್ಟಾಂತವೆನಿಸಿದ್ದಾರೆ. ಈ ಅಳವಡಿಕೆ ಹಾಗೂ ಸಾಧನೆಗಳು ಕೆಲವರ ಸ್ವತ್ತಾಗಿ ಉಳಿ 
ಯಪ" ಸಾರ್ವತ್ರಿಕವಾಗಬೇಕು. ಆಗ ರಾಷ್ಟ್ರದಲ್ಲಿ ನಿಜವಾದ ಕೃಷಿ ಪ್ರಗತಿ ಹಾಗೂ 
ಸಾಮಾಜಿಕ ಕಲ್ಯಾಣ ಮೂಡಿಬರುತ್ತದೆ. “ಈ ಕಾರ್ಯಸಾಧನೆಯಲ್ಲಿ ಕೃಷಿ ವಿಜ್ಞಾನ 
ಹಹಿತ್ಯ ರಚನೆಯು ಮಹತ್ವದ ಅಂಶವಾಗಿದೆ. ಈ ದೃಷ್ಟಿಯಲ್ಲಿ ಕೃಷಿ ವಿಜ್ಞಾನ 

ಸ್ತಕಗಳು ಪ್ರಾದೇಶಿಕ ಭಾಷೆಯಲ್ಲಿ ಪ್ರಕಟವಾಗುತ್ತಿ ರುವುದು 'ಔಚಿತ್ಯ (ಪೂರ್ಣವಾಗಿದೆ. 

ಸ್ವಾತಂತ್ರಾ ನಂತರದ ಅಭ್ಯುದಯದ ಹಲವಾರು ಯತ್ನಗಳಲ್ಲಿ ರಾಷ್ಟ್ರೀಯ ಭಾಷೆ 
ಗಳ ಅಭಿವೃದ್ಧಿಯೂ ಒಂದು. ಹಿಂದಿ ಭಾಷೆಯೊಂದಿಗೇನೇ ಇತರ ಎಲ್ಲ ಪ್ರಾದೇಶಿಕ 
ಭಾಷೆಗಳ ಬೆಳವಣಿಗೆ ನಡೆಯಬೇಕೆಂದು ಸಂಸತ್ತು ನಿರ್ಧರಿಸಿದೆ. ಹಲವಾರು ಭಾಷೆ 
ಗಳು ಬಳಕೆಯಲ್ಲಿರುವ ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಭಾಷೆಗಳೂ ಸಮತೂಕವಾಗಿ ಬೆಳೆದು 
ಬಂದಾಗಲೇ ರಾಷ್ಟ್ರ ದ ಸಮಗ್ರತೆ” ಬೆಳೆದುಬರುತ್ತ ದೆ. ಈ ಭಾಷೆಗಳು ಸಾಕಷ್ಟು 
ಅಭಿವೃದ್ಧಿ ಹೊಂದಿದಾಗ ಶಿಕ್ಷಣ ಮಾಧ್ಯಮಗಳಾಗಲು ಸಮರ್ಥವಾಗುತ್ತವೆ. ನಾಡಿನ 
ಭಾಷೆಗಳೆಲ್ಲವನ್ನೂ ಶಿಕ್ಷಣ ಮಾಧ್ಯ ಮಗಳಾಗುವಂತೆ ಬಲಗೊಳಿಸುವ ಹೊಣೆ ವಿವಿಧ 
ವಿಶ್ವವಿದ್ಯಾನಿಲಯಗಳದ್ದು. ಅದಕ್ಕನುಗುಣವಾಗಿ ಪ್ರಾದೇಶಿಕ ಭಾಷೆಗಳು ಕೃಷಿ ಶಿಕ್ಷಣ 
ಮಾಧ್ಯಮಗಳಾಗುವಂತೆ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾದದ್ದು ಕೃಷಿ ವಿಶ್ವವಿದ್ಯಾ 
ನಿಲಯಗಳ ಕೆಲಸವಾಗಿದೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ಈ ಕಾರ್ಯಸಾಧನೆ 
ಗೋಸುಗ ಕನ್ನಡದಲ್ಲಿ ಕೃಷಿ ಸಾಹಿತ್ಯ ನಿರ್ಮಾಣ ಕೈಗೆತ್ತಿಕೊಂಡಿದೆ. ಇಷ್ಟು ದಿನ 
ಇಂಗ್ಲಿಷ್‌ ಭಾಷೆಯಲ್ಲಿಯೇ ಶಿಕ್ಷಣ ಪಡೆದು. ಬಳಕೆ ನಡೆಯಿಸಿದ ಶಿಕ್ಷಕ ಹಾಗೂ 
ವಿಜ್ಞಾನಿಗಳಿಗೆ ಒಮ್ಮೆಲೇ ಪ್ರಾದೇಶಿಕ ಭಾಷೆಗಳಲ್ಲಿ ಗ್ರಂಥರಚನೆ ಮಾಡುವುದು ಸುಲಭ 
ಕಾರ್ಯವೇನಲ್ಲ. ಇಂಥವರಲ್ಲಿ ಈ ಕೆಲಸ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾರಂಭ 
ವಾದ ಅಲ್ಪಾವಧಿಯಲ್ಲಿ ಅರವತ್ತೊಂದು ಗ್ರಂಥಗಳು ಥ್ರ; ಪ್ರಕಟಗೊಂಡು ಜನಪ್ರಿಯ 
ವಾದುದು ಅತ್ಯಂತ ಹೆಮ್ಮೆಯ ಸಾಧನೆ. 

ಉಪಯುಕ್ತ ಸಂಶೋಧನಾಧಾರಿತ ಆಳ ಅಭ್ಯಾಸದ ಫಲವಾಗಿ ಸೃಷ್ಟಿಗೊಂಡ 
ಕೃಷಿ ವಿಜ್ಞಾನ ಗ್ರಂಥಗಳು ನಮ್ಮ ರಾಜ್ಯದ ಕೃಷಿ ವಿದ್ಯಾರ್ಥಿ ಹಾಗೂ ಕೃಷಿಕರಿಗೆ 
ಅಮೂಲ್ಯ ಕೊಡುಗೆಗಳಾಗುವುದರಲ್ಲಿ ಸಂದೇಹವಿಲ್ಲ. ಈ ಕಾರ್ಯ ಮಿಂಚಿನ ವೇಗ 
ದಿಂದ ನಡೆಯಲೆಂದು ನಾನು ಹಾರೈಸುತ್ತೇನೆ. 


ಕೈಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-560024 ಹೆ. ರಾ. ಅರಕೇರಿ 
ತಾಃ 15-5-1977 ' ,  ಕೂಲಪತಿಗಳು 


ಸಂಪಾದಕರ ಮಾತು 


ಜೇನುಹುಳುಗಳಿಗೆ 'ಸಮಾಜ' ಎಂಬುದು ಮುಖ್ಯವೇ ಹೊರತು ವ್ಯಕ್ತಿಯಲ್ಲ. 
ಮಾನವ ಸಮಾಜಜೀವಿಯಾಗಿ ಬಾಳುವುದನ್ನು ಇವುಗಳಿಂದ ಕಲಿಯಬೇಕು. ಸಮಾಜದ 
ಹಿತಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಡುತ್ತವೆ. ತಮ್ಮ ಪಾಲಿಗೆ ಬಂದ ಕೆಲಸ 
ವನ್ನು ಫಲಾಪೇಕ್ಷೆ ಇಲ್ಲದೆ ಹಿಂದುಮುಂದು ವಿಚಾರಮಾಡದೆ ನಿರ್ವಹಿಸುತ್ತವೆ. 
ವ್ಯವಸ್ಥೆ, ಸ್ವಾರ್ಥತ್ಯಾಗ, ಕಾರ್ಯದಕ್ಷತೆ ಮೊದಲಾದ ಗುಣಗಳಿಗೆ ಇವು. ಕನ್ನಡಿ 
ಹಿಡಿಯುತ್ತವೆ. 


ಖಾದಿ ಗ್ರಾಮೋದ್ಯೋಗ ಮಂಡಲದ ನಿವೃತ್ತ ಅಧ್ಯಕ್ಷರಾದ ಎಸ್‌. ಕೆ. 
ಕಲ್ಲಾಪುರ್‌ ಈ ಗ್ರಂಥದ ಕತಣೃ. ಸುಮಾರು 25ವರ್ಷ ಕಾಲ ಜೇನು ಕೃಷಿಯ 
ಬಗ್ಗೆ ಅಧ್ಯಯನ ನಡೆಸಿ, ವಿದೇಶಗಳಲ್ಲಿ ಸಂಚರಿಸಿ ಅಲ್ಲಿಯ ಕೃಷಿಕರು ಜೇನು ಸಾಕುವ 


ಬಗೆ ಇತ್ಯಾದಿಗಳನ್ನು ಅರಿತವರು. ಈ ದೀರ್ಫ್ಥ ಕಾಲದ ಅನುಭವ ಹಾಗೂ ಸತತ 
, ಶ್ರಮದ ಫಲವನ್ನು ಪುಸ್ತಕರೂಪವಾಗಿ ಜನತೆಯ ಮುಂದಿಟ್ಟಿದ್ದಾರೆ. 


ಕ್ಕ 


ಈ ಗ್ರಂಥದಲ್ಲಿ ಜೇನುಹುಳುಗಳು ಪ್ರಪಂಚದಲ್ಲಿ, ಹೆಜ್ಜೇನು, ಕೋಲುಜೇನು, 
ಮಿಶ್ರ ಮತ್ತು ತುಡವಿ ಜೇನುಹುಳುಗಳು, ಜೇನುಹುಳುವಿನಲ್ಲಿ ಸಮಾಜ ಜೀವನ, 
ಜೇನುಸಮಾಜದ ಬೆಳವಣಿಗೆ, ಜೇನು ವ್ಯವಸಾಯದ ಪ್ರಗತಿ, ಜೇನುಕೃಷಿಯನ್ನು 
ಪ್ರಾರಂಭಿಸುವ ರೀತಿ, ಸಂಚಾರಿ ಜೇನು ಕೃಷಿ, ಭಾರತದಲ್ಲಿ ಆಧುನಿಕ ಜೇನುಸಾಕಣೆ, 
ಜೇನುಹುಳುಗಳು ಮತ್ತು ಜೇನುಕೃಷಿಯನ್ನು ಕುರಿತ ಸಂಶೋಧನೆಗಳೇ ಮೊದಲಾದ 
ವಿಚಾರಗಳನ್ನು ಕುರಿತು ಚರ್ಚಿಸಲಾಗಿದೆ. ಕೆಲವೆಡೆಗಳಲ್ಲಿ ಸೂಚಿಸಿರುವ ಅಂಕಿ ಸಂಖ್ಯೆ 
ಗಳಲ್ಲಿ ಮೊದಲನೆಯ ಅಂಕಿ, ಪುಸ್ತಕದ ಹೆಸರನ್ನೂ ಎರಡನೆಯ ಅಂಕಿ, ಪುಟಸಂಖ್ಯೆ 
ಯನ್ನೂ ನಿರ್ದೇಶಿಸುತ್ತದೆ. 


“ಜೀನು ಇರಕಕೆೊರು ಮುರ್ಮಾಬನ್ನು ಈಬರುಂದಿಕೊಂಬ ಸುಂಶಶ್ವಕಾರಕ್ಷಯುಳ್ಳ 
ಕೃಷಿಕರು, ವಿದ್ಯಾರ್ಥಿಗಳು ಹಾಗೂ ಸಂಶೋಧಕರು ಇದರ ಪ್ರಯೋಜನವನ್ನು ಪಡೆದು 
ಕೊಳ್ಳುವರೆಂದಂ ನಂಬಲಾಗಿದೆ. 4 


ಚೈತ್ರ ಮಾಸ, ಪೈಂಗಳನಾಮ ಸಂವತ್ಸರ, ವೀ. ಚೆ. ಹಿತ್ನೆಲಮನಿ 

pa 
ಶಾಲಿವಾಹನ ಶಕ 1898 ಕನ್ನಡ ಪ್ರಾಧ್ಯಾಪಕರು 
ಕನ್ನಡ ಅಧ್ಯಯನ ವಿಭಾಗ ಹಾಗೂ 


ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-560024 ಕನ್ನಡ ಅಭಿವೃದ್ಧಿ ಸಮಿತಿ ಕಾರ್ಯದರ್ಶಿಗಳು 


ಮುನ್ನುಡಿ 


ಕಳೆದ ಮೂವತ್ತೆಂಟು ವರ್ಷಗಳಿಂದಲೂ ನನಗೂ ಜೇನುಕೃಷಿಗೂ ನಿಕಟ 
ವಾದ ಸಂಬಂಧವಿದೆ. ಈ ಅವಧಿಯಲ್ಲಿ ನಾನು ಸ್ವತಃ ಜೇನುಹುಳುಗಳನ್ನು ಸಾಕಿರು 
ತ್ತೇನೆ. ನನ್ನ ಮಿತ್ರರುಗಳ ಮನೆಮನೆಗೆ ಹೋಗಿ ಜೇನುಸಾಕುವಿಕೆಯನ್ನು ಕಲಿಸಿರು 
ತ್ತೇನೆ. ಮೊದಲು ಹೊನ್ನಾವರ ತಾಲ್ಲೂಕು, ಅಮೇಲೆ ಉತ್ತರ ಕನ್ನಡ ಜಿಲ್ಲೆ, 
ಅನಂತರ ಉತ್ತರ ಕರ್ನಾಟಕದಲ್ಲಿ ಸಂಚಾಲಕನಾಗಿಯೂ 1953ರಲ್ಲಿ ಅಖಿಲ ಭಾರತ 
ಖಾದೀ ಗ್ರಾಮೋದ್ಯೋಗ ಮಂಡಲವು ಸ್ಥಾ ಪಿಠತವಾದಾಗ ಅದರ ಪ್ರಥಮ ನಿರ್ದೇಶಕ 
ನಾಗಿಯೂ ಒಟ್ಟು 25 ವರ್ಷಗಳ ಕಾಲ ಜೇನುಕೃಷಿ ಮತ್ತು ಜೇನುಕೃಷಿಕರ ಸೇವೆ 
ಯನ್ನು ಮಾಡಿದೆನು... ಅವರೊಡನೆ ನಿಕಟ ಸಂಬಂಧವನ್ನು ಇಟ್ಟುಕೊಂಡೆನು. 
ಶಾಸ್ತ್ರೀಯ ವಿಷಯಗಳ ಬುಡಕಟ್ಟು ಇದ್ದುದರಿಂದ ಜೇನುಹುಳುಗಳನ್ನು ಕುರಿತ 
ತಾತ್ವಿಕ ವಿಷಯಗಳನ್ನು ಅರಿತುಕೊಳ್ಳುವುದು ಸಾಧ್ಯವಾಯಿತು. ಈ ಅವಧಿಯಲ್ಲಿ 
ನಾಲ್ಕು ಸಾರಿ ಇಟಲಿ. ಜರ್ಮನಿ, ಫ್ರಾನ್ಸ್‌ ಮೊದಲಾದ ಜೇನುಕೃಷಿಯಲ್ಲಿ ಮುಂದು 
ವರಿದ ವಿದೇಶಗಳನ್ನು ಸಂದರ್ಶಿಸಿ ಅಲ್ಲಿಯ ಕೃಷಿಕರು ಇದನ್ನು ನಡೆಸುವ ರೀತಿ, 
ಅವರ ಸರಕಾರದವರು ಅವರಿಗೆ ಸಹಾಯಮಾಡುವ ರೀತಿಗಳನ್ನು ಕಂಡುಕೊಂಡೆನು. 


ಈ ದೀರ್ಫ ಕಾಲದ ನನ್ನ ಅನುಭವ ಹಾಗೂ ಈ ಬಗ್ಗೆ ನನಗೆ ತಿಳಿದಿರುವ ಹಲ 
ವಾರು ವಿಷಯಗಳನ್ನು ಕನ್ನಡ ಜನತೆಯ ಮುಂದಿಡುವ ಅಭಿಲಾಷೆ ಅನೇಕ ವರ್ಷ 
ಗಳಿಂದಲೂ ಇತ್ತು. ಶಾಸ್ತ್ರೀಯ ವಿಷಯಗಳನ್ನು ಒಳಗೊಂಡ ಪುಸ್ತಕಗಳನ್ನು ಪ್ರಕಟಿ 
ಸುವ ಸಾಹಸಕ್ಕೆ ಕೈಹಾಕುವ ಪ್ರಕಾಶಕರು ನಮ್ಮ ನಾಡಿನಲ್ಲಿ ವಿರಳ. ಸರಕಾರದವರು, 
ಮಹಾವಿದ್ಯಾಲಯಗಳವರು. ಖಾದೀ ಗ್ರಾಮೋದ್ಯೋಗ ಆಯೋಗ ಮಂಡಲಗಳು, 
ಸಾರ್ವಜನಿಕ ಸಂಸ್ಥೆ ಗಳು ಮುಂದಾದರೆ ಮಾತ್ರ ಇದು ಸಾಧ್ಯ. ಈ ಪುಸ್ತಕದ 
ಪ್ರಕಟಣ ಭಾರಹೊತ್ತ . ಕೃಷಿವಿಶ್ವವಿದ್ಯಾನಿಲಯಕ್ಕೆ ನಾನು ಅಭಾರಿಯಾಗಿದ್ದೇನೆ. 
ಇದರಿಂದಾಗಿ ಜೇನುಕೃಷಿಗೂ, ಜನತೆಗೂ ಉಪಕಾರಿಯಾಗುವಂತಾದರೆ ಇಡೀ ಕನ್ನಡ 
ನಾಡು ಅವರಿಗೆ ಖುಣಿಯಾಗಿರತಕ್ಕದ್ದು. ಅವರ ಸಹಾಯ ದೊರಕದಿದ್ದರೆ ನನ್ನ 
ಅನುಭವ ಇತ್ಯಾದಿಗಳು ಬೆಳಕನ್ನು ಕಾಣದೆ ನನ್ನ ಸಂಗಡವೇ ಉಳಿದುಹೋಗಿಬಿಡು 
ತ್ತಿದ್ದವು. 


ಈ ಪುಸ್ತಕವನ್ನು ನಾಲ್ಕು ಉದ್ದೇಶಗಳಿಂದ ಬರೆದಿರುತ್ತೇನೆ.  ಜೇನುಕೃಷಿ 
ಯಲ್ಲಿ ತೊಡಗಿದವರಿಗೆ ಅದರ ಮರ್ಮವು ತಿಳಿಯಬೇಕಾಗಿರುವುದು ಅವಶ್ಯ. ಉದಾ 
ಹರಣೆಗೆ, ರಾಣೀ ಹುಳಕ್ಕೆ ಮೂರನೆಯ ವರ್ಷದಿಂದಲೇ ವೃದ್ಧಾಪ್ಯ ಬರುತ್ತದೆ. 
ಅದು ಅನಂತರ ತತ್ತಿಗಳನ್ನು ಇಡುವ ಪ್ರಮಾಣ ಕಡಮೆಯಾಗುತ್ತದೆ. ಆ ತತ್ತಿ 
ಗಳಿಂದ ಹುಟ್ಟುವ ಹುಳುಗಳ ಯೋಗ್ಯತೆಯು ಕಡಮೆಯಾಗುತ್ತದೆ. ನಾಲ್ಕನೆಯ 
ವರ್ಷದಲ್ಲಿ ಕಾಲಿಟ್ಟ ರಾಣಿಹುಳುವನ್ನು ಸಾಕಿಕೊಂಡಿರುವುದರಲ್ಲಿ ಯಾವ ಲಾಭವೂ 


vi 


ಇಲ್ಲ. ಮುದಿ ಆಕಳು, ಎಮ್ಮೆಗಳನ್ನು ಸಾಕಿಕೊಂಡಂತೆಯೇ. ಆಮೇಲೆ ಹೊಸದಾದ 
ತರುಣರಾಣಿಹುಳುವನ್ನು ಗೂಡಿಗೆ ಒದಗಿಸಿಕೊಟ್ಟರೆ ಮಾತ್ರವೇ ಕೃಷಿ. ಈ ಸಂಗತಿ 
ಎಷ್ಟೋ ಮಂದಿ ಜೇನುಕೃಷಿಕರಿಗೆ ತಿಳಿದಿರುವುದಿಲ್ಲ. 


ನಮ್ಮಲ್ಲಿ ಪ್ರಾಣಿಶಾಸ್ತ್ರ. ಕೀಟಶಾಸ್ತ್ರಗಳನ್ನು ಚೆನ್ನಾಗಿ ಓದಿಕೊಂಡವರು ಬಹು 
ಮಂದಿ ಇದ್ದಾರೆ. ಅವರಲ್ಲಿ ಅನೇಕರಿಗೆ ಜೇನುಹುಳುಗಳನ್ನು ಸಾಕುವ ರೀತಿಗೆಳು 
ಗೊತ್ತಿರುವುದಿಲ್ಲ. ಅವು ತಿಳಿದರೆ ಅವರ ತಾತ್ವಿಕಜ್ಞಾನಕ್ಕೆ ಕಳಸ ಹಚ್ಚಿದಂತಾಗುತ್ತದೆ. 
ಕೃಷಿಯಲ್ಲಿ ತೊಡಗಿದವರು ಕೋಟಿಸಂಖ್ಯೆಯಲ್ಲಿ ಇದ್ದಾರೆ... ಅವರ ವ್ಯವಸಾಯ ' 
 ಜೇನುಕೃಷಿಯನ್ನು ಕೈಗೊಂಡಾಗ ಎಷ್ಟು ಪಟ್ಟು ಲಾಭಕರವಾಗುತ್ತದೆ ಎಂಬುದರ 
ಅರಿವು ಅವರಿಗಿಲ್ಲ. ಆದರೆ ಜೇನುಹುಳುಗಳು ಹೇಗೆ ಜೀವಿಸುತ್ತವೆ, ಜೇನುತುಪ್ಪ 
ಮೇಣಗಳು ಹೇಗಾಗುತ್ತವೆ ಎಂಬುದನ್ನು ಸರಿಯಾಗಿ ವಿವರವಾಗಿ ತಿಳಿದುಕೊಳ್ಳುವ 
ಅಪೇಕ್ಷೆ ಹಾಗೂ ಕುತೂಹಲವುಳ್ಳ ಹಲವಾರು ಜನಸಾಮಾನ್ಯರಿದ್ದಾರೆ, 


ಜೇನುತುಪ್ಪ, ಜೇನುಮೇಣಗಳ ಉತ್ಪಾದನೆಯೇ ನಮ್ಮ ದೇಶದ ಜೇನುಕೃಷಿಯ 
ಉದ್ದೇಶ. ಈ ಕೃಷಿಯಿಂದ ಒಕ್ಕಲತನಕ್ಕೆ ಯಾವ ಪ್ರಯೋಜನಗಳು ಉಂಟಾಗುತ್ತವೆ 
ಎಂಬುದರ ಅರಿವು ಇನ್ನೂ ನಮ್ಮ ರೈತರಿಗೆ ಆಗಿರುವುದಿಲ್ಲ. ನೀರಾವರಿ ಕ್ಷೇತ್ರವು 
ಹೆಚ್ಚುತ್ತದೆ. ಕೆಲವು ವರ್ಷಗಳ ಮುಂಜಿ ಜೇನುಕೃಷಿಯು ಅಸಾಧ್ಯವೆಂದು ತಿಳಿಯ 
ಲಾಗಿತ್ತು. ಈಗ ಅದು ಸುಲಭಸಾಧ್ಯವಾಗಿರುತ್ತದೆ. ಇದು ಇನ್ನೂ ನಮ್ಮ ಜೇನು 
ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಬಂದಿರುವುದಿಲ್ಲ. ಅಡವಿ ಪ್ರದೇಶಗಳು ಮಾತ್ರ 
ಚೇನುಕೈಗಾರಿಕೆಗೆ ಯೋಗ್ಯವೆಂದೇ ಅವರ ಭಾವನೆ. ನಮ್ಮ ಕೃಷಿ ಇಲಾಖೆಯವರು, 
ಕೃಷಿತಜ್ಞರು ಕೂಡ ಈ ಕಡೆಗೆ ಗಮನಹರಿಸಿಲ್ಲ. ಜೇನುತುಪ್ಪ ಹಾಗೂ ಜೇನುಮೇಣ 
ಗಳಿಂದ ದೊರಕುವ ಉತ್ಪನ್ನಕ್ಕಿಂತ ಎಷ್ಟೋ ಪಾಲು ಹೆಚ್ಚು ಗಳಿಕೆಯು ಜೇನುಹುಳು 
ಗಳಿಂದ ನಡೆಯುವ ಪರಾಗಸ್ಪರ್ಶದಿಂದ ಲಭಿಸುತ್ತದೆ. 


ಖಾದೀ ಗ್ರಾಮೋದ್ಯೋಗ ಆಯೋಗದವರಾದ. ಪುಣೆಯಲ್ಲಿರುವ ಸಂಶೋಧನ 
ಕೇಂದ್ರದವರು ಪ್ರಕಟಿಸಿದ ಲೇಖನಗಳ ನಕಲು ಮತ್ತು ಪತ್ರಿಕೆಗಳನ್ನು ನನ್ನ ಉಪಯೋಗ 
ಕೈಂದು ಕೊಟ್ಟರು. ಆ ಬಗ್ಗೆ ಆವರಿಗೆ ಯಣಿಯಾಗಿರುತ್ತೇನೆ. 


ಧಾರವಾಡ ಎಸ್‌. ಕೆ. ಕಲಾ ಪುರ 
ದಿನಾಂಕ 30-3-1977 ಕ 


ಕುಲಪತಿಗಳ ಹಾರೈಕೆ 
ಸಂಪಾದಕರ ಮಾತು 
ಮುನ್ನುಡಿ 


ಪರಿವಿಡಿ 


ಕೋಷ್ಟಕಗಳ ಪಟ್ಟಿ ಹಾಗೂ ಚಿತ್ರಗಳ ಪಟ್ಟಿ 


ಅಧ್ಯಾಯ 1. ಪ್ರಾಣಿಪ್ರಪಂಚದಲ್ಲಿ ಜೇನುಹುಳು 


1. 


ದ 


11, 
12. 


ಜೂ (00 ಇತಿ NAN FR yh 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 
ಹೆಜ್ಜೇನು, ಕೋಲುಜೇನು, ಮಿಶ್ರ ಮತ್ತು ತುಡ ಜೇನುಹುಳುಗ 
ಜೇನುಹುಳುಗಳಲ್ಲಿ ಸಮಾಜಜೀವನ 
ಜೇನುಹುಳುಗಳ ಆಹಾರ 

ಜೇನುಹುಳುಗಳ ಮನೆ--ಎರಿಗಳು 
ಜೇನುಗೂಡು 

ಜೇನುಗೂಡುಗಳಲ್ಲಿಯ ಶ್ರಮವಿಭಾಗ '' 
ಜೇನುಸಮಾಜದ ಬೆಳವಣಿಗೆ ತ 
ಪರಾಗರೇಣು ಸಂಕ್ರಮಣ 
ಜೇನುಹುಳುಗಳ ಅಂಗರಚನೆ 
ಪುನರುತ್ತಾದನೆಯ ವ್ಯವಸ್ಥೆ 
ಶ್ವಾಸೋಚ್ಛ್ಛಾಸ 


ಅಧ್ಯಾಯ 2. ಜೇನುಕೃಷಿ 


1. 


ಬ್‌ ಥ್‌ ಘ್‌ ಕ್‌ ಟಿಕ್‌ ಟ್‌ ತಿ 


ಜೇನುಹುಳುಗಳು--ಇತಿಹಾಸ ಪೂರ್ವಕಾಲದಲ್ಲಿ ಮತ್ತು ಇತಿಹಾಸದ 
ಪ್ರಾರಂಭದಲ್ಲಿ 

ಹಳೆಯ ಮಾದರಿಯ ಜೇನುಸಾಕುವಿಕೆ 

ಜೇನು ವ್ಯವಸಾಯದ ಪ್ರಗತಿ 

ಜೇನು ಸಾಕಲು ಯೋಗ್ಯ ಪ್ರದೇಶಗಳು 

ಜೇನು ಕೃಷಿಕರು 

ಜೇನು ಕೃಷಿಯನ್ನು ಪ್ರಾಂರಂಭಿಸುವ ರೀತಿ 


' ಜೇನುಸಾಕುವ ಉಪಕರಣಗಳು 


ಜೇನುಗೂಡುಗಳ ಸಮಿಕ್ಷೆ ಮತ್ತು ಆರೈಕೆ 
ಕೊಂಡಿ (ಚುಚ್ಚು ಮುಳ್ಳು) ಜೇನುಹುಳುಗಳು 


iii 
iv 


vu 
ix 


10 
15 
20 
37 
45 
49 
60 
73 
78 


84 


86 
90 
96 
103 
108 
131 
121 
125 


10. 
11. 
12. 
3; 


14. 
13 


16. 


ಅಧ್ಯಾಯ 3. ಜೇನು ಹದಗೊಳಿಸುವಿಕೆ, ತುಪ್ಪ ರೂ ತೂ 


1 
ಬಿಸಿ 
ತೆ 


೪1] 


ಜೇನುತುಪ್ಪ 

ಸ್ವಾರ್ಮಿಂಗ್‌ ಮತ್ತು ಮರುಸ್ವಾರ್ಮಿಂಗ್‌ 
ಸಂಯೋಗ (ಒಂದುಗೂಡಿಸುವಿಕೆ) 

ಹೊಸ ರಾಣಿಹುಳುವನ್ನು ಕೊಡುವುದು 
ಮಳೆಗಾಲ--ಶರತ್ಕಾಲ--ಚಳಿಗಾಲಗಳು 
ಜೇನುಹುಳುಗಳ ರೋಗಗಳು 
ಜೇನುಹುಳುಗಳ ವೈರಿಗಳು. 


ಜೇನುತುಪ್ಪವನ್ನು ಹದಗೊಳಿಸುವುದು 

ಜೇನುತುಪ್ಪ ಹಾಗೂ ಅದನ್ನು ಶುದ್ಧೀಕರಿಸುವ ಬಗೆ 
ರಾಜಶಾಹೀರಸ (ರಾಯಲ್‌ ಜೆಲ್ಲಿ) 

ಪರಾಗ, ಅದರ ಉಪಯೋಗಗಳು 


ಆಧ್ಯಾಯ 4. ಜೇನುಸಾಕಣೆ ಅಭಿವೃದ್ಧಿ 


Wp 


ಗೆ 


ಸಂಚಾರಿ ಜೇನು ಕೃಷಿ 

ಜೇನುಹುಳುಗಳ ತಳಿಯ ಸುಧಾರಣೆ 

ಜೇನು ಕಾಲೋನಿಗಳ ತಳಿಯ ಸುಧಾರಣೆ 

ಭಾರತದಲ್ಲಿ ಆಧುನಿಕ (ಮಾದರಿಯ) ಜೇನುಸಾಕಣೆ 
ಜೇನುಹುಳುಗಳ ಮತ್ತು ಜೇನುಕೃಷಿಯನ್ನು ಕುರಿತ ಸುಶೋಧನೆಗಳು. . 


ಅನುಬಂಧ 1. ಜೇನುಹುಳುಗಳ ಭಾಸೆ ಸ ೯1 
ಅನುಬಂಧ 2. ಔಷಧಿಯ ಜೇನುತುಪ್ಪಗಳು 
ಅನುಬಂಧ 3. ಜೇನುತುಪ್ಪ ಕ್ಯೆ ಸಂಬಂಧಿಸಿದ ಕಾಯಿದೆ. ಕೂಸುಗಳು 
ಪಾರಿಭಾಷಿಕ ಶಬ್ದಕೋಶ 

ಆಧಾರ ಗ್ರಂಥಗಳು 


128 
331 
136 
138 
140 
145 
150 


154 
158 
161 
164 


166 
168 
172 
173 
177 


187 
190 
194 
201 
206 


೫ ಇ ಲಾರ ಹಟ 


ANA ಇಲಾ ಚಾಹ ಟಿ ಟ್‌ 


10. 
11, 
12. 
ತ 
14. 


15. 


16. 


ಕೋಷ್ಟಕಗಳ ಪಟ್ಟಿ 


ಜೇನುಹುಳುವಿನ ವಿವಿಧ ಅವಸ್ಥೆಗಳು ಹಾಗೂ ಅವಧಿಗಳು | 
ತತ್ತಿಯೊಡೆದ ನಂತರ ಜೇನುಹುಳುವಿನ ಸರಾಸರಿ ತೂಕ ಹಾಗೂ ಬೆಳವಣಿಗೆಯ ಪ್ರಮಾಣ 
ಲಾರ್ವಾಗಳ ಆಹಾರ ಹಾಗೂ ವಿಶ್ಲೇಷಣೆ 

ವಿವಿಧ ದೇಶಗಳಲ್ಲಿ ಜೇನುತುಪ್ಪ ಹಾಗೂ ಜೇನುಮೇಣದ ಅಧಿಕ ಇಳುವರಿ ಹಾಗೂಲಾಭ 
ವಿವಿಧ ಜೇನುಮೇಣದ ಸಾಂದ್ರತೆ ಹಾಗೂ ಕರಗುವಿಕೆ 

ಜೇನು ಕೃಷಿಯ ಪ್ರಗತಿ 

ಜೇನು ಕಾಲೋನಿಗಳ ಜಿಲ್ಲಾವಾರು ಉತ್ಪಾದನೆ 

ಜೇನುತುಪ್ಪದ ವರ್ಗೀಕರಣ ನಿಯಮ 2 ಮತ್ತು 3 


ಚಿತ್ರಗಳ ಸೆಟ್ಟಿ 


ನಿಸರ್ಗದಲ್ಲಿಯ ಜೇನುಗೂಡು 

ನಿರೋಗಿಯಾದ ಒಂದು ಎರಿ 

ಗಂಡು ಮತ್ತು ಹೆಣ್ಣು ತತ್ನಿಗಳ ಕಣ 

ರಾಣಿ ಕಣ 

ಕಣಗಳ ಕೊಯ್ತ 

ತತ್ತಿ, ಲಾರ್ವಾ. ಕೋಶಗತ ಹುಳು 

ರಾಣಿಹುಳು 

(ಎ) ಗಂಡು ಹುಳು 

(ಬಿ) ಹೆಣ್ಣು ಹುಳು 

ನೀಳಛೇದಿತ ಪುಷ್ಪದಲ್ಲಿ ಪುಷ್ಪಾಸನದ ಮೇಲೆ ನೆಲೆಗೊಂಡಿರುವ ವಿವಿಧ ವೃತ್ತ 
ಗಳು ಹಾಗೂ ಪುಷ್ಪದ ವಿವಿಧ ಭಾಗಗಳು 

ನೀಳಭೇದಿತದಲ್ಲಿ ಹೂವು ಹಾಗೂ ಗರ್ಭದಾನದ ದಾರಿಯಲ್ಲಿಯ ಪುರುಷಾಣುಗಳು 
ಜೇನುಹುಳುವಿನ ತಲೆ ಹಾಗೂ ಅದರ ಭಾಗಗಳು 

ಜೇನುಹುಳುವಿನ ಬಾಯಿ ಹಾಗೂ ಅದರ ಭಾಗಗಳು 

ಜೇನುಹುಳುಗಳ ತಲೆ, ಎದೆ, ಉದರಗಳನ್ನು ತೋರಿಸುವ ಚಿತ್ರ. 
ಜೇನುಹುಳುಗಳ ರೆಕ್ಕೆ ಹಾಗೂ ಕಾಲುಗಳು 

ಜೇನುಹುಳುವಿನ ಪಾಚಕನಾಳ ಮತ್ತು ರಕ್ತನಾಳ 

ಜೇನುಹುಳುವಿನ ಕೊಂಡಿ ಮತ್ತು ಇತರ ಭಾಗಗಳು 

ಗಂಡು ಹುಳದ ಪುನರುತ್ಪಾದನಾ ಇಂದ್ರಿಯ 


21 
22 
23 
56 
161 
173 
183 
197 


16 
17 
17 
18 
19 
20 
2% 
28 
33 
50 


51 


60 


65 
68 
72 
74 


17, 


18. 
13. 
20. 
21; 
2೫ 


ಪತ್ತಿ 


24. 
25. 
26. 
27. 
28. 
28, 
30. 
ತಿ], 
32. 
33. 
34. 
35. 
36, 
37: 
38. 
39. 
42. 
43. 


45. 
46. 
47. 
48. 
49. 
50. 


೫ 


ರಾಣಿ ಹುಳುವಿನ ಪುನರುತ್ಪಾದನಾ ಇಂದ್ರಿಯ 


ಶ್ವಾಸೇಂದ್ರಿಯಗಳು 
ನರಮಂಡಲ 
ಯೂರೋಪ್‌ನಲ್ಲಿ ಉಪಯೋಗದಲ್ಲಿದ್ದ ಜೇನುಮನೆಗಳು 


ಚೌಕಟ್ಟುಗಳುಳ್ಳ ಹಿಂದಿನ ಜೇನುಮನೆಗಳು 

ಗ್ರೀಸ್‌ ದೇಶದಲ್ಲಿದ್ದ ಜೇನುಮನೆಗಳು 

ಅಮೆರಿಕದಲ್ಲಿದ್ದ ಜೇನುಮನೆಗಳು 

ಭಾರತದಲ್ಲಿಯ ಮಡಿಕೆಗೂಡುಗಳು 

ಭಾರತದಲ್ಲಿಯ ಕುಂಟೆಗೂಡುಗಳು 

ಆಧುನಿಕ ಜೇನುಪೆಟ್ಟಿಗೆ 

ಮನರಂಜನಕ್ಕಾಗಿ ಇಟ್ಟುಕೊಂಡಂಥ ಮಧುವನ 

ಗಿಡಕ್ಕೆ ಹೊಂದಿಕೊಂಡಿರುವ ಸ್ವಾರ್ಮು 

ಮರದ ಹೊದರಿನೊಳಗಿನ ಜೇನುಗೂಡು 

ಆಧುನಿಕ ಜೇನುಪೆಟ್ಟಿಗೆಯ ಬಿಡಿ ಭಾಗಗಳು 

ಚೌಕಟ್ಟುಗಳು 

ಸ್ಟೂಲು, ಕಂಬಗಳ ಮೇಲಿಟ್ಟ ಜೇನುಗೂಡುಗಳು 
ರಾಣಿಗೇಟುಗಳು 

ಕೃತಕ ಎರಿಗಳು 

ಕೃತಕ ಎರಿಗಳಿಂದ ಜೋಡಿಸಲ್ಪಟ್ಟ ಚೌಕಟ್ಟುಗಳು 
ಹೊಗೆ ಅಂಡಿ 

ಮುಖಪೆರದೆ 

ಕೃತಕ ಆಹಾರ ಕೊಡುವ ರೀತಿ 

40 ಮತ್ತು 41. ಜೇನುತುಪ್ಪವನ್ನು ತೆಗೆಯುವ ಯಂತ್ರ ಮತ್ತು ಸಾಧನಗಳು 
ಸ್ಟ ೨ | 
ಸಮಾಕ್ಷೆಯ ಕಾಲಕ್ಕೆ ಚೌಕಟ್ಟುಗಳನ್ನು ಹಿಡಿಯುವ ರೀತಿ 
ಗಡ್ಡದಲ್ಲಿ ಜೇನು ಕುಟುಂಬ 

ಕೃತಕ ರಾಣಿಕೋಶ 

ಒಂದರ ಮೇಲೊಂದರಂತೆ 7 ಸುಪರ್‌ಗಳನ್ನು ಇಟ್ಟಿರುವುದು 
ಮೇಣದ ಪತಂಗಕ್ಕೆ ಆಹುತಿಯಾದ ಹುಟ್ಟು 

ಯಂತ್ರದ ಮೂಲಕ ಜೇನು ತೆಗೆಯುವುದು 

ಜೇನುಹುಳುಗಳ ಭಾಷೆ 


75 
79 
80 
87 
87 
88 
. 88 
89 


"೨5 
104 
109 

1 112 


i 114 
" 
1116 
117 
117 
117 
118 
119 
119 
120 
121 
122 
126 
129 
129 
151 
152 
158 
188 


ಜೀನು ಸಾಕಣೆ 


ಅಧ್ಯಾಯ 1 
ಪ್ರಾಣಿ ಪ್ರಪಂಚದಲ್ಲಿ ಶೇನುಹುಳುಗಳು 


ಬು) 


ಜೇನು ನೊಣ, ಕೀಟಗಳ ಗುಂಪಿಗೆ ಸೇರಿದುದಾಗಿರುತ್ತದೆ. ಪ್ರಾಣಿ ಪ್ರಪಂಚದಲ್ಲಿ 
ಜೇನು ಸೊಣಗಳ ಸ್ಥಾನವನ್ನು ಈ ಕೆಳಗಿನ ವರ್ಗೀಕರಣ ಸೂಚಿಸುತ್ತದೆ. 


ಸಾಮ್ರಾಜ್ಯ ೬೬. ಪ್ರಾಣಿ 
ಕುಲ ೬. ಸಂಧಿಪದಿ 
ವರ್ಗ ೨. ಹೆಕ್ಸಾಪೋಡಾ ಅಥವಾ 
ಇನ್ಸೆಕ್ಟಾ 
ಗಣ ಫಿ ei ಹೈಮೆನಾಪ್ಟಿರ 
1" ಕುಟುಂಬ ... ಏಪಿಡೆ 
ಜಾತಿ . ೬೬. ಏಪಿಸ್‌ 
ಪ್ರಭೇದ .... ಮೆಲ್ಲಿಫೆರ 
ಕೀಟಶಾಸ್ತ್ರದಲ್ಲಿಯ ಹೆಸರು .... ಏ. ಮೆಲ್ಲಿಫೆರ 


ಹೈಮೆನಾಪ್ಟಿರ ಎಂದರೆ ಅಂತರಿಕ್ಷದಲ್ಲಿ ಗರ್ಭಧಾರಣೆ ಹೊಂದುವಂಥದು 
ಎಂಬ ಅರ್ಥವಿದೆ. "Marriage on the wing ಹಾರುತ್ತಿರುವಾಗ 
ಆಗುವ ಮದುವೆ ಎಂಬುದು ಅದರ ಅನುವಾದ. ಮೆಲ್ಲಿಫೆರೆ ಎಂದರೆ ಜೇನನ್ನು 
ತಯಾರಿಸುವಿಕೆ ಎಂದು ಅರ್ಥ. 


ಹೈಮೆನಾಪ್ಟಿರ ಗಣದಲ್ಲಿ ಕಡಜರಿಗೆ (ಕಣಜದ) ಹುಳು, ಇರುವೆಗಳು, ಅನೇಕ 
ಜಾತಿಯ ಜೇನುಹುಳುಗಳು ಮತ್ತು ಕೆಲವು ಅನ್ಯಜೀವಿಗಳು ಸೇರ್ಪಡೆಯಾಗಿರುತ್ತವೆ. 
ಇವು ಸಮಾಜಜೀವಿಗಳು. ಏಕಾಂಗಿಯಾಗಿ ಬಾಳಲಾರವು. ಇವೆಲ್ಲ ಹುಳುಗಳು 
ತಮ್ಮ ಗೂಡುಗಳನ್ನು ನಡೆಸಿಕೊಳ್ಳುವ ರೀತಿಗಳಲ್ಲಿ ಬಹಳ ಸಾಮ್ಯವಿರುತ್ತದೆ. 
ಅನಾದಿಯಲ್ಲಿ ಇವಲ್ಲ ಒಂದೇ ತಾಯಿಯ ಮಕ್ಕಳಾಗಿದ್ದವು, ಆದರೆ ಇವು ತಿನ್ನುವ 
ಆಹಾರಗಳು ಬೇರೆಯಾಗಿರುವುದಲ್ಲದೆ ತಿನ್ನುವ ರೀತಿಗಳೂ ಬೇರೆಯಾಗಿರುತ್ತವೆ. ಇವೆಲ್ಲ 
ವುಗಳಲ್ಲಿ ಜೇನುಹುಳುಗಳು ಶ್ರೇಷ್ಠವಾದವುಗಳು; ಏಕೆಂದರೆ ಪ್ರಪಂಚದಲ್ಲಿ ಯಾವ 
ಮೂಲೆಯಲ್ಲಿಯೇ ಆಗಲಿ ಇವುಗಳ ಜೀವನದ ರೀತಿಯಲ್ಲಿ ಯಾವ ವ್ಯತ್ಯಾಸವೂ 
ಕಂಡುಬರುವುದಿಲ್ಲ), 

ಜೇನುಹುಳು ಸಮಾಜಜೀವಿ. ಈ ಜೇನುಗಳಲ್ಲಿ ಮೂರು ಒಳಜಾತಿಗಳಿರುತ್ತವೆ: 
(1) ಸಾಮಾನ್ಯವಾಗಿರುವ ಮೆಲ್ಲಿಫೆರಾ (2) ಮಿಶ್ರಿ (3) ಬಂಬಲ್‌ ಬೀ. ಮೆಲ್ಲಿಫೆರಾ, 
ಭಾರತ, ಬರ್ಮಾ, ಫಿಲಿಫೈನ್ಸ್‌ ಮತ್ತು ಇಂಡೋನೇಶಿಯಾಗಳಲ್ಲಿ ಜೀವಿಸುವ ಹೆಜ್ಜೇನು, 
ತುಡವೀ ಜೇನು ಮತ್ತು ಭಾರತದಲ್ಲಿ ಕಂಡುಬರುವ ಕೋಲುಜೇನು ಅಥವಾ ಹೂಜೇನು 


pl ಜೇನುಸಾಕಣೆ 


ಎಂಬವು ಮೂರು ಒಳ ಪ್ರಭೇದಗಳು. ಹೆಜ್ಜೇನು ಮತ್ತು ಕೋಲುಜೇನುಗಳನ್ನು 
ಮೆಲ್ಲಿಫೆರಾ ಪ್ರಭೇದದಲ್ಲಿ ಕೆಲವರು ಸೇರಿಸುವುದಿಲ್ಲ. ಕರ್ನಾಟಕದಲ್ಲಿ ತುಡವಿ (ತುಡವೆ) 
ಹುಳು ಎಂಬವು ಮೆಲ್ಲಿಫೆರಾದಂತೆಯೇ ಇರುತ್ತವಾದರೂ, ಇವು ಮೆನ್ಸಿಫೆರಾದಿಂದ 
ಪ್ರತ್ಯೇಕವೆಂದೂ ಹೇಳುವವರಿದ್ದಾರೆ. ಇದಕ್ಕೆ ಕ್ಲಾಡ್‌, ಕೆಲಾಗ್‌ ಮತ್ತು ಇತರರು ಒಪ್ಪ 
ವುದಿಲ. `ಇಂಡಿಕಾ' ಎಂಬುದು ನೇಟಿವ್‌. ಪ್ರತಿ ಪ್ರದೇಶದಲ್ಲಿ ಅಲ್ಲಿಯ ನೈಸರ್ಗಿಕ 
ಸ್ಥಿತಿಗಳಿಂದ ಪ್ರಾಣಿಗಳಲ್ಲಿ ಹೆಚ್ಚು ಕಡಮೆಗಳು ಕಂಡೇಕಾಣುತ್ತವೆ. ಮುಖ್ಯ ಜಾತಿಗಳು 
ಎರಡು: (1) ಹಳದೀ ಬಣ್ಣ ದ ಹುಳುಗಳು (ಇಕಾಲಿಯಸ್‌) (2) ಕರೇ ಹುಳುಗಳು. 
ಇಂಡಿಕಾ ಎಂಬ ಭಾರತದ ಹುಳುಗಳೂ ಇಜಪ್ತಿಯನ್‌, ಸೀರಿಯನ್‌, ಸಿಕ್ರಿಯನ್‌, 
ಗ್ರೀಸಿಯನ್‌, ಜರ್ಮನ್‌, ಚೈನೀಸ್‌, ಜಪಾನೀಸ್‌, ಬನಾತ್‌, ನಾರ್ಥ್‌ಅಫ್ರಿಕನ್‌, 
ಪ್ಯಾಲಸ್ಸೈನ್‌, ಇವೆಲ್ಲ ನೇಟವ್‌ಗಳು; ಹಳದೀ ಅಥವಾ ಕರೇಹುಳುಗಳ ಜಾತಿಗೆ ಸೇರಿ 
ದವು. ಕೆಲವರು ಸ್ಟಾಂಡರ್ಡ್‌ ಮತ್ತು ಸಾಮಾನ್ಯವೆಂಬ ಬೇರೆಯ ಜಾತಿಗಳನ್ನು 
ಹೇಳುತ್ತಾರೆ. ಸ್ಟಾಂಡರ್ಡ್‌ ಅಥವಾ ಆದರ್ಶ ಹುಳುಗಳೆಂದರೆ ಪ್ರಪಂಚದ ಯಾವ 
ಭಾಗದಲ್ಲಿಯೂ ಸುಲಭವಾಗಿ ನೆಲೆಸಬಲ್ಲಂಥವು ಹಾಗೂ ಪರಿಸ್ಥಿ ತಿಗಳಿಗೆ ಕೂಡಲೇ 
ಹೊಂದಿಕೊಳ್ಳು ವಂಥವು. ಹಳದೀ ಬಣ್ಣದ ಇಕಾಲಿಯನ್‌ ಬೂದೀ ಬಣ್ಣದ ಯುಗೋ 
ಸ್ಲಾವಿಯಾ, ಕಾಕೇಸಸ್‌ ನಿವಾಸಿಗಳಾದ ಕಾರ್ನೊಲಿಯನ್‌ ಮತ್ತು ಕಾಕೇಸಿಯನ್‌ಗಳು 
ಆಕಾರದಲ್ಲಿ ದೊಡ್ಡವು. ತಮ್ಮ ಶ್ರೇಷ್ಠವಾದ ಗುಣಗಳನ್ನು ಎಲ್ಲಿಗೆ ಒಯ್ದರೂ 


ಬಿಡುವುದಿಲ್ಲ: ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುತ್ತವೆ; ಶ್ರೇಷ್ಠಗುಣಗಳೆಂದರೆ ಧಾರಾಳ 
ವಾಗಿ ಜೇನನ್ನು ಸಂಗ್ರಹಿಸುತ್ತವೆ; ವೈರಿಗಳನ್ನು ಚೆನ್ನಾಗಿ ಎದುರಿಸುತ್ತವೆ; ಕ್ವಚಿತ್ತಾಗಿ 
ಕಡಿಯುತ್ತವೆ: ನಿರೋಗಿಗಳು. ಇವು ಮಾತ್ರ ಹೊಸ, ಸುಧಾರಿಸಿದ ತಳಿಗಳ ನಿರ್ಮಾ 
ಣಕ್ಕೆ ಯೋಗ್ಯವಾದವು: ಸಾಕಲು ಯೋಗ್ಯವಾದವುಗಳು; ಇತರೇ ಹುಳುಗಳು 
ಸಾಮಾನ್ಯ ಎಂಬ ಜಾತಿಗೇ ಸೇರಿದವುಗಳು ಎಂದು ಡಾ| ಎ. ಜಡ್‌ ಅಬುಶಾದೀ 
ಅವರು ಅಭಿಪ್ರಾಯಪಡುತ್ತಾರೆ. ಜೇನುಹುಳುಗಳ ಅನೇಕಾನೇಕ ಜಾತಿ ಹಾಗೂ ' 
ಪ್ರಭೇದಗಳಲ್ಲಿ ಇಟಾಲಿಯನ್‌ ಹುಳುಗಳು ಅತಿ ಶ್ರೇಷ್ಠವೆಂಬುದರಲ್ಲಿ ಭಿನ್ನಾಭಿಪ್ರಾಯ 
ಏಲ್ಲ. 


ಚೀನ ಜಪಾನ್‌ಗಳ್ಲಿ ಪ್ರಚಾರದಲ್ಲಿರುವ ತುಡವೀ ಹುಳುಗಳು ಭಾರತದ 


ಏಪಿಸ್‌ ಇಂಡಿಕಾ ಹುಳುಗಳೇ. ಇಲ್ಲಿಂದಲೇ ಅಲ್ಲಿಗೆ ಅವು ಹೋಗಿರಬೇಕು; ಅಲ್ಪಸ್ವಲ್ಪ 
ವೃತ್ತಾಸಗಳು ಕಾಣುತ್ತಿದರೆ ಅದಕ್ಕೆ ನಿಸರ್ಗದಲ್ಲಿಯ ಭೇದ ಕಾರಣ ಎಂದು 


ಶ್ರ ಬ್ರ [3 ಠ್‌ 


ಶ್ರಿ 
ಡಾ| ಸರದಾರ್‌ ಸಿಂಗ್‌ ಅವರು ಅಭಿಪ್ರಾಯಪಡುತ್ತಾರೆ. 
2 ಹೆಜ್ಜೇನು, ಕೋಲುಜೇನು, ಮಿಶ್ರಿ ಮತ್ತು ತುಡವಿ 
ಜೇನುಹುಳುಗಳು 


1 ಹೆಜ್ಜೇನು 
ಈ ಹುಳುಗಳು ಭಾರತ, ಬರ್ಮಾ, ಫಿಲಿಫೈನ್ಸ್‌, ಮಲಯ ದೇಶಗಳ ವೈಶಿಷ್ಟ್ಯ 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 3 


ಗಳಂ. ಚಳಿ ಪ್ರದೇಶದಲ್ಲಿ ಇವು ನೆಲಸುವುದಿಲ್ಲ. 1880 ಮತ್ತು 1905ರಲ್ಲಿ 
ಬೆಂಟನ್‌ ಎಂಬುವರು ಯೂರೋಪ್‌ ಮತ್ತು ಅಮೇರಿಕಗಳಲ್ಲಿ ಇವುಗಳನ್ನು ನೆಲೆಸಲು 
ಬಹು ಪ್ರಯತ್ನಪಟ್ಟರು. 1883ರಲ್ಲಿ ರಾಧೇ ಅವರು ಕೆಲವು ಹೆಜ್ಜೇನು 
ವಸಾಹತುಗಳನ್ನು ಜರ್ಮನಿಗೆ ಸಜೀವವಾಗಿ ಒಯ್ದು ತಲುಪಿಸಿದರು. ಅವು ಎಲ್ಲಿಯೂ 
ನೆಲೆಸಲಿಲ್ಲ. 


ಈ ಜಾತಿಯಲ್ಲಿಯ ಕಾರ್ಮಿಕ ಹುಳಗಳು, ಎಂದರೆ ದುಡಿಯುವ ಹೆಣ್ಣು 
ಹುಳುಗಳು 16-18 ಮಿಮೀ ಉದ್ದವಾಗಿರುತ್ತವೆ. ಅಂದರೆ ಇಟಾಲಿಯನ್‌ ರಾಣೀ 
ಹುಳುವಿನಷ್ಟು ದೊಡ್ಡವು. ಕಾರ್ಮಿಕ ಮತ್ತು ಗಂಡುಹುಳುಗಳ ಕಣಗಳು ಒಂದೇ 
ಆಕಾರದವು; ಒಂದೇ ಅಳತೆಯವು. ಪ್ರತಿ ಸಂಸಾರವು ಒಂದೇ ಹುಟ್ಟನ್ನು ಕಟ್ಟುತ್ತದೆ; 
ಮೇಣದಿಂದ ತಯಾರಿಸಿದ ಹುಟ್ಟು. ಅದರಲ್ಲಿಯೇ ರಾಣೀಹುಳು, ಹೆಣ್ಣುಹುಳುಗಳು, 
ಗಂಡುಹುಳುಗುಳು, ದಿನಚರಿ ಉಪಯೋಗಕ್ಕೆ ಬೇಕಾಗುವ ಪರಾಗ, ಜೇನುತುಪ್ಪವೇ 
ಅಲ್ಲದೆ ಗೈರಹಂಗಾಮಿ(ಅಕಾಲಿಕ)ನಲ್ಲಿಯ ಉಪಯೋಗಕ್ಕೆಂದು ಮಾಡುವ ದಾಸ್ತಾನು, 
ತತ್ತಿ, ಮರಿ ಮತ್ತು ಕೋಶಗತ ಹುಳುಗಳು ಇರುತ್ತವೆ. ಉದ್ದ ಅಗಲಗಳು ಇಂತಿಷ್ಟೇ 

ರುತ್ತವೆಯೆಂದು ಹೇಳಲಾಗುವುದಿಲ್ಲ. 180 ಸೆಂಮೀ ಅಗಲ ಮತ್ತು 60 ಸೆಂಮೀ 
ತ್ತರದ ಹುಟ್ಟುಗಳು ಇರುವುದೂ ಉಂಟು. ಆದರೆ 90 ಸೆಂಮೀ ಅಗಲ 
40 ಸೆಂಮೀ ಎತ್ತರದವು ಸಾಮಾನ್ಯವಾಗಿರುವಂಥವು. ಇವು ಎತ್ತರವಾದ ಗಿಡಗಳ 
ಟೊಂಗೆಗಳಿಗೂ ಬಾಗಿರುವ ಬಂಡೆಗಲ್ಲುಗಳ ಒಳಮಗು ಲುಗಳಲ್ಲಿಯೂ, ಸೇತುವೆಗಳ 
ಬುಡಗಳಲ್ಲಿಯೂ ಹಾಳುಬಿದ್ದ ಮನೆ, ದೇವಾಲಯಗಳ ಜಂತಿಗಳಿಗೂ ಕಟ್ಟುತ್ತವೆ. 
ಇತರ ಕಡೆಗಳಲ್ಲಿ ಕಟ್ಟುವುದೂ ಉಂಟು. ಈ ಆಧಾರಗಳಲ್ಲಿ ಪ್ರಾರಂಭಿಸಿ ಕೆಳಮುಖ 
ವಾಗಿ ಅವು ಕಟ್ಟುತ್ತವೆ. ಉಳಿದ ಮೂರು ಪಕ್ಕಗಳಲ್ಲಿ ಅವುಗಳಿಗೆ ಯಾವ ಆಧಾರವೂ 
ಇರುವುದಿಲ್ಲ. ಅವು ಜೋಲುಬಿದ್ದಿರುತ್ತವೆ. ಒಂದೇ ಸ್ಥಳದಲ್ಲಿ, 10-15 ಸೆಂಮೀ 
ಅಂತರದಲ್ಲಿ 50ಕ್ಕೂ ಹೆಚ್ಚು ಸಂಖ್ಯೆಯ ಸಂಸಾರಗಳು ತಮ್ಮ ಹುಟ್ಟುಗಳನ್ನು ಕಟ್ಟಿ 
ಕೊಳ್ಳುವುದುಂಟು. 


© 1 6 


ಹೆಜ್ಜೇನುಹುಳುಗಳು ಒಳ್ಳೆ ಉದ್ಯೋಗಿಯಾದ ಪ್ರಾಣಿಗಳು. ಬೆಳಗಿನಲ್ಲಿ ಬಹು 
ಬೇಗನೆ ಎದ್ದು ಕೆಲಸವನ್ನು ಪ್ರಾರಂಭಿಸುತ್ತವೆ. ಸೂರ್ಯಾಸ್ತವಾದ ಮೇಲೂ ದುಡಿ 
ಯುತ್ತಿರುತ್ತವೆ. ಇವು ವೇಗಶಾಲಿಗಳು; ಬಹುದೂರದ ತನಕ ಹಾರಬಲ್ಲವು; ಪ್ರತಿಸಲ 
ಗೂಡಿಗೆ ಹಿಂದಿರುಗುವಾಗ ಹೆಚ್ಚು ಪ್ರಮಾಣದಲ್ಲಿಯೇ ಮಕರಂದ ಪರಾಗಗಳನು 
ತರುತ್ತವೆ. 


ಆದರೆ ಇವುಗಳಿಗೆ ಈ ಸುಗುಣಗಳೊಡನೆ ಕೆಲವು ದುರ್ಗುಣಗಳೂ ಇರುತ್ತವೆ. 
ಇವಕ್ಕೆ ಬಹಳ ಸಿಟ್ಟು. ಸ್ವಲ್ಪ ಕೆರಳಿಸಿದರೂ, ಆ ದುರ್ದೈವಿಯನ್ನು ತಂಡತಂಡವಾಗಿ 
ಮೈಲುಗಟ್ಟಲೆ ಓಡಿಸಿಕೊಂಡು ಹೋಗಿ ಕಡಿಯುತ್ತವೆ. ನೀರಲ್ಲಿ ಮುಳುಗಿದರೂ 
ಬಿಡುವುದಿಲ್ಲ. ದೇಹಕ್ಕೆ ತಕ್ಕುದಾದ ಕೊಂಡಿ ಇದ್ದು ಅದರಲ್ಲಿಯ ವಿಷದ ಪ್ರಮಾಣ 


4 ಜೇನುಸಾಕಣೆ 


ಜಾಸ್ತಿ ಇರುತ್ತದೆ. ಕೆಲವೇ ಹುಳುಗಳು ಕಡಿದರೂ ಕಡಿಸಿಕೊಂಡವನು ವೇದನೆಯಿಂದ 
ಉರುಳಹತ್ತುತ್ತಾನೆ. ಇನ್ನೂ ಕೆಲವುಗಳಿಂದ ಕಡಿಸಿಕೊಂಡವನು ಜೀವಕ್ಕೆ ಎರವಾಗು 
ವುದೂ ಉಂಟು. ಕಾಡಾನೆಗಳು ಕೂಡ ಜೀವಕ್ಕೆ ಎರವಾದ ಉದಾಹರಣೆಗಳು 
ಇರುತ್ತವೆ. ಹುಟ್ಟುಗಳಲ್ಲಿ ಜೇನಿನ ಸಂಗ್ರಹವಿರುವಾಗಲಂತೂ ಅವುಗಳಿಗೆ ಅತ್ಯಂತ 
ಭಯಂಕರ ಸಿಟ್ಟು. ಕ 


ಇವು ಸಮುದ್ರಮಟ್ಟದಿಂದ ಹೆಚ್ಚು ಮೇಲೆ ಕಂಡುಬರುವುದಿಲ್ಲ. ಪರ್ವತಾ 
ವಳಿಯ ಕೆಳಭಾಗದಲ್ಲಿ ವಿಶೇಷವಾಗಿ ಜೀವಿಸುತ್ತವೆ. ಒಂದೇ ಸ್ವಳದಲ್ಲಿ ಬಹುಕಾಲ 
ಇರುವುದಿಲ್ಲ. ಹವಾಮಾನ, ಹೂವಿನ ಸುಗ್ಗಿಗಳು ಅನುಕೂಲವಿರುವಾಗ ಎಲ್ಲಿಂದಲೋ 
ಶಂಡತಂಡವಾಗಿ ಬರುತ್ತವೆ. ಕೆಲಕಾಲ ಅಲ್ಲಿ ಹುಟ್ಟುಗಳನ್ನು ಕಟ್ಟಿಕೊಂಡು ಜೀವನ 
ವನ್ನು ನಡೆಸಿಕೊಂಡು ವಾಸಮಾಡುತ್ತವೆ. ಪರಿಸ್ಥಿತಿಗಳು ಬದಲಾಗಲು ಕೂಡಿಟ್ಟ 
ಜೇನುತುಪ್ಪವನ್ನು ಹೊಟ್ಟೆಯಲ್ಲಿ ತುಂಬಿಕೊಂಡು ರಾಣೀಹುಳು, ಎಳೆಹುಳುಗಳ ಸಮೇತ 
ವಾಗಿ ಅನುಕೂಲತೆಗಳಿರುವಲ್ಲಿಗೆ ಹಾರಿಹೋಗುತ್ತದೆ. ವೈರಿಗಳ ಉಪದ್ರವವು ಕಾಣಿಸಿ 
ಕೊಂಡರೂ ಸಹ ಕೂಡಲೆ ಆ ಸ್ಥಳದಿಂದ ಹಾರಿಹೋಗಿಬಿಡುತ್ತ ವೆ. 


ಕರ್ನಾಟಕ ಅಡವಿಗಳಿಗೆ ಚಳಿಗಾಲ ಮುಗಿದು ಹೂವಿನ ಸುಗ್ಗಿಯು ಪ್ರಾರಂಭ 
ವಾಗುವ ಒಂದು ತಿಂಗಳಮೊದಲು ಎಲ್ಲಿಂದಲೋ ಬರುತ್ತವೆ. ಮಳೆಗಾಲವು ಪ್ರಾರಂಭ 
ವಾಗಿ ಮಳೆಯು ರಭಸದಿಂದ ಬೀಳಲು ಪ್ರಾರಂಭಿಸಿದರೆ ಅಲ್ಲಿಂದ ಎಲ್ಲಿಗೋ ಹೋಗಿ 
ಬಿಡುತ್ತವೆ. ಸಮುದ್ರ ಕರಾವಳಿಗೆ ಸನಿಹದಲ್ಲಿರುವ ಕೆಲವು ಅಡವಿಗಳಿಗೆ ಎರಡನೆಯ 
ಸಲ ಆಂದರೆ ಮಳೆಗಾಲವು ತೀರಿದ ನಂತರ ಬಂದು ಚಳಿಗಾಲ ಪ್ರಾರಂಭವಾಗುವಷ್ಟ 
ರಲ್ಲಿ ಹೋಗಿಬಿಡುತ್ತವೆ. ಇಂಥ ಕಾಲದಲ್ಲಿ 2-3 ತಿಂಗಳು ಉಳಿಯುವುದೂ ಜಾಸ್ತಿ. 
ಸಾಮಾನ್ಯವಾಗಿ 6 ತಿಂಗಳುಗಳಿಗಿಂತ ಹೆಚ್ಚುಕಾಲ ಅವು ಯಾವ ಸ್ಥಳದಲ್ಲಿಯೂ 
ಇರುವುದಿಲ್ಲ. 


ಪ್ರತಿ ಹುಟ್ಟಿನಿಂದ ಎಷ್ಟು ಜೇನು ದೊರಕುತ್ತದೆಯೆಂದು ಅಂದಾಜುಮಾಡುವುದು 
ಕಠಿಣ. ಪರಿಸ್ಥಿತಿಗಳನ್ನು ಅವಲಂಬಿಸಿ ಜೇನು ಸಂಗ್ರಹವಾಗುತ್ತದೆ. ದಟ್ಟಡವಿಗಳಲ್ಲಿ 
30 ಕಿಲೋಗ್ರಾಮ್‌ನಷ್ಟು ಜೇನು ಸಂಚಯವಾಗುತ್ತದೆಯೆಂದು ಕೆಲವರ ಅಂದಾಜು. 
ಸೇತುವೆಗಳ ಬುಡಗಳಲ್ಲಿ ಕಟ್ಟಿದ ಹುಟ್ಟುಗಳಿಂದ ಸರಾಸರಿ 15 ಕಿಗ್ರಾಂ ದೊರಕಿದ್ದು 
ಉಂಟು, ಜನವಸತಿ ಇರುವಲ್ಲಿಯವು 3, 4 ಕಿಗ್ರಾಂ ಮಾತ್ರ ಕೊಡುತ್ತವೆ. 


ಹೆಜ್ಜೇನಿನ ವಾರ್ಷಿಕ ಉತ್ಪನ್ನದ ಆಂದಾಜು ಮಾಡುವುದು ಅಸಾಧ್ಯ. ಮೇಲೆ 
ಪ್ರಸ್ತಾಪಿಸಿದ ವಿವರಣೆಯಿಂದ ಹೆಜ್ಜೇನು ಮತ್ತು ಮೇಣಗಳನ್ನು ಪಡೆದುಕೊಳ್ಳುವುದು 
ಕಠಿಣವಾದ ಕೆಲಸವೆಂದು ವ್ಯಕ್ತವಾಗುವುದು. ಅಮಾವಾಸ್ಯೆಯ ದಿನ ಅಥವಾ ಅದಕ್ಕೂ 
2-3 ದಿನಗಳ ಮುಂಚೆ ಆಥವಾ ನಂತರದ ಕಗ್ಗತ್ತಲೆಯ ರಾತ್ರಿಗಳಲ್ಲಿ ಮಾತ್ರ ಒಳ್ಳೇ 
ಅನಂಭವಿಕರು ಈ ಕೆಲಸಕ್ಕೆ ಕೈಹಾಕುತ್ತಾರೆ. ಹೊಗೆ ಹಾಕಿ, ಹುಳುಗಳನ್ನು ಓಡಿಸಿ, 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 5 


ಅಥವಾ ಕೊಂದು ಎತ್ತರವಾಗಿರುವ ಬಂಡೆಗಳನ್ನು ಅಥವಾ ಮರದ ಟೊಂಗೆಗಳನ್ನು 
ಏರಿ ಹುಟ್ಟುಗಳನ್ನು ಅವುಗಳ ಆಧಾರ ಸ್ಥಳಗಳಿಂದ ಕಳಚಿ, ಕೆಳಗೆ ಹಗ್ಗಗಳಿಂದ ಇಳಿಸು 
ತ್ತಾರೆ. ಕೆಳಗೆ ಇರುವವರು ಇಳಿಸಿಕೊಂಡು ದಪ್ಪವಾದ ವಸ್ತ್ರ ಅಥವಾ ಗೋಣಿಚೀಲ 
ಗಳಲ್ಲಿ ಆ ಹುಟ್ಟುಗಳನ್ನು ಹಾಕಿ ಹಿಂಡುತ್ತಾರೆ. ಹೀಗೆ ಹಿಂಡಿದ ನಂತರ ಬರುವ 
ರಸವೇ ಜೇನು. ಹುಳಂಗಳಿಗೆ ಕತ್ತಲೆಯಲ್ಲಿ ಕಣ್ಣು ಕಾಣುವುದಿಲ್ಲ. ಹೊಗೆಯಿಂದ ಕೆಲ 
ಮಟ್ಟಿಗೆ ನಿಶ್ಚೇಷ್ಟಿತವಾಗುತ್ತವೆ. ಆದಾಗ್ಯೂ ರಕ್ಷಣೆಗೆಂದು ಈ ಕೆಲಸವನ್ನು ಕೈಕೊಂಡ 
ವರು ಕಂಬಳಿಗಳಿಂದ ಮೈಕೈಗಳನ್ನು ಸಂಪೂರ್ಣವಾಗಿ ಮುಚ್ಚಿಕೊಳ್ಳುತ್ತಾರೆ. 

ಗಿಡ ಅಥವಾ ಬಂಡೆಗಳ ಮೇಲೆ ಆ ಕತ್ತಲೆಯಲ್ಲಿ ಏರಿ ಕೆಲಸಮಾಡುವುದು 
ಎಂದರೆ ಜೀವಕ್ಕೂ ಅವಯವಗಳಿಗೂ ಅಪಾಯ ಸಂಭವಿಸುವುದು ಸಂಭವನೀಯವೇ. 
ಆದಾಗ್ಯೂ ಸಹಸ್ರಾರು ಜನರು ಹಂಗಾಮಿನಲ್ಲಿ ಈ ಕೆಲಸವನ್ನು ಕೈಗೊಳ್ಳುತ್ತಾರೆ. 
ಇದು ಸಾಮಾನ್ಯವಾಗಿ ಒಂದು ಒಂದೂವರೆ ತಿಂಗಳ ಕೆಲಸ. ಈ ಅವಧಿಯಲ್ಲಿ ಕೇವಲ 
ಜೇನುತುಪ್ಪವನ್ನು ಪಡೆದುಕೊಳ್ಳುವುದಷ್ಟೇ ಆಲ್ಲದೆ ಜೇನನ್ನೂ, ಮೇಣವನ್ನೂ ಶುದ್ದೀ 
ಕರಿಸಿ ಮಾರುವುದಕ್ಕೆ ಸಿದ್ಧಗೊಳಿಸುತ್ತಾರೆ. 


ಹೆಜ್ಜೇನು, ಹುಳುಗಳು ಮತ್ತು ಈ ಮೇಣಗಳು ಅರಣ್ಯ ಇಲಾಖೆಯವರಿಗೆ 
ಸೇರಿದವುಗಳು. ಅವುಗಳನ್ನು ಸಣ್ಣಪುಟ್ಟ ಕಾಡು ಉತ್ಪತ್ತಿ ಎಂದು ಗಣಿಸುತ್ತಾರೆ. 
ಪ್ರತಿವರ್ಷ ಇವುಗಳನ್ನು ಹರಾಜು ಮಾಡುತ್ತಾರೆ. ಹರಾಜಿನಲ್ಲಿ ಪಡೆದವನು ಆ 
ಅವಧಿಯಲ್ಲಿಯ ಆ ಪ್ರದೇಶದಲ್ಲಿಯ ಉತ್ಪತ್ತಿಗೆ ಅಧಿಕಾರಿಯಾಗುತ್ತಾನೆ. 


ಇವು ಕಾಡುಜೀವಿಗಳು. ಮನುಷ್ಯನ ಸಹವಾಸವು ಇವುಗಳಿಗೆ ಸೇರುವುದಿಲ್ಲ. 
ಇವುಗಳನ್ನು ಸಾಕುವುದಕ್ಕೆ ಮಾಡಿದ ಈವರೆಗಿನ ಪ್ರಯತ್ನಗಳಿಗೆ ಯಶಸ್ಸು ದೊರೆತಿರು 
ವುದಿಲ್ಲ. | 


2 ಕೋಲು ಜೇನು (ಹೂ ಜೇನು) 


ಕೋಲು ಜೇನು ಹುಳುಗಳು ಆಕಾರದಿಂದ ಹೆಜ್ಜೇನು ಮತ್ತು ತುಡವೀಜೇನು 
ಹುಳುಗಳಿಗಿಂತ ಸಣ್ಣಗಿರುತ್ತವೆ. ಇವೂ ಸಹ ಒಂದೇ ಒಂದು ಹುಟ್ಟನ್ನು ಕಟ್ಟುತ್ತವೆ. 
ಈ ಹುಟ್ಟಿನೊಳಗೇ. ರಾಣೀಹುಳು, ಗಂಡುಹುಳುಗಳು, ಹೆಣ್ಣುಹುಳುಗಳು, ತತ್ತಿ, 
ಲಾರ್ವಾ ಕೋಶಾವಸ್ಥೆಗಳಲ್ಲಿ ಬೆಳೆಯುತ್ತಿರುವ ಹುಳುಗಳು, ಜೇನು, ಪರಾಗ ಇವೆಲ್ಲ 
ಇರುತ್ತವೆ. ಈ ಹುಟ್ಟನ್ನು ಮೇಣದಿಂದ ಕಟ್ಟಿರುತ್ತವೆ. ಇವುಗಳು ಗಿಡಗಂಟೆಗಳ 
ಪೊದೆಗಳು. ಬೇಲಿಗಳು, ಖಾಲೀಪೆಟ್ಟಿಗೆಗಳು, ಸಣ್ಣಸಣ್ಣ ಕಟ್ಟಿಗೆಗಳು ದಾಸ್ತಾನಿರುವೆಡೆ 
ಗಳು ಮತ್ತು ಮನೆಗಳಲ್ಲಿಯ ಮೂಲೆಗಳಲ್ಲಿ ತಮ್ಮ ಹುಟ್ಟುಗಳನ್ನು ಕಟ್ಟುತ್ತವೆ. ಅಲ್ಲದೆ 
ಗಿಡಗಳ ಟೊಂಗೆ ಮತ್ತು ಮನೆಗಳ ಜಂತಿಗಳಿಗೂ ಕಟ್ಟುವುದುಂಟು. ಸಾಮಾನ್ಯ 
ವಾಗಿ ಈ ಹುಟ್ಟುಗಳು ಒಂದು ಆಂಗೈಯಷ್ಟು ದೊಡ್ಡವಿರುತ್ತವೆ. ಅದಕ್ಕೂ 
ದೊಡ್ಡವು ಇಲ್ಲದಿಲ್ಲ. 


6 ಜೇನುಸಾಕಣೆ 


ಇವು ಕ್ವಚಿತ್ತಾಗಿ ಕಡಿಯುತ್ತವೆ. ಕಡಿದರೂ ವೇದನೆಯಾಗುವುದಿಲ್ಲ. ಕೊಂಡಿ 
ಗಳು ಇತರ ಜೇನುಹುಳುಗಳದೇ ರೀತಿಯಲ್ಲಿರುತ್ತವೆ. ಇವು ಕೂಡ ಹೆಜ್ಜೇನುಗಳಂತೆ 
ಒಂದೇ ಸ್ಥಳದಲ್ಲಿ ಉಳಿಯಲು ಇಷ್ಟಪಡುವುದಿಲ್ಲ. ಹವಾಮಾನ ಹೂವುಗಳ 
ಹಂಗಾಮು ಅನುಕೂಲವಿರುವಲ್ಲಿಗೆ ಬಂದು ಕೆಲಕಾಲ ಉಳಿದು ಖುತುಮಾನ ಬದ 
ಲಾಗಲು ಹೋಗಿಬಿಡುತ್ತವೆ. ಮೇಣದ ಪತಂಗ ಮತ್ತಿತರ ವೈರಿಗಳ ಬಾಧೆಯುಂಟಾ 
ದಾಗ ಕೂಡ ಹಾರಿಹೋಗುತ್ತವೆ. ವರ್ಷದಲ್ಲಿ ಎರಡು ಬಾರಿ ಸ್ಥಳ ಬದಲಾಯಿಸು 
ತ್ತವೆ ಎಂದು ಕಂಡುಬರುತ್ತದೆ. 


ಇವು ಕಲೆಹಾಕುವ ಜೇನುತುಪ್ಪದ ಪ್ರಮಾಣ ಕಡಮೆ. ಅನುಕೂಲ ಪರಿಸ್ಥಿತಿ 
ಗಳಲ್ಲಿ ಕೂಡ ಹೆಚ್ಚೆ ಂದರೆ ಪ್ರತಿ ಹುಟ್ಟಿನಿಂದ ಕಾಲುಕಿಲೋಗ್ರಾಂ ಅಥವಾ ಅರ್ಧ 
ಕಿಲೋಗ್ರಾಂ ಜೇನುತುಪ್ಪ ದೊರಕಬಹುದು. ಇತರ ಜೇನುಹುಳುಗಳು ತಯಾರಿಸುವ 
ಜೇನನ್ನು ಕೋಲು ಜೇನು ತಯಾರಿಸುವುದಿಲ್ಲ. ಆದರೆ ಇದರಲ್ಲಿ ಔಷಧಿಯ ಗುಣ 
ಗಳು ವಿಶೇಷವೆಂಬ ಹೇಳಿಕೆ ಇದೆ, ಇವು ಹೆಜ್ಜೇನಿನ ಸಣ್ಣ ಆವೃತ್ತಿಗಳೆಂದು 
ಡಾ| ಇಮ್ಸರ ಅಭಿಪ್ರಾಯ"). 


3 ಮಿಶ್ರಿ ಜೇನು 

ಇವುಗಳಿಗೆ ಮುಜಂಟಿ ಜೇನು ಎಂದು ಕರೆಯುವುದೂ ಉಂಟು. ಆಕಾರದಲ್ಲಿ 
ಇವು ಎಲ್ಲ ಜಾತಿಯ ಜೇನುಹುಳುಗಳಿಗಿಂತಲೂ ಸಣ್ಣವು. ಇವುಗಳಲ್ಲಿ ಹಲವಾರು 
ಭೇದಗಳಿರುತ್ತವೆ. ಕೆಲವು ತೀರ ಸಣ್ಣವು. ಇವು ಮನೆಗೋಡೆಗಳಲ್ಲಿಯ ಕಲ್ಲುಬಂಡೆ 
ಗಳಲ್ಲಿಯ, ಬಿದುರುಗಳಲ್ಲಿಯ, ಮರಗಳಲ್ಲಿಯ ಪೊಟರೆಗಳಲ್ಲಿ ವಾಸಮಾಡುವುದು 
ಜಾಸ್ತಿ. ಇವು ಕಡಿಯುವುದಿಲ್ಲ. ಕಡಿಯಲುಬೇಕಾದ ಕೊಂಡಿ ಇವುಗಳಿಗೆ ಇರುವು 
ದಿಲ್ಲ. ಆದರೆ ಕಣ್ಣು ಕಿವಿಗಳಲ್ಲಿ ಸೇರಿಕೊಂಡು ತಮಗೆ ತೊಂದರೆ ಕೊಟ್ಟವನನ್ನು 
ಕೀಡಿಸಂತ್ತವೆ. 


ಪಾಶ್ಚಿಮಾತ್ಯ ವಿಜ್ಞಾನಿಗಳು ಇವುಗಳನ್ನು ಮೆಲ್ಲಿಫೆರಗಳೆಂದು ವರ್ಗೀಕರಿಸುವು 
ದಿಲ್ಲ. ಇವು ಕೂಡ ಸಮಾಜಜೀವಿಗಳೇ. ಮಕರಂದದಿಂದ ಜೇನನ್ನು ತಯಾರಿಸಿದ 
ನಂತರ ದುಂಡಗಾದ ಪೊಳ್ಳಾದ ಗುಂಡುಗುಳಿಗೆಗಳನ್ನು ಮೇಣದಿಂದ ತಯಾರಿಸಿ, 
ಅವುಗಳಲ್ಲಿ ಅದನ್ನು ತುಂಬಿ ದಾಸ್ತಾನುಮಾಡಿ ಇಡುತ್ತವೆ. ತತ್ತಿಗಳನ್ನು ಮೇಣದಿಂದ 
ತಯಾರಿಸಿದ ಷಟ್ಕೊನೀ ಕಣಗಳ ಹುಟ್ಟಿನಲ್ಲಿ ರಾಣೀಹುಳು ಇಡುತ್ತದೆ. ಈ ಕಣಗಳು 
ಅತ್ಯಂತ ಸುಂದರವಾಗಿಯೂ ದೋಷರಹಿತವಾಗಿಯೂ ಇರುತ್ತವೆ. ಕಣಗಳಲ್ಲಿ ಜೇನು 
ತುಪ್ಪ ಮತ್ತು ಪರಾಗಗಳನ್ನು ಕಾರ್ಮಿಕ ಹುಳುಗಳು ತುಂಬುತ್ತವೆ. ಆಮೇಲೆ 
ರಾಣಿಯು ಒಂದೊಂದು ಕಣದಲ್ಲಿ ಒಂದೊಂದರಂತೆ ತತ್ತಿಗಳನ್ನು ಇಡುತ್ತದೆ. ಇಷ್ಟಾದ 
ನಂತರ ರಾಣಿಗೆ ಮತ್ತು ಇತರ ಹುಳಂಗಳಿಗೆ ಅವುಗಳ ವಿಷಯದಲ್ಲಿ ಯಾವ ಕರ್ತವ್ಯವೂ 
ಇರುವುದಿಲ್ಲ. ತತ್ತಿಗಳು ಒಡೆಯುತ್ತವೆ, ಲಾರ್ವಾಗಳಾಗುತ್ತವೆ. ಕೋಶಾವಸ್ಥೆ ಯನ್ನು 
ಸೇರುತ್ತವೆ. ಆದು ಮುಗಿದು ಪ್ರೌಢಾವಸ್ಥೆಯನ್ನು ಹೊಂದುತ್ತವೆ. ಆಮೇಲೆ ಅವು 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 7 


ತಮ್ಮ ಆಹಾರವನ್ನು ತಾವೇ ನೋಡಿಕೊಳ್ಳುತ್ತವೆ. ಯಾವ ಆರೈಕೆಯೂ ಅವಶ್ಯ 
ವಾಗುವುದಿಲ್ಲ8-೩ಕ,, 


ಗೂಡುಗಳಲ್ಲಿ ಸಂಗ್ರಹವಾಗುವ ಜೇನಿನ ಪ್ರಮಾಣ ತೀರ ಕಡಮೆ. ಹೆಚ್ಚೆಂದರೆ 
ಒಂದು ಬಟ್ಟಲು. ಅದು ಬಹುಬೇಗನೆ ಕೆಟ್ಟುಹೋಗುತ್ತದೆ. ಪ್ರಾರಂಭದಲ್ಲಿಯೇ 
ಕೆಲಮಟ್ಟಿಗೆ ಹುಳಿಯಾಗಿರುತ್ತದೆ. ದಿನಕಳೆದಂತೆ ಹೆಚ್ಚೆಚ್ಚು ಹುಳಿಯಾಗುತ್ತ ಹೋಗು 
ತ್ತದೆ. ಆದರೆ ಅತಿ ದಪ್ಪ. ಔಷಧೀಯ ಗುಣಗಳು ಈ ಜೇನಿನಲ್ಲಿಯೇ ಜಾಸ್ತಿ 
ಎಂದು ಹೇಳುತ್ತಾರೆ. ಇವು ಒಂದು ಸಲ ಒಂದು ಯೋಗ್ಯವಾದ ಸ್ಥಳವನ್ನು 
ಹುಡುಕಿಕೊಂಡು ಹೋಗಿ ವಾಸಿಸತೊಡಗಿದರೆ ತಲೆತಲಾಂತರದವರೆಗೂ ಅದನ್ನು 
ಬಿಟ್ಟುಹೋಗುವುದೇ ಇಲ್ಲ. ಅಲ್ಲಿಯೇ ಉಳಿಯುತ್ತವೆ. ಹೊಗೆ ಹಾಕಿ ಅಥವಾ ಇತರ 


೮ 


ರೀತಿಗಳಿಂದ ತೊಂದರೆ ಕೊಟ್ಟರೆ ಮಾತ್ರ ಆ ಸ್ಥಳವನ್ನು ಬಿಟ್ಟುಹೋಗುತ್ತವೆ. 
ಲು 


ಇವುಗಳನ್ನು ಸಾಕುವುದು ಸಾಧ್ಯ. ತತ್ತಿ ಮರಿಗಳು ಬೆಳೆಯುವ ಹುಟ್ಟುಗಳೇ 
ಬೇರೆ, ಜೇನಿನ ಸಂಗ್ರಹವಾಗುವ ಗುಳಿಗಳೇ ಬೇರೆ. ಹೀಗಿರುವುದರಿಂದ ಹುಳುಗಳ 
ಜೀವನಕ್ಕೆ ತೊಂದರೆಯಾಗದ ರೀತಿಯಿಂದ ಮಿಶ್ರಿ ಜೇನನ್ನು ಪಡೆದುಕೊಳ್ಳುವುದು 
ಸಾಧ್ಯವಾಗುತ್ತದೆ. 


ತುಡವಿ (ತುಡವೆ) ಜೇನು 
ಇವು ಮರಗಳ, ಬಂಡೆಗಲ್ಲುಗಳ. ಖಾಲೀ ಪೆಟ್ಟಿಗೆಗಳ ಹಾಗೂ ಇನ್ನಿತರ 


ಪೊಳ್ಳುಗಳಲ್ಲಿ ಜೀವಿಸುತ್ತವೆ. ತಮ್ಮ ಹುಟ್ಟುಗಳನ್ನು ಕತ್ತಲೆ ಇರುವಲ್ಲಿಯೇ ಕಟ್ಟು 
ತ್ತವೆ. ಗೂಡುಗಳ ಒಳಗೂ ಹೊರಗೂ ಬಂದು ಹೋಗುವುದಕ್ಕೆ ಎರಡರಿಂದ 
ನಾಲ್ಕು ಹುಳುಗಳಿಗೆ ಪ್ರವೇಶವಿರುವಷ್ಟೇ ದ್ವಾರವಿರುತ್ತದೆ. ಸಾಮಾನ್ಯವಾಗಿ ಸಮಾ 
ನಾಂತರದಲ್ಲಿ ಏಳು ಎರಿಗಳನ್ನು ಕಟ್ಟುತ್ತವೆ. 9, 11, 13 ಎರಿಗಳನ್ನು ಕಟ್ಟಿದ 
ಉದಾಹರಣೆಗಳೂ ಇರುತ್ತವೆ. ಇವುಗಳಲ್ಲಿ ದಿನಚರಿಯ ಬಗ್ಗೆ ಅವಶ್ಯವಿರುವಷ್ಟು 
ಜೇನು. ಪರಾಗಗಳು, ತತ್ತಿ, ಮರಿ ಹಾಗೂ ಕೋಶಾವಸ್ಥೆ ಯಲ್ಲಿ ಬೆಳೆಯುತ್ತಿರುವ 
ಹುಳುಗಳೂ ಇರುತ್ತವೆ. ಪ್ರಬುದ್ಧ ಹುಳುಗಳು ಹುಟ್ಟುಗಳ ಒಳಹೊರಗೆ ಇವುಗಳಲ್ಲಿ 
ವಾಸಿಸುತ್ತವೆ. ಇವುಗಳನ್ನು ಸಂಸಾರಕೋಣೆಗಳೆಂದು ಕರೆಯಬಹುದು. ಸುಗ್ಗಿ ಯಲ್ಲಿ 
ದಿನಚರಿಗೆ ಅವಶ್ಯವಿರುವುದಕ್ಕಿಂತ ಜಾಸ್ತಿ ಜೇನು ಸಂಗ್ರಹವಾಗುತ್ತದೆ. ಇದನ್ನು 
ಕೂಡಿಡುವುದಕ್ಕಾಗಿ ಸಂಸಾರ ಕೋಣೆಯ ಮೇಲುಗಡೆಗೆ 7, 9. 11 ಈ ಪ್ರಕಾರ 
ಜೇನು ಎರಿಗಳನ್ನು ಕಟ್ಟುತ್ತವೆ. ಇವುಗಳನ್ನು ಸಂಸಾರಕೋಣೆಗೆ ತೊಂದರೆಯಾಗದ 
ರೀತಿಯಲ್ಲಿ ಕಿತ್ತುಕೊಳ್ಳುವುದು ಸಾಧ್ಯ. ಆಗ ಜೇನು ಜೀವನಕ್ಕೆ ತೊಂದರೆಯಾಗುವುದಿಲ್ಲ. 


ಇವುಗಳಲ್ಲಿ ಕೂಡ ರಾಣೀಹುಳು, ಕಾರ್ಮಿಕ ಹೆಣ್ಣುಹುಳು ಹುತ್ತು ಗಂಡುಹುಳು 
ಗಳೆಂಬ ಜಾತಿಗಳು ಇವೆ. ಇವು ಹೆಜ್ಜೇನಿನಷ್ಟು ಕ್ರೂರವಾದವುಗಳಲ್ಲ. ಆದಾಗ್ಯೂ 
ವೇದನೆಯಾಗುವ ರೀತಿಯಲ್ಲಿ ತೊಂದರೆ ಕೊಟ್ಟವರನ್ನು ಕಡಿಯುತ್ತವೆ. 


8 ಜೇನುಸಾಕಣೆ 


ಒಂದು ಸ್ಥಳವನ್ನು ಆರಿಸಿಕೊಂಡು ಗೂಡುಗಳನ್ನು ಕಟ್ಟಿಕೊಂಡ ನಂತರ, ತಲೆ 
ತಲಾಂತರಗಳವರೆಗೂ ಅಲ್ಲಿಯೇ ಇದ್ದುಬಿಡುತ್ತವೆ. ಕೇವಲ ಜೇನು ಎರಿಗಳಿಂದಲೇ 
ವರ್ಷಕ್ಕೆ 8-10 ಕಿಲೋಗ್ರಾಮ್‌ ಜೇನು ದೊರಕುತ್ತದೆ. 50 ಕಿಲೋಗ್ರಾಮ್‌ಗಳನ್ನು 
ಕೊಡುವ ದಾಖಲೆಗಳೂ ಇರುತ್ತವೆ. ಈಜಿಪ್ಟ್‌. ಆಸ್ಪೇಲಿಯ, ಅಮೇರಿಕ, ರಷ್ಯ 
ಮುಂತಾದ ಜೇನು ವ್ಯವಸಾಯದಲ್ಲಿ ಬಂದುವರಿದ ದೇ ಇಶಗಳಲ್ಲಿ 100 ಕಿಲೋಗ್ರಾಮ್‌ 
ಗಳಿಗಿಂತ ಹೆಚ್ಚು ಜೇನನ್ನು ದೊರಕಿಸಿಕೊಳ್ಳು ಪುದು ಸರ್ಮೇಸಾ ಮಾನ್ಯ. 


ಹ ಜಾ. ಸಾಕಲು ಯೋಗ್ಯವಾದವುಗಳು. ಮನುಷ್ಯನೊಡನೆ ಇವು 
ಕೂಡಿ ಬಾಳುತ್ತವೆ. ಆದ್ದರಿಂದ ಇವುಗಳನ್ನು ಪ್ರಪಂಚದಾದ್ಯಂತ ಸಾಕಲಾಗುತ್ತದೆ. 
ವಿಜ್ಞಾನಿಗಳು ಚ | ಹುಳರನ್ನು ಅರಿತುಕೊಳ್ಳುವುದಕ್ಕೆ ಇವುಗಳನ್ನು ಸಾಕಿ ಹೆಚ್ಚೆಚ್ಚು 
ಲಾಭ ಮಾಡಿಕೊಳ್ಳುವ ಉಪಾಯಗಳನ್ನು ಹುಡುಕುವುದಕ್ಕೆ ಅವುಗಳ ಜೀವನವನ್ನು 
ಸುಖಮಯಗೊಳಿಸುವುದಕ್ಕೆ, ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ರೇಷ್ಮೆ ಹುಳುಗಳನ್ನು 
ಬಿಟ್ಟರೆ ಈ ತುಡವೀ ಹುಳುಗಳತ್ತ ವಿಜ್ಞಾನಿಗಳ ಲಕ್ಷ್ಯ ಹರಿದಷ್ಟು ಇನ್ನಾವ ಹುಳುವಿನ 
ತ್ತಲೂ ಹರಿದಿರುವುದಿಲ್ಲವೆಂದು ಧೈರ್ಯವಾಗಿ ಹೇಳಬಹುದು. 


3 ಜೇನುಹುಳುಗಳಲ್ಲಿ ಸಮಾಜಜೀವನ 


ಆಹಾರದ ಸಂಗ್ರಹ, ಮನೆ, ಮತ್ತು ಇವುಗಳ ಹಾಗೂ ಸ್ವಂತದ ಜೀವದ 
ರಕ್ಷಣೆಗಳೇ ಮೇಲ್ಮಟ್ಟದ ಪ್ರಾಣಿಗಳ ಚಿಂತೆಗಳು. ಜೊತೆಯಲ್ಲಿ ವಂಶವು ಆಚಂದ್ರಾರ್ಕ 
ವಾಗಿ ನಡೆಯಬೇಕೆಂಬ ವಿಚಾರ. ಹುಲಿ, ಸಿಂಹ ಮುಂತಾದ ದೊಡ್ಡ ಪ್ರಾಣಿಗಳಿಗೆ 
ಇವು ಸಮಸ್ಯೆಯಾಗಿರುವುದಿಲ್ಲ. ಆವುಗಳಲ್ಲಿ ಬಲವಿದೆ. ಆದರೆ ಸಣ್ಣ ಪ್ರಾಣಿಗಳಲ್ಲಿ 
ವೈರಿಗಳನ್ನು ಎದುರಿಸುವ ಸಾಮರ್ಥ,ವಿರುವುದಿಐ್ಲ. ಕೆಲವು ಜಾತಿಯ ಪ್ರಾಣಿಗಳು 
ಆತ್ಮರಕ್ಷಣೆಗಾಗಿ ಹಿಂಡುಗಟ್ಟಿಕೊಂಡು ತಿರುಗುತ್ತಿರುತ್ತವೆ. ಆದರೆ ಜೇನುಹುಳುಗಳು. 
ಇರುವೆಗಳು, ಗೆದ್ದಲು ಹುಳುಗಳೇ ಮೊದಲಾದ ಜಾತಿಯವು ಕೇವಲ ಆತ್ಮರಕ್ಷಣೆಯಷ್ಟೇ 
ಅಲ್ಲದೆ, ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಸಂಘಜೀವನವನ್ನು ಅವಲಂಬಿಸಿ 
ಕೊಂಡಿರುತ್ತವೆ. ಇವುಗಳಲ್ಲಿ ರಾಣಿಹುಳು, ಗಂಡುಹುಳು ಮತ್ತು ಕಾರ್ಮಿಕ ಹುಳು 
ಗಳು ಎಂದು ಮೂರು ಬಗೆಗಳಿವೆ. ರಾಣಿ ಮತ್ತು ಕಾರ್ಮಿಕ ಹುಳುಗಳು 
ಹೆಣ್ಣುಹುಳುಗಳು. ಇವೆಲ್ಲವುಗಳ ದೇಹರಚನೆ ಮತ್ತು ಆಕಾರಗಳು ಅವುಗಳ ವೃತ್ತಿಗೆ 
ಅನುಗುಣವಾಗಿ ಮಾರ್ಪಟ್ಟಿರುತ್ತವೆ. ರಾಣಿ ಹುಳುವಿನ ಕರ್ತವ್ಯಗಳನ್ನು ಕಾರ್ಮಿಕ 
ಹುಳುಗಳು ಮಾಡಲಾರವು. ಕಾರ್ಮಿಕ ಹುಳುಗಳ ಕೆಲಸವನ್ನು ರಾಣಿಹುಳುಗಳು 
ಮಾಡಲಾರವು. ಇವೆರಡೂ ಮಾಡುವ ಕೆಲಸವನ್ನು ಗಂಡುಹುಳುಗಳು ಮಾಡ 
ಲಾರವು. ಇವುಗಳಲ್ಲಿ ಜೇನುಹುಳುಗಳ ಜಾತಿಗಳು ಇನ್ನೂ ಮುಂದುವರಿದವುಗಳು. 
ಅವುಗಳಲ್ಲಿ ಬೇರೆ ಬೇರೆ ವಯಸ್ಸಿನ ಹುಳುಗಳ ಕರ್ತವ್ಯಗಳು ಬೇರೆಯಾಗಿರುತ್ತವೆ. 
ರಾಣಿ ಮತ್ತು ಲಾರ್ವ ಅವಸ್ಥೆಯ ಹುಳುಗಳ ಆಹಾರವಾದ ರಾಜಶಾಹೀರಸವನ್ನು 
ಕೇವಲ ಎಳೆ ಪ್ರಾಯದ ಹುಳುಗಳು ತಯಾರಿಸ ಬಲ್ಲವು. ಮೇಣವನ್ನು ತಯಾರಿಸಿ 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 9 


ಎರಿಗಳನ್ನು ಕಟ್ಟುವ ಕೆಲಸವನ್ನು 12 ರಿಂದ 18 ದಿನಗಳೊಳಗಿನ ಪ್ರಾಯದ ಹುಳುಗಳು 
ಮಾತ್ರ ಚೆನ್ನಾಗಿ ಮಾಡಬಲ್ಲವು. ಮಕರಂದ, ಪರಾಗ. ನೀರು, ರಾಳಗಳನ್ನು ಅವಿದ್ದಲ್ಲಿ 
ಹೋಗಿ ಕಲೆಹಾಕಿ ಗೂಡಿಗೆ ತರುವ ಕೆಲಸವನ್ನು 15 ದಿನಗಳಿಗಿಂತ ಹೆಚ್ಚಿನ ಪ್ರಾಯದ 
ಹುಳುಗಳು ಮಾತ್ರ ಮಾಡಬಲ್ಲವು. ಆಯಾ ಪ್ರಾಯದ ಹುಳುಗಳ ದೇಹದ ಒಳ 
ರಚನೆಯು ಅವುಗಳು ಕೈಗೊಳ್ಳುವ ಕೆಲಸಕ್ಕನುಗುಣವಾಗಿರುತ್ತದೆ. 


ಈ ಹುಳುಗಳಿಗೆ ಸಮಾಜ ಎಂಬುದೇ ಮುಖ್ಯ. ವ್ಯಕ್ತಿ ಎಂಬುದು ಮಹತ್ವದ 
ವಿಷಯವಾಗಿರುವುದಿಲ್ಲ. ಅವುಗಳಲ್ಲಿಯ ಒಂದು ಹುಳುವನ್ನು ಪ್ರತ್ಯೇಕಮಾಡಿ ಒಂದೆಡೆ 
ಯಲ್ಲಿ ಇಟ್ಟರೆ, ಆದು ಜೀವನವನ್ನು ನಡೆಸಿಕೊಂಡು ಹೋಗಲಾರದು. ಎಲ್ಲ ಹುಳು 
ಗಳು ಸೇರಿಕೊಂಡು ಇದ್ದಾಗ ಹಾಗೂ ಸಹಕಾರದಿಂದ ಅವೆಲ್ಲ ವರ್ತಿಸುತ್ತಿರುವಾಗ 
ಮಾತ್ರ ಸಂಸಾರವು ಮುಂದುವರಿಯುತ್ತದೆ. ಸಮಾಜದ ಹಿತಕ್ಕಾಗಿ ಇವು ತಮ್ಮ 
ಜೀವನವನ್ನು ಧಾರೆ ಎರೆದಿರುತ್ತವೆ. ತಮ್ಮ ಪಾಲಿಗೆ ಬಂದ ಕೆಲಸಗಳನ್ನು ಫಲಾಪೇಕ್ಷೆ 
ಇಲ್ಲದೆ ಹಿಂದುಮುಂದೆ ನೋಡದೆ ನಿರ್ವಹಿಸುತ್ತವೆ. ವ್ಯವಸ್ಥೆ, ಸ್ವಾರ್ಥತ್ಕಾಗ, ಕಾರ್ಯ 
ದಕ್ಷತೆ. ಸಹಕಾರ. ಈ ಗುಣಗಳು ಕೀಟಗಳ ಈ ಕೆಲವು ಜಾತಿಗಳಲ್ಲಿ - ವರ್ಗಗಳಲ್ಲಿ 


ಎದ್ದುಕಾಣುವಂತೆ ಇನ್ನಾವವುಗಳಲ್ಲಿಯೂ ಕಾಣಬರುವುದಿಲ್ಲ. 


*“ಇವುಗಳ ಸಮಾಜದಲ್ಲಿ ರಾಣಿಹುಳುವಿಗೆ ಹೆಚ್ಚಾದ ಮನ್ನಣೆ. ರಾಣೀ 
ಹುಳುವು ಮಾತ್ರ ತತ್ತಿಗಳನ್ನು ಇಟ್ಟು ವಂಶವೃದ್ದಿಯನ್ನು ಮಾಡಬಲ್ಲದು. ರಾಣಿಯು 
ಸತ್ತರೆ ಸಮಾಜವು ನಿರ್ಮೂಲವಾಗುತ್ತದೆ. ಅದರಿಂದ ಸಮಾಜವು ಅಪಾಯಕ್ಕೆ 
ಒಳಗಾಗುವ ಪ್ರಸಂಗ ಬಂದರೆ ಕಾರ್ಮಿಕ ಹುಳುಗಳು ಜೀವದಾಸೆಯನ್ನು ಬಿಟ್ಟು 
ರಾಣಿಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತವೆ. ವಾಸನೆಯ ಬಲವೇ ಇವುಗಳ 
ಸಮಾಜಜೀವನದ ರಹಸ್ಯ. ಒಂದು ಗುಂಪಿನವು ಇನ್ನೊಂದು ಗುಂಪಿನ ಹುಳುಗಳನ್ನು 
ವಾಸನೆಯಿಂದ ಗುರುತಿಸಬಲ್ಲವು. ತಮ್ಮ ಗುಂಪಿನ ವಾಸನೆ ಇಲ್ಲದವುಗಳನ್ನು ತಮ್ಮ 
ಗೂಡಿನಲ್ಲಿ ಸೇರಲು ಅವಕಾಶ ಕೊಡುವುದಿಲ. ಬಂದು ಸೇರಿದರೆ ಕೊಂದುಬಿಡುತ್ತವೆ. 
ಒಂದೊಂದು ಸನ್ನಿವೇಶವನ್ನು ಒಂದೊಂದು ಬಗೆಯ ಕುಣಿತದಿಂದ ಸಮಾಜದ ಇತರ 
ವ್ಯಕ್ತಿಗಳಿಗೆ ತಿಳಿಸುತ್ತವೆ.” 

ಮನುಷ್ಯನು ತುಡವೀ (ತುಡವೆ) ಜೇನುಹುಳುಗಳನ್ನು ಸಾಕಲು ಪ್ರಾರಂಭಿಸಿ 
ಆನೇಕ ಶತವಕಾನಗಳಾದವು. ಆದಾಗ್ಯೂ ಅವನು ಇವುಗಳ ಮೇಲೆ ಸ್ವಾಮಿತ್ವವನ್ನು 
ಪಡೆಯುವುದು ಸಾಧ್ಯವಾಗಿರುವುದಿಲ. ಕಾಡಿನಲ್ಲಿ ವಾಸಿಸುತ್ತಿರುವ ಹುಳುಗಲಲ್ಲಿ 


ವು 


ಮತ್ತು ಮನುಷನು ಸಾಕುತ್ತಿರುವ ಹುಳುಗಳಲ್ಲಿ ಹೇಳುವಂಥ ಯಾವ ವೃತ್ಯಾಸವೂ 
ಇತ್‌ ಇ 


ಈ, 


ಕಾಣಬರುವುದಿಲ್ಲ. ಈ ಸಹಜೀವನದ ಸ್ವಭಾವವು ಮನುಷ್ಯನ ಅಧೀನಕ್ಕೆ ಅವು 
ಬಂದು ಎಷ್ಟೊಂದು ವರ್ಷಗಳಾಗಿದರೂ ಆತಚ್ಚಳಿಯದೇ ಉಳಿದುಬಿಟ್ಟಿರುತ್ತದೆ. 


ನೆ 


*ಪ್ರಾಣಿಶಾಸ್ತ್ರ  ಡಾ। ಎ. ಸುಬ್ಬರಾವ್‌ 


10 ಜೇನುಸಾಕಣೆ 


ಏಕಾಂಗಿಯಾಗಿ ಜೀವಿಸುವುದನ್ನು ಇವುಗಳಿಗೆ ಮನುಷ್ಯನು ಕಲಿಸುವುದು ಸಾಧ್ಯವಾಗಿರು 
ವುದಿಲ್ಲ. ಇವುಗಳಿಗೆ ಇರುವ ಕೊಂಡಿಗಳೇ ಅವುಗಳ ಆತ್ಮರಕ್ಷಣೆಯ ಆಯುಧ. 
ವೈರಿಗಳನ್ನು ಆ ಕೊಂಡಿಗಳಿಂದ ಕಡಿಯುತ್ತವೆ. ಆದರೆ ಕಡಿದ ನಂತರ ತಾವೇ 
ಸಾಯುತ್ತವೆ. ವೈರಿಗಳನ್ನು ಅವು ಕಡಿಯುವುದು ಸಮಾಜದ ರಕ್ಷಣೆಗಾಗಿ; ತಮ್ಮ 
ಸ್ವಂತದ ರಕ್ಷಣೆಗಲ್ಲ. ಆದ್ದರಿಂದ ಇಲ್ಲಿ ಇವುಗಳ ಆತ್ಮರಕ್ಷಣೆ ಎಂದರೆ ಸಮಾಜರಕ್ಷಣೆ 
ಎಂದು ಅರ್ಥಮಾಡಿಕೊಳ್ಳಬೇಕು. 
ತ 


ಚ ರ್‌ 


3 


4 ಜೇನುಹುಳುಗಳ ಆಹಾರ ಕ 


ಎಲ್ಲ ಜೇನುಹುಳುಗಳು ತಿನ್ನುವ ಆಹಾರ ಒಂದೇ ಆಗಿರುವುದಿಲ್ಲ. ಅದರಂತೆ 
ಅವುಗಳ ಕೋಶಾವಸ್ಥೆ ಯಲ್ಲಿ ಕೊಡಲಾಗುವ ಆಹಾರವೂ ಕೂಡ ಒಂದೇ ಆಗಿರುವುದಿಲ್ಲ. 
ರಾಣೀಹುಳುವಿಗೂ ಸಹ ವರ್ಷವಿಡೀ ಒಂದೇ ಆಹಾರವನ್ನು ಕೊಡಲಾಗುವುದಿಲ್ಲ. 


ಲಾರ್ವಾ ಅವಸ್ಥೆಯ 53 ದಿನಗಳಲ್ಲಿ ರಾಣಿಯಾಗಲಿರುವವುಗಳಿಗೆ ಶ್ರೇಷ್ಠವಾದ 
ರಾಜಶಾಹೀರಸವನ್ನು ಕಣಗಳು ತುಂಬಿಹರಿಯುವಷ್ಟು ಧಾರಾಳವಾಗಿಯೇ ಕೊಡಲಾಗು 
ತ್ತದೆ; ಅನಂತರ ಕೋಶಗಳಿಂದ ಹೊರಬಿದ್ದು, ಹೂವಿನ ಹಂಗಾಮು ಮುಗಿಯುವ 
ತನಕ, ಅಂದರೆ, ತತ್ತಿಗಳನ್ನಿಡುವುದನ್ನು ನಿಲ್ಲಿಸುವ ತನಕ ಅದೇ ರಾಜಶಾಹೀರಸವನ್ನೇ 
ರಾಣಿಗೆ ಕೊಡಲಾಗುತ್ತದೆ. ಆದರೆ ಅನಂತರ ತಿರುಗಿ ತತ್ತಿಗಳನ್ನಿಡಬೇಕಾದ ಹಂಗಾಮು 
ಬರುವ ತನಕ, ಇತರೇ ಹೆಣ್ಣುಹುಳುಗಳು ತಿನ್ನುತ್ತಿರುವ ಜೇನುತುಪ್ಪ ಪರಾಗಗಳಿಂದಲೇ 
ಅದು ಸಮಾಧಾನ ಹೊಂದಬೇಕಾಗುತ್ತದೆ. ರಾಜಶಾಹೀರಸವನ್ನು ತಯಾರಿಸಬಲ್ಲ 
ಎಳೆಪ್ರಾಯದ ಹುಳುಗಳು ಗೂಡಿನಲ್ಲಿ ಆ ಕಾಲದಲ್ಲಿ ಇರುವುದಿಲ್ಲವೆಂದೂ ಹೇಳುತ್ತಾರೆ. 
ಅನಂತರ ತತ್ತಿಗಳನ್ನು ಇಡುವ ಸಮಯ ಬರಲು. ಕಾರ್ಮಿಕ ಹುಳುಗಳು ಅದಕ್ಕೆ 
ಪ್ರಚೋದಕ ಆಹಾರವನ್ನು ಕೊಡುತ್ತವೆ. 


ಇತರೇ ಹಂಳುಗಳ ಲಾರ್ವಾ ಅವಸ್ಥೆ ಯಲ್ಲಿಯ ಮೊದಲ ಮೂರು ದಿನ 
ರಾಜಶಾಹೀರಸವು ಧಾರಾಳವಾಗಿ ಕೊಡಲ್ಪಡುವುದು ನಿಜ. ಆದರೆ ಅನಂತರ ಕೊಡ 
ಲಾಗುವ ಆಹಾರದ ವಿಷಯದಲ್ಲಿ ಏಕಾಭಿಪ್ರಾಯವಿಲ್ಲ. ಗಂಡುಹುಳುಗಳಾಗುವ 
ಲಾರ್ವಾಗಳಿಗೆ ಅರ್ಧಮರ್ಧ ಜೀರ್ಣಗೊಂಡ ಮಕರಂದ ಅಥವಾ ಜೇನುತುಪ್ಪ 
ಮತ್ತು ಪರಾಗಗಳ ಮಿಶ್ರಣವು ಕೊಡಲಾಗುತ್ತದೆ. ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ 
ವಿಲ್ಲ. ಆದರೆ ಹೆಣ್ಣುಹುಳುಗಳಾಗುವ ಲಾರ್ವಾಗಳಿಗೆ ಕೇವಲ ಜೇನುತುಪ್ಪವನ್ನು 
ಕೊಡಲಾಗಂತ್ತದೆಯೆಂದು ವಾನ್‌ ಪ್ಲಾಂಟಾ ಮತ್ತು ಕೆಲವರ ಅಭಿಪ್ರಾಯ. ಅರ್ಧಮರ್ಧ 
ಜೀರ್ಣವಾದ ಮಕರಂದ ಅಥವಾ ಜೇನುತುಪ್ಪ ಮಿಶ್ರಿತ ಪರಾಗಗಳನ್ನು ಕೊಡಲಾಗು 
ತ್ವದೆಯೆಂದು ಇತರ ಕೆಲವರ ಅಭಿಪ್ರಾಯ "೫, 


ಪ್ರೌಢಾವಸ್ಥೆಯನ್ನು ತಲುಪಿದ ಹುಳುಗಳು ಪರಾಗಗಳನ್ನೂ ಮಕರಂದ ಅಥವಾ 
ಜೇನುತುಪ್ಪವನ್ನೂ ತಿನ್ನುತ್ತವೆ. 


ಪ್ರಾಣಿ: ಪ್ರಪಂಚದಲ್ಲಿ ಜೇನುಹುಳುಗಳು 11 


ಆಹಾರಗಳು ಯಾವ ರೀತಿಯಿಂದ ತಯಾರಾದರೂ ಮಕರಂದ ಮತ್ತು ಪರಾಗ 
ಗಲೇ ಅವುಗಳ ಮೂಲ("123), 


ಪೆರಾಗ 

ಹೂವುಗಳಲ್ಲಿ ಪುಷ್ಪತಲ, ಪುಷ್ಪಪಾತ್ರ, ಪ್ರಷ್ಟದಳ, ಕೇಸರಮಂಡಲ ಮತ್ತು 
ಅಂಡಾಶಯ ಮಂಡಲ ಈ ಪ್ರಕಾರ 5 ಭಾಗಗಳು ಇರುತ್ತವೆ. ಕೇಸರದ ಮುಖ್ಯ 
ಭಾಗವು ಪರಾಗಕೋಶ. ಇದರಲ್ಲಿ ಸಾಮಾನ್ಯವಾಗಿ ಎರಡು ಭಾಗಗಳಿದ್ದು ಪ್ರತಿಭಾಗ 
ದಲ್ಲಿ ಎರಡೆರಡು ಚೀಲ ಅಥವಾ ಗೂಡುಗಳಿರುತ್ತವೆ. ಇವುಗಳಲ್ಲಿ ಅಸಂಖ್ಯ 
ಪರಾಗಗಳು ಹುಟ್ಟಿ ಬೆಳೆಯುತ್ತವೆ. ಸಾಮಾನ್ಯವಾಗಿ ಪ್ರತಿರೇಣುವಿಗೆ ಹೊರಗೆ 
ಹಾಗೂ ಒಳಗೆ ಒಂದೊಂದು ಕವಚಗಳು ಇರುತ್ತವೆ. ಕ್ವಚಿತ್ತಾಗಿ ಹೊರಗಿನದೊಂದೇ 
ಕವಚವು ಇರುವುಡೂ ಉಂಟು. ಇದರಲ್ಲಿ ಸಾಂದ್ರವಾದ ರಸವಿರುತ್ತದೆ. ಅದರಲ್ಲಿ 
ಪರಾಗ ರೇಣುಗಳು ತೇಲುತ್ತಿರುತ್ತವೆ (ಚಿತ್ರ 8). 


ಪರಾಗಗಳು ಒಳ್ಳೆಯ ಪೌಷ್ಟಿಕ ಆಹಾರ. ಅನೇಕ ಕೀಟಗಳು ಇವುಗಳನ್ನು 
ಉತ್ಸಾಹದಿಂದ ತಿನ್ನುತ್ತವೆ. ಜೇನುಹುಳುಗಳು ಕೇವಲ ತಮ್ಮ ಸ್ವಂತಕ್ಕಾಗಿ ಅಲ್ಲದೆ 
ತಮ್ಮ ಗೂಡುಗಳಲ್ಲಿಯ ಎಲ್ಲ ಅವಸ್ಥೆಯ ಎಲ್ಲ ಹುಳುಗಳಿಗಾಗಿಯೂ ಇವುಗಳನ್ನು 
ಕೂಡಿಹಾಕುತ್ತವೆ. ಲಾರ್ವಾ ಅವಸ್ಥೆಯಲ್ಲಿಯ ಮತ್ತು ರಾಣೀಹುಳುವಿನ ಬಗ್ಗೆ ರಾಜ 
ಶಾಹೀರಸವನ್ನು ತಯಾರಿಸುವುದಕ್ಕೆ ಇವು ಅವಶ್ಯವಾದ ಪದಾರ್ಥ. ಇವು ಪರಿ 
ಪೂರ್ಣವಾದ ಆಹಾರ. ಇವುಗಳಲ್ಲಿ ಸಸಾರಜನಕ ಹಾಗೂ ಸಾರಜನಕವು ಹೆಚ್ಚು 
ಪ್ರಮಾಣದಿಂದ ಇರುವ ಕೆಲವು ದ್ರವ್ಯಗಳೂ ಗಂಧಕ. ರಂಜಕ, ಪಿಷ್ಠಪದಾರ್ಥಗಳು, 
ತೈಲ ಮತ್ತು ಸಕ್ಕರೆಗಳು ತುಂಬಿರುತ್ತವೆ. ಆದರಿಂದ ಸಸ್ಯಾಹಾರದ ಮೇಲೆ ಜೀವಿ 
ಸುವ ಪ್ರಾಣಿಗಳಿಗೆ ಅವಶ್ಯವುಳ್ಳವೆಲ್ಲವೂ ಇವುಗಳಿಂದ ದೊರಕುತ್ತವೆ. ಮನುಷ್ಯರಿಗೂ 
ಇದು ಪುಷ್ಟಿಯನ್ನು ಕೊಡುತ್ತದೆಂದು ತಿಳಿಯಲಾಗಿದೆ. 


ಇವು ಆಕಾರದಲ್ಲಿ $ ಮಿಲಿಮೀಟರ್‌ನಿಂದ rly ಮಿಲಿಮೀಟರ್‌ ನಪ್ಪಿರುತ್ತವೆ. 
ಲಾರ್ವಾಗಳ ಬೆಳವಣಿಗೆಗೆ ಇವು ಎಷ್ಟು ಅವಶ್ಯವೆಂದು ಇನ್ನೊಂದೆಡೆಯಲ್ಲಿ ವಿವರಿಸ 
ಲಾಗಿರುತ್ತದೆ. ತತ್ತಿಯು ಒಡೆದು, 5 ದಿನಗಳಲ್ಲಿ ಲಾರ್ವಾ ಹುಳುಗಳು ಯಾವ 
ರೀತಿಯಿಂದ ಬೆಳೆಯುತ್ತವೆನ್ನುವುದನ್ನೂ ವಿವರಿಸಲಾಗಿರುತ್ತದೆ. ಪರಾಗದ ಅಭಾವದಲ್ಲಿ 
ಕೋಶಗಳಿಂದ ಹೊರಬಿದ್ದ ನಂತರ ಹೆಚ್ಚು ಸಂಖ್ಯೆಯ ಎಳೆಹುಳುಗಳು ಸಾಯುತ್ತವೆ. 
ಪ್ರಬುದ್ಧ ಹುಳುಗಳು ಸಕ್ಕರೆ ಪಾಕವನ್ನು ತಿಂದು ಗೂಡಿನ ಒಳಗಿನ ಮತ್ತು ಹೊರಗಿನ 
ಕೆಲಸಗಳನ್ನು ಮಾಡಬಲ್ಲವು. ಆದರೆ ಕೆಲವೇ ದಿನಗಳಲ್ಲಿ ಕ್ರಮೇಣ ಅವುಗಳ ಶಕ್ತಿಯು 
ಕುಂದುತ್ತ ಡೆ2-512), 

ಪರಾಗ ಮತ್ತು ಜೇನುಗಳೆ ದಾಸ್ತಾನು ಸಾಕಷ್ಟು ಇರುವ ಗೂಡುಗಳಲ್ಲಿಯ 
ಹುಳುಗಳು ನಿಸರ್ಗದಲ್ಲಿ ಹೂವುಗಳು ಇಲ್ಲದಿದ್ದರೂ ಸಚೇತನವಾಗಿರುತ್ತವೆ. ಆಲ್ಲದೆ 
ವಸಂತ ಯತುವು ಬಂದು ಎಲ್ಲೆಲ್ಲಿಯೂ ಹೂವುಗಳು ತುಂಬಿದಾಗ, ಆ ಸುಗ್ಗಿಯ 


12 ಜೇನುಸಾಕಣೆ 


ಲಾಭವನ್ನು ಹೊಂದಲು ಚೈತನ್ಯವುಳ್ಳವಾಗಿರುತ್ತವೆ. ಇಟಾಲಿಯನ್‌ ಹುಳುಗಳ ಬಗ್ಗೆ 
20-30 ಕಿಲೋಗ್ರಾಂ ಪರಾಗಗಳ ದಾಸ್ತಾನು ಈ ಬಗ್ಗೆ ಅವಶ್ಯವೆಂದು ಕಂಡುಕೊಳ್ಳ 
ಲಾಗಿರುತ್ತದೆ 4, 


ಪರಾಗಗಳು ಬಹುಬೇಗ ಕೆಡುತ್ತವೆ. ಜೇನುಹುಳುಗಳು ಅವುಗಳನ್ನು ಕಲೆಹಾಕಿ 
ಹಿಂಗಾಲುಗಳಲ್ಲಿರುವ ಪರಾಗದ ಬುಟ್ಟಿಗಳಲ್ಲಿ ಶೇಖರಿಸುವ ಮೊದಲು ಜೇನುತುಪ್ಪ 
ಅಥವಾ ಮಕರಂದವನ್ನು ತಮ್ಮ ಬಾಯಿಯೊಳಗಿನ ಜೊಲ್ಲಿನಿಂದ ತೋಯಿಸುತ್ತವೆ. 
ಆಮೇಲೆ ಗೂಡನ್ನು ತಲುಪುವಪ್ಪ ರೊಳಗಾಗಿ ಎಳೆಹುಳುಗಳು ಆ ಭಾರವನ್ನು ತಾವು 
ತೆಗೆದುಕೊಂಡು ಪರಾಗಗಳನ್ನು ಪುಡಿಪುಡಿಮಾಡಿ ಜೇನುತುಪ್ಪವನ್ನು ಕೂಡಿಸಿ, ಗೂಡಿನ 
ಕಣಗಳಲ್ಲಿ ತುಂಬುತ್ತವೆ. 


ಮಕರಂದ 

ಮಕರಂದವು ಒಂದು ಸವಿಯಾದ ರಸ. ಅನೇಕ ಜಾತಿಯ ಗಿಡಗಳ ಹೂವುಗಳ 
ತಳದಲ್ಲಿಯ ಒಂದು ಕೋಶದಲ್ಲಿ ಸ್ರವಿಸಿ ಇದು ತುಂಬಿರುತ್ತದೆ. ಹೂವುಗಳಿಂದಾಗುವ 
ಬೀಜ, ಕಾಯಿ, ಹಣ್ಣುಗಳ ಉತ್ಪತ್ತಿಯಲ್ಲಿ ಇದರದು ಯಾವ ಪಾತ್ರವೂ ಇಲ್ಲ. 
ಇದಿಲ್ಲದಿದ್ದರೂ ಅವು ಬೆಳೆಯುತ್ತವೆ. ಇದು ಒಂದು ಉಪಉತ್ಪನ್ನ. ಇದರ ಸ್ಥಾನ 
ವಂತ್ತು ಮಹತ್ವಗಳನ್ನು ಪರಾಗಸ್ಪರ್ಶದ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಇದು 
ಜೇನುಹುಳು ಮತ್ತು ಇತರ ಅನೇಕ ಕೀಟಗಳ ಆಹಾರ. ಜೇನುತುಪ್ಪವು ಇದರಿಂದಲೇ 
ಸಿದ್ಧವಾಗುತ್ತದೆ (ಚಿತ್ರ 9). 


ಮಕರಂದದಲ್ಲಿ ಶೇಕಡಾ 20ರಿಂದ 30ರಷ್ಟು ಭಾಗ ನೀರು ಇರುತ್ತದೆ. ಉಳಿದ 
fend ಮುಖ್ಯವಾಗಿ ಸಾಮಾನ್ಯ ಸಕ್ಕರೆ, ಸಸಾರಜನಕಗಳು. ಕೆಲವು ಖನಿಜಗಳು, 
ತೀರ ಸಣ್ಣ ಪ್ರಮಾಣದಲ್ಲಿ ಒಂದು ಕಿಣ್ವ ಮತ್ತು ಜೀವಸತ್ವಗಳಾಗಿರುತ್ತವೆ. ಸಸ್ಯ 
ಉನ ಬೆಳೆಯುವುದು ಹಾಗೂ ಹೂಬಿಡುವುದು ಎಂಬ ಎರಡು ಘಟ್ಟಗಳಿರುತ್ತವೆ. 
ಬೆಳವಣಿಗೆಯ ಕಾಲದಲ್ಲಿ ಮುಖ್ಯವಾಗಿ ನೀರು ಮತ್ತು ಒಳ್ಳೆಯ ನೆಲ ಬೇಕು. ಅವು ' 
ದೊರೆಯದಿದ್ದರೆ ಮುಂದೆ ಗಿಡಗಳು ಸರಿಯಾಗಿ ಹೂಬಿಡುವುದಿಲ ಬಿಟ್ಟ ಹೂವು 
ಗಳಲ್ಲಿ ಮಕರಂದವು ಸ್ರವಿಸುವುದಿಲ್ಲ. ಎಲ್ಲ ಸರಿಹೋದರೂ ಸೂರ್ಯನ ಬೆಳಕು 
ಸರಿಯಾಗಿ ದೊರಕದಿದ್ದರೂ ಮಕರಂದವು "ಪ್ರವಿಸು ನವುದಿಲ್ಲ. ರಾತ್ರಿ ಸ್ವಲ್ಪವೇ ಮಳೆ 
ಬಿದ್ದು ಹಗಲು ಚೆನ್ನಾ ಗಿ ಬಿಸಿಲು ಬಿದ್ದರೆ ಅದು ಧಾರಾಳವಾಗಿ ಸ್ರ ಸ ರಾತ್ರಿ 
ಮಳೆ ಬಿದ್ದರೂ ಹಗಲಿನಲ್ಲಿ ಬಿಸಿಲು ಬೀಳದಿದ್ದರೆ ಸ್ರವಿಸುವುದಿಲ್ಲ. ರಾತ್ರಿ ತಣ್ಣಗಿನ 
ಹವೆ ಇದ್ದು ಹಗಲು ಬಿಸಿಲು ಬಿದ್ದರೆ ಒಳ್ಳೆ ಯದು. ಆಂತೂ ಹಗಲಿನ ಬೆಳಕು ಅವಶ್ಯ. 
ಅತಿ ಚಳಿ ಹಾಗೂ ಅತಿ ಉಷ್ಣತೆ. ಇರುವಾಗ ಹುಳುಗಳು ಗೂಡಿನ ಹೊರಗೆ ಇರುವ 
ದಿಲ; ಹೊರಬೀಳುವುದು ಅವುಗಳಿಗೆ ಕಠಿಣವಾಗುತ್ತದೆ. 


ಜೇನುತುಪ್ಪದ ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಖನಿಜಗಳು 
ಇರುವುದು ಕಂಡುಬರುತ್ತದೆ. ಪರ್ಯಾಯದಿಂದ ಅದಕ್ಕೆ ಮೂಲವಾಗಿರುವ ಗಿಡಗಳು 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 13 


ಬೆಳೆಯುವ ನೆಲ, ಗೊಬ್ಬರ ಮುಂತಾದವುಗಳೇ ಮಕರಂದದಲ್ಲಿರುವ ಖನಿಜಗಳಿಗೆ 
ಕಾರಣಗಳು. ಅದರಂತೆ ಜೇನುತುಪ್ಪದ ಬಣ್ಣ ಹಾಗೂ ಪರಿಮಳಗಳು, ಗಿಡಗಳ ಜಾತಿ, 
ನೆಲಗುಣ ಹವಾಗುಣಗಳನ್ನು ಅವಲಂಬಿಸುತ್ತವೆ. 


ಒಂದೇ ಜಾತಿಯ ಗಿಡಗಳದಾದರೂ ಹವೆಯಲ್ಲಿಯ ಆರ್ದ್ರತೆ, ನೀರು, ಸಕ್ಕರೆ, 
ಖನಿಜ ಮುಂತಾದವುಗಳ ಪ್ರಮಾಣಗಳು ಬೆಳಕು, ನೀರುಣ್ಣುವಿಕೆ, ನೆಲ, ಹವೆಯಲ್ಲಿಯ 
ಒತ್ತಡ, ಆರೈಕೆ ಇತ್ಯಾದಿಗಳಿಂದ ವೃತ್ಯಾಸಗೊಳ್ಳುತ್ತವೆ. 


ಮಕರಂದದಲ್ಲಿ ತೀರ ಸಣ್ಣ ಪ್ರಮಾಣದಲ್ಲಿ ಕಿಣ್ವಗಳಿರುವುದನ್ನು ಉಲ್ಲೇಖಿಸ 
ಲಾಗಿದೆ. ಇದರ ಮೂಲಕವೇ ಅದರಲ್ಲಿಯ ಇಕ್ಷುಶರ್ಕರವು ಪರಿವರ್ತನೆ ಹೊಂದಿ 
ದ್ರಾಕ್ಷಶರ್ಕರ, ಫಲಶರ್ಕರಗಳಾಗುತ್ತವೆ. ಜೇನುಹುಳುಗಳ ತಲೆಯಲ್ಲಿ ಇರುತ್ತಿರುವ 
ಗ್ರಂಥಿಯಲ್ಲಿಯ ಇನ್ವರ್ತಾಸೇ ಎಂಬ ಕಿಣ್ವದಿಂದ ಅದು ಅತಿ ಬೇಗ ಪರಿವರ್ತನೆಯಾಗು 
ತ್ತದೆ. ಗೂಡಿನ ಕಣಗಳಲ್ಲಿ ದಾಸ್ತಾನುಮಾಡಿದ ಮೇಲೆ ಹುಳುಗಳು ರೆಕ್ಕೆಗಳಿಂದ 
ಗಾಳಿ ಹಾಕಿ, ಅದರಲ್ಲಿಯ ನೀರಿನ ಪ್ರಮಾಣವನ್ನು ಶೇಕಡಾ 18-20ಕ್ಕೆ ಇಳಿಸುತ್ತವೆ. 
ಇದೇ ಜೇನುತುಪ್ಪ. ಆಮೇಲೆ ತಮ್ಮದೇ ದೇಹದೊಳಗಿನ ಕೊಂಚ ದ್ರವ್ಯವನ್ನು 
ಕಣದಲ್ಲಿ ಹಾಕಿ, ಅದನ್ನು ಮೇಣದಿಂದ ಮುಚ್ಚುತ್ತವೆ. ಅದು ಫಾರ್ಮಿಕ್‌ ಆಮ್ಲ 
ಅಥವಾ ಫಾರ್ಮಾಲ್ಡಿಹೈಡ್‌ ಎಂದು ಕೆಲವರ ಹೇಳಿಕೆ. ಮ್ಯಾಲಿಕ್‌ ಆಮ್ಲ ಎಂದು 
ಮತ್ತೆ ಕೆಲವರ ಹೇಳಿಕೆ. ಅದೊಂದೂ ಅಲ್ಲ. ಸಕ್ಕರೆ ನೀರುಗಳ ಪ್ರಮಾಣವು 
80:20. ಈ ಪ್ರಕಾರ ಇರುವಾಗ ಜೇನುತುಪ್ಪವು ಸರ್ವಥಾ ಕೆಡುವುದಿಲ್ಲ ಎಂದು 
ಇನ್ನೂ ಕೆಲವರ ಹೇಳಿಕೆ”, 


ಸವಿರಸ, ಹನಿಡ್ಕೂ ಮತ್ತಿತರ ಪದಾರ್ಥಗಳು ಜೇನುಹುಳುಗಳ ಆಹಾರದ 
ಅತಿಮುಖ್ಯವಾದ ಮೂಲ. ಹೂವುಗಳು ಪರಾಗ ಮತ್ತು ಮಕರಂದಗಳು ಸಿಗುವಾಗ 
ಅವುಗಳ ಲಕ್ಷ್ಯ ಇನ್ನೆತ್ತಲೂ ಹೋಗುವುದಿಲ್ಲ. ಆದರೆ ಸೃಷ್ಟಿಯಲ್ಲಿ ಹೂವುಗಳ 
ಬರಬಂದಾಗ ಸವಿಪದಾರ್ಥಗಳು ಸಿಗುವ ಕಡೆಗೆಲ್ಲ ಅವು ಹೋಗುತ್ತವೆ. ಅಂಗಡಿಗಳಲ್ಲಿ 
ಮಾರಾಟಕ್ಕಿಟ್ಟಿರುವ ಬೆಲ್ಲದ ಹೆಂಟೆಗಳ ಮೇಲೆ, ಮಿಠಾಯಿಗಳ ಮೇಲೆ, ಆಲೇಮನೆ 
ಯಲ್ಲಿರುವ ಕಬ್ಬಿನ ಹಾಲಿನ ಮೇಲೆ ಹಾಗೂ ನೀರಾ ಶೇಂದಿಗಳು ಸ್ರವಿಸಂವ ಸ್ಥಳಗಳಲ್ಲಿ 
ಹುಳುಗಳು ಮುತ್ತಿರುವುದನ್ನು ಬಹುಶಃ ಎಲ್ಲರೂ ಕಂಡಿರುತ್ತಾರೆ. 


ಮಕರಂದದ ನಂತರದ ಸವಿ ಪದಾರ್ಥಗಳಲ್ಲಿ ಹನಿಡ್ಕೂ - ಸವಿರಸ ಎಂಬುದಂ 
ಜೇನುಹುಳುಗಳಿಗೆ ಇಷ್ಟವಾದುದು. ಕೆಲವು ಗಿಡಗಳಲ್ಲಿ ಮಧುಕೋಶದ ಸಮೀಪ 
ದಲ್ಲಿ ಗ್ರಂಥಿಗಳಿರುತ್ತವೆ. ಕೆಲವು ಗಿಡಗಳ ಎಲೆಗಳು ಹಾಗೂ ಬುಡಗಳಲ್ಲಿ ಇದು 
ಸ್ರವಿಸುತ್ತದೆ. ಹೊಮೋಪ್ಪಿರಾ ಎಂಬ ವರ್ಗದ ಹುಳುಗಳಿರುತ್ತವೆ. ಇವು ಕೆಲವು 
ಗಿಡಗಳ ರಸವನ್ನು ಹೀರಿಕೊಳ್ಳುತ್ತವೆ. ಆಗ ಎಲೆಗಳ ಮೇಲೆ, ನೆಲದ ಮೇಲೆ ಇದು 
ಸೋರಿ ಶೇಖರವಾಗುತ್ತದೆ. ಈ ರಸಗಳು ಸವಿಯಾಗಿರುತ್ತವೆ. ಮಕರಂದದ ದುರ್ಭಿ 


14 ಜೇನುಸಾಕಣೆ 


ಕ್ಷದ ಕಾಲದಲ್ಲಿ ಜೇನುಹುಳುಗಳು ಇವುಗಳನ್ನು ಕಲೆಹಾಕಿ, ಗೂಡುಗಳಿಗೆ ಒಯ್ದು 
ಅಲ್ಲಿ ಕಣಗಳಲ್ಲಿ ಧಾಸಸನು ಮಾಡುತ್ತವೆ. ಇವುಗಳಲ್ಲಿ ಅಂಟಿನ ಪ್ರಮಾಣ ಜಾಸ್ತಿ. 
ಜೇನುತುಪ್ಪದಲ್ಲಿರುವ ಸಕ್ಕರೆಗಳೇ ಇವುಗಳಲ್ಲಿಯೂ ಇರುತ್ತವೆ. ಆದರೆ ಇವುಗಳ 
ಗುಣಗಳು ಬೇರ; ಬಣ್ಣ ತೀರ ಕಂದು; ಪರಿಮಳವು ಕಡಮೆ ದರ್ಜೆಯದು; ಬೇಗನೇ 
ಘಫನಿಸುತ್ತದೆ 1-393), ಕರ್ನಾಟಕದಲ್ಲಿ ಮಾವಿನ ಹೂವುಗಳಿಂದ ದೊರಕುತ್ತಿರುವ ಜೇನು 
ತುಪ್ಪಕ್ಕೆ ಹನಿಡ್ಕೂ ಎಂದು ಹೇಳಲಾಗುತ್ತದೆ. 


ರಾಜಶಾಹೀ ರಸ 


ಇದು ರಾಣೀಹುಳು ಮತ್ತು ಲಾರ್ವಾ ಆವಸ್ಥೆಯಲ್ಲಿಯ ಹುಳುಗಳ ಆಹಾರ. 
ಗಂಡುಹುಳು ಮತ್ತು ದುಡಿಯುವ ಹೆಣ್ಣು ಹುಳುಗಳ ಲಾರ್ವಾ ಅವಸ್ಥೆ ಕೈಯಲ್ಲಿಯ 
ಮೊದಲಿನ ಮೂರು ದಿನ, ರಾಣೇಹುಳುಗಳಿಗೆ ಕೊಡುವಷ್ಟೇ ಶ್ರೇಷ್ಠತರಗತಿಯ 
ರಸವನ್ನು ಕೊಡಲಾಗುತ್ತದೆ. ಅದರ ನಂತರ ಅದರ ಮಟ್ಟವು ಇಳಿಯುತ್ತದೆ. 
ಅದರಲ್ಲಿ ಪರಾಗದ ಕಣಗಳು, ದೊಡ್ಡ ಆಕಾರದ ಕಣಗಳಾಗಿದ್ದು ಹೆಚ್ಚು ಪ್ರಮಾಣದಲ್ಲಿ 
ಇರುತ್ತವೆ. 


ಹೆಣ್ಣುಹುಳುಗಳು ಜೇನುತುಪ್ಪ ಮತ್ತು ಪರಾಗಗಳನ್ನು ಒಂದು ಪ್ರಮಾಣದಲ್ಲಿ 
ಕೂಡಿಸಿ, ಚೆನ್ನಾಗಿ ಮೆಲುಕಾಡಿಸಿ, ಜೀರ್ಣಿಸಿ, ೇನುಕೋಶದಲ್ಲಿ ತುಂಬಿಕೊಳ್ಳುತ್ತವೆ. 
ಇವುಗಳ ದೇಹದೊಳಗಿನ ಕೆಲವು ಗ್ರಂಥಿಗಳ ರಸ ಮತ್ತು ಜೊಲ್ಲುಗಳು ಇದರಲ್ಲಿ ಆಗ 
ಸೇರಿಕೊಳ್ಳುತ್ತವೆ. 3 ರಿಂದ 13 ದಿನ ಪ್ರಾಯದ ಹೆಣ್ಣುಹುಳುಗಳ ದೇಹದೊಳಗಿನ 
ಈ ಗ್ರಂಥಿಗಳು, ರಾಜಶಾಹೀ ರಸವನ್ನು ಸಿದ್ದ 5 ಗೊಳಿಸುವುದಕ್ಕೆ ಹೆಚ್ಚು ಅನುಕೂಲ 
ವುಂಟುಮಾಡುತ್ತವೆ. ಇವು ತಯಾರಿಸಿದ ರಸದ ಯೋಗ್ಯತೆಯಂ ಹೆಚ್ಚೆ ನದಾಗುತ್ತದೆ. 
ಒಂದು ಸಲ ಜೀರ್ಣಿತವಾದ ಆಹಾರ ಪದಾರ್ಥವಾದುದರಿಂದ ತಿರುಗಿ ಇದನ್ನು 
ಜೀರ್ಣಿ ೯ಸಿಕೊಳ್ಳುವ ಆವಶ್ಯಕತೆ ಇರುವುದಿಲ್ಲ. ಇಂಗ್ಲಿಷ್‌ ಭಾಷೆಯಲ್ಲಿ ಈ ರಸವು 
ರಾಯಲ್‌ ಜೆಲ್ಲೇ ಎಂಬ 'ಹೆಸರಿನಿಂದ ಪ್ರಸಿದ್ಧ ವಾಗಿರುತ್ತ ದೆ. 


ತಯಾರಾದಾಗ ಇದು ಅಚ್ಚ ಬೆಳ್ಳಗಿರುತ್ತ ದೆ; ಕೆನೆಯಂತೆ ದಪ್ಪವಾಗಿರುತ್ತದೆ; 
ಕ್ರಮೇಣ ಅರಿಶಿನ ಬಣ್ಣಕ್ಕೆ ತಿರುಗುತ್ತದೆ; ಹೆಚ್ಚು ಜಿಗುಟಾಗುತ್ತದೆ; ಸ್ವಲ್ಪ ಕಹಿ; ಸ್ವಲ್ಪ 
ಕೆಟ್ಟವಾಸನೆ. ಆದರೆ ಇದರಲ್ಲಿ ಸಾರಜನಕ ಪ್ರಧಾನವಾದ ದ್ರವ್ಯ ಗಳೂ, ಸಕ್ಕರೆ, 
ಸಸಾರಜನಕಗಳೂ, ಸೇಂದ್ರಿಯ ಆಮ್ಲಗಳೂ, 8 ಗುಂಪಿನ ಜೀವಸತ್ವಗಳೂ ಭಾ 
ವಾಗಿರುತ್ತವೆ. ನಿಯಾಸಿನ್‌, ಬಾಯೋಲಿನ್‌, ಇನ್ಸ್ಟೋಲ, ಫೋಲಿಕ್‌ ಮತ್ತಾ 
ಪಾಂಟೋಥೊಲಿಕ್‌ ಆಮ್ಲಗಳು ಸಣ್ಣ ಪ್ರಮಾಣದಲ್ಲಿವೆ. 5 ವರ್ಷಗಳ ತನಕ ಇದು 
ಕೆಡದಂತಿರುತ್ತದೆ. ಇದಕ್ಕೆ ಬೂರಸು ಹತ್ತುವುದಿಲ್ಲ. ಕೆಲವು ಕ್ರಿಮಿಗಳಿಗೆ ಮಾರಕ. 
ತತ್ತಿಗಳನ್ನು ದೊಡ್ಡ ಪ್ರಮಾಣದಿಂದ ಇಡುವಂತೆ ಮಾಡುವ ಚೋದಕಗಳು ಇದ 
ರಲ್ಲಿರುತ್ತವೆ. ರೂಪ ಮತ್ತು ಮೈಕಟ್ಟುಗಳನ್ನು ಸುಂದರಗೊಳಿಸುವ ಯೋಗ್ಯತೆಯು 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 15 


ಇದರ ಸೇವನೆಯಲ್ಲಿ ಇರಂತ್ತದೆಂಬ ಪ್ರಶೀತಿಯಿದೆ3-5), ಮನುಷ್ಯರಮೇಲೆ ಅದ 
ರಲ್ಲಿಯೂ ಸ್ತ್ರೀಯರುಗಳ ಮೇಲೆ ಇದರ ಸೇವನೆಯು ಈ ಪರಿಣಾಮವನ್ನು ಉಂಟು 
ಮಾಡುತ್ತದೆಯೆಂಬ ಪ್ರತೀತಿ ಕೆಲವು ದೇಶಗಳಲ್ಲಿದೆ. ಅಲ್ಲಿ ಇದನ್ನು ತಯಾರಿಸಾವ 
ಅಂದರೆ ಜೇನುಹುಳುಗಳ ಮುಖಾಂತರ ತಯಾರಿಸಿಕೊಳ್ಳುವ ಅನೇಕ ಕೇಂದ್ರಗಳು 
1955-65 ರ ಅವಧಿಯಲ್ಲಿ ಸ್ಥಾಪಿತವಾದುವು. 


5 ಜೇನುಹುಳುಗಳ ಮನೆ -ಎರಿಗಳು 


ಜೇನುಹುಳುಗಳ ಜೀವನದ ರೀತಿಗಳನ್ನು ತಿಳಿದುಕೊಳ್ಳಲಿಚ್ಛಿಸುವವನು ಅವು 
ನಿಸರ್ಗದಲ್ಲಿ ಕಟ್ಟಿದ ಮತ್ತು ವಾಸ್ತವ್ಯ ಮಾಡುತ್ತಿ ್ರಿರುವ ಮನೆಯನ್ನು ನೋಡಬೇಕು. 
ಅದು ಮೇಣದ ಹುಟ್ಟುಗಳ ಸಮುದಾಯ, ಮೇಣವನ್ನು ಈ ಹುಳುಗಳೇ ತಯಾರಿ 
ಸುತ್ತವೆ. 12 ರಿಂದ 18 ದಿನ ಪ್ರಾಯದ ಹುಳುಗಳು ಈ ಕೆಲಸಕ್ಕೆ ಅತಿಯೋಗ್ಯ. 
ಅನಿರ್ವಾಹ ಪ್ರಸಂಗದಲ್ಲಿ ಇದಕ್ಕೂ ಹೆಚ್ಚಿನ ಅಥವಾ ಕಡಮೆಯ ಪ ಪ್ರಾಯದ ಹುಳು 
ಗಳೂ ಈ ಕೆಲಸದಲ್ಲಿ ತೊಡದ: ಜೇನುತುಪ್ಪದಿಂದ ಹೊಟ್ಟೆಯನ್ನು 
ತುಂಬಿಸಿಕೊಂಡು ಯಾವುದಾದರೊಂದು ಆಧಾರವನ್ನು ಹಿಡಿದುಕೊಂಡು ಹೋಪ 
ಬಿದ್ದಾಗ 24 ಗಂಟೆಗಳಲ್ಲಿ ಅವುಗಳ ಉದರ ಭಾಗದ ಕೊನೆಯ ನಾಲ್ಕು ವಲಯಗಳ 
ಕೆಳಬದಿಗೆ ಇರುವ ಮೇಣ ಗ್ರಂಥಿಗಳಿಂದ ಮೇಣವು ಸ್ರವಿಸುತ್ತದೆ. ಗ್ರಂಥಿಗಳು 
ಮಿರರ್‌ ಎಂಬ ನುಣುಪಾದ ಚೀಲದ ಒಳಬದಿಗೆ ಇರುತ್ತವೆ. ಚೀಲವು ಅತ್ಯಂತ 
ತೆಳ್ಳಗಾದ ಪರೆಯದು. ಇದಕ್ಕೆ ಅತ್ಯಂತ ತೆಳ್ಳಗಾಷಳಲಂಧ್ರಗಳು ಇರುತ್ತವೆ. ಪ್ರಾಯ 
ಬಂದಂತೆ ಆ ಚೀಲದ ಈ ಆವರಣವು ದಪ್ಪವಾಗುತ್ತ ಹೋಗುತ್ತದೆ. ಆಮೇಲೆ 
ಮೇಣವು ಹೊರಬರುವುದಿಲ್ಲ”, 


ಪ್ರತಿ ಕಿಲೋಗ್ರಾಂ ಮೇಣ ತಯಾರಾಗಬೇಕಾದರೆ 5ರಿಂದ 25 ಕಿಲೋಗ್ರಾಂ 
ಜೇನುತುಪ್ಪ ಅಥವಾ ಮಕರಂದವನ್ನು ಹುಳುಗಳು ತಮ್ಮ ಪ್ರಾಯವನ್ನು ಅವಲಂಬಿಸಿ 
ಹೊಟ್ಟೆಯಲ್ಲಿ ತುಂಬಿಕೊಳ್ಳಬೇಕಾಗುತ್ತದೆ. ಆದರೆ ಯೋಗ್ಯ ಪ್ರಾಯದ ಹುಳುಗಳು 
ಈ ಕೆಲಸವನ್ನು ಕೈಕೊಂಡಾಗ ಸರಾಸರಿ 8.88 ಕಿಲೋಗ್ರಾಂ ಸಾಕು ಎಂದು ಅಂದಾಜು 
ಮಾಡಲಾಗಿದೆ, ಜೇನುತುಪ್ಪದ ಅಭಾವದಲ್ಲಿ ಸಕ್ಕರೆ ಪಾಕದಿಂದಲೂ ಜೇನುಹುಳು 
ಗಳು ಮೇಣವನ್ನು ತಯಾರಿಸುತ್ತವೆ. ಸಕ್ಕರೆ ಪಾಕವನ್ನು ಪರಿವರ್ತಿಸಿ ಜೇನುತುಪ್ಪ 
ವನ್ನು ತಯಾರಿಸಲು ಬರುವ ಗ್ರಂಥಿಗಳು ಅವುಗಳ ದೇಹದಲ್ಲಿ ಇರುತ್ತವೆ. ಮಕರಂದವು 
ಸಕ್ಕರೆಯಲ್ಲದೆ ಬೇರೇನೂ ಅಲ್ಲ. ವಲಯಗಳ ಕೆಳಬದಿಗೆ ಸ್ರವಿಸಿದ ಮೇಣವು 
ಹೊರಬೀಳುವಷ್ಟ ರಲ್ಲಿ ಫನಿಸಿ ಸಣ್ಣಸಣ್ಣ ಹಲಪೆ(ತಟ್ಟೆ )ಗಳಂತಾಗುತ್ತದೆ. ಇವುಗಳನ್ನು 
ಲಾಲಾರಸದಲ್ಲಿ 'ಚೆನ್ನಾಗಿ ನಾದಿ ಮತ್ತ ಗಾಗಿ ಮಾಡಿದ ನಂತರ ಅದು ಹುಟ್ಟುಗಳನ್ನು 
ಕಟ್ಟುವುದಕ್ಕೆ "ತಕ್ಕ ದಾಗುತ್ತ ದೇಶ 


ಹುಟ್ಟುಗಳು ಹೇಗಿರುತ್ತವೆನ್ನುವುದು ಬಹುಜನರಿಗೆ ಗೊತ್ತಿದೆ. ಅವುಗಳನ್ನು 
ಬರೆದಂ ವರ್ಣಿಸುವುದು ಕಠಿಣ. ಚಿತ್ರ 1, 2ನ್ನು ನೋಡಿದಾಕ್ಷಣ ಪೂರ್ಣ ತಿಳಿವಳಿಕೆ 


16 ಜೇನುಸಾಕಣೆ 


ಯಾಗುತ್ತದೆ. ಅವುಗಳ ಕಟ್ಟುವಿಕೆಯು, ಹುಳುಗಿಳು ಆರಿಸಿಕೊಂಡ ಗಿಡಗಳ ಹೊದರು 
ಖಾಲೀ ಪೆಟ್ಟಿಗೆ ಇತ್ಯಾದಿಗಳ ಮೇಲುಭಾಗದಿಂದ ಪ್ರಾರಂಭವಾಗಿ ಕೆಳಮುಖವಾಗಿ 
ಸಾಗುತ್ತಿದೆ. ಆಧಾರವಿರುವುದು ಮೇಲುಗಡೆಗೆ ಮಾತ್ರ, ಕೆಳಗೆ ಅದು ಜೋಲುತ್ತಿರು 
ತ್ತದೆ. ಪ್ರಾರಂಭದಲ್ಲಿ ಕೇವಲ ಒಂದು ಎರಿಯನ್ನು ಕಟ್ಟಲಾಗುತ್ತದೆ. ಕ್ರಮೇಣ 
ಅಗತ್ಯ ಬಂದಂತೆ ಆಚೆ ಈಚೆ ಕಟ್ಟಲಾಗುತ್ತವೆ. ಎರಿಗಳು ಒಂದರ ಪಕ್ಕದಲ್ಲಿ 
ಇನ್ನೊಂದರಂತಿದ್ದು U ನಂತೆ ಕಾಣುತ್ತವ. ಸುಗ್ಗಿ ಯ ಕಾಲದಲ್ಲಿ 7, 9, 11, 13ರ 
ವರೆಗೂ ಸಂಖ್ಯೆಯುಳ್ಳವಾಗುತ್ತವೆ. | 





ಚಿತ್ರ 1: ನಿಸರ್ಗದಲ್ಲಿಯ ಜೇನುಗೂಡು. 


ಪ್ರತಿ ಎರಿಯಲ್ಲಿ ಸಾವಿರ ಸಂಖ್ಯೆಯ ಕಣಗಳು ಚದರ ಅಂಗುಲಕ್ಕೆ 6. 54. 
ಎಲ್ಲವೂ ಷಟ್ಕೋನೀ ಕೊಳವೆಗಳು. ರಾಣೀ ಕಣವನ್ನು ಇವುಗಳ ಕೆಳಭಾಗದಲ್ಲಿ ಕಟ್ಟ 
ಲಾಗುತ್ತದೆ. 


17 


ಪ್ರಪಂಚದಲ್ಲಿ ಜೇನುಹುಳುಗಳು 





ಕಜ ಲೋ 
ನೇ ತಿ ಕಿಲ ಸ್ಸ 
ರಜಸಾ 
RS PRS 


ಶಿ RYN EE ಗು ಶೆ Ny, ಕ 
ಸ್ರೀ ಕ್‌ 
ಜಿ] (ತ್ರ) “ಲಿ ನ, ( ಕಾ 
ತಾಯಿತ ಕಿ 
PENS 

4 


ಕ್ರಿ, 
ಕ್‌ 
೩ 
ವಃ 
ಕ 
ತಾರೇ ತ 
ಯಾದ ಒಂದು ಎರಿ 


ಮೌ 
ಚಿತ್ರ 2: ನಿರೋಗಿ 











ಶಿ ಸರಿಸಿ (¥ ಬ) hy ವು 
ಕ 
RENAE ದನಿ ವಗ ಸ 
AA BREESE 
ve ಎ ಸಲ್ಲ: ತ. _ \ 
9239. ಜ್‌ 
ಕೀ ಮೆ EY 

ಒಳ AHH OD 


ಬ 


ಣಾ 
ಪ್ಪ 


ಎರಿಗಳು 

ಪರಾಗ 
ಳುದ 

್ಸಿವುದಿಲ್ಲ. 


ಭಳ 


ಲಾಗುವುದಿಲ. 


“gl 
ವುಗ 


ಛಿಯ ತತ್ತಿ, ಲಾರ್ವಾ, ಕೋಶಗತ ಹುಳುಗಳು, ಜೇನುತು: 


ಕೊ 


ತ್ತವೆ. 
ಇವು ಗಿಡಗಳ 
ನ್ನೂ ಅವಲಂಬಿಸಿರಂ 


ಹೇಳ 
ಹ 


pe 


[3 


ಸಣ್ಣಗಿರು 


ಇರುತ್ತವೆ. 
ಜು 


; ದೊರಕಬಹುದಾದ ಸಳವ 


© 
ಚೆ 


ವುಗಳು 


ಬು 
ಚ 


ಆಕಾರದವಿರುತ್ತವೆಯೆಂದು 
ಹೆಚ್ಚುಕಡಮೆ 


ೂಟ್ಟಮೊದಲು ಕಟ್ಟಿರುವ 


ತ 


ಕಾದುದರಿಂದ ಮೇಲುಬದಿಯಲಿ ಅ 


~~ 


ನಿಯಮವನ್ನು ಹುಳುಗಳು ಇಟ್ಟು 


ಒಂದೇ 
ಸಹಿಸಬೇ 
ಕೆಂಬ ನ 

ಸಾರವಾಗಿ 


ಗ 


wu 


ಚಿತ್ರ 3: ಗಂಡು ಮತ್ತು ಹೆಣ್ಣು ತತ್ತಿಗಳ ಕಣಗಳು 
ಣೆ 
೧3 


hk 


ಇರ 


€. 


ನಿ 
ಲು 


ರವನ್ನು 


Nd 


ಸಂದರ್ಭಾ 


ಮೇಲುಭಾಗದ 
ಅಗಲ 


ಅವುಗಳ 
ಇವೆಲ 


ಎಬ ಕಣಗಳೂ 
ವುಗಳ ಭಾ 


ಸ್‌ 
ತಿಷ್ಟೇ 


೦ 
ಅಳತೆಗಳು 


ಪೊಳ್ಳು, ಪೆಟ್ಟಿಗೆ, ಮತ್ತಿತರ ಮನೆಗಳ 
ತ್ತವೆ. 


Wy 


18 ಜೇನುಸಾಕಣೆ 





ನ 
ಮೇಲೆ ವಿವರಿಸಿದಂತೆ ಹುಳುಗಳು ಕಣಗಳಲ್ಲಿ ತತ್ತಿಗಳನ್ನು ಇಡುತ್ತವೆ. ಇವು 
ಗಳಲ್ಲಿ ಹುಳುಗಳು ಲಾರ್ವಾ ಕೋಶಾವಸ್ಥೆಗಳನ್ನು ಕಳೆಯುತ್ತವೆ. ಖಾಲಿ ಇರುವಾಗ 
ಅವುಗಳಲ್ಲಿಯೇ ಜೇನುತುಪ್ಪ ಪರಾಗಗಳ ಸಂಗ್ರಹವೂ ಆಗುತ್ತದೆ. ಸಾಮಾನ್ಯವಾಗಿ 
ಕೋಶಾವಸ್ಥೆಯಿಂದ ಹುಳುವು ಹೊರಬಿದ್ದ ನಂತರ ಆ ಕಣವನ್ನು ಸ್ವಚ್ಛಮಾಡಲಾಗುತ್ತ 
ದಲ್ಲದೆ ರಾಣಿಗೆ ತತ್ತಿಗಳನ್ನಿಡಲು ಆಸ್ಪದ ಮಾಡಿಕೊಡಲಾಗುತ್ತದೆ. ಈ ಪ್ರಕಾರ 
ಅದೇ ಕಣದಲ್ಲಿ ತಿರುತಿರುಗಿ ತತ್ರಿಗಳನ್ನು ಇಡಲಾಗುತ್ತದೆ. ಪ್ರಾರಂಭದಲ್ಲಿ ಅಚ್ಚ 
ಬೆಳ್ಳಗಿನ ಮೇಣವು ದಿನಗಳೆದಂತೆ ಕರಿದಾಗುತ್ತಲೂ, ಲಡ್ಡಾಗುತ್ತಲೂ ಬರುತ್ತದೆ. 
ಬದಿಗಳು ದಪ್ಪವಾಗುತ್ತ ಸಾಗುತ್ತವೆ. 


ಗೂಡು, ಹೊದರಿನ ಒಳಗೆ ಕಟ್ಟಲಾಗುವುದರಿಂದ ಮತ್ತು ಅದರ ದ್ವಾರವು 
ತೀರ ಚಿಕ್ಕದಿರುವುದರಿಂದ ವೈರಿಗಳಿಗೆ ಅದರ ಮೇಲೆ ಸಾಗಿಬರುವುದು ಕಠಿಣವಾಗು 
ತ್ತದೆ. ಈ ಚಿಕ್ಕದಾದ ದ್ವಾರವು ಹೆಚ್ಚೆಂದರೆ 3-4 ಹುಳುಗಳು ಒಳಹೋಗಿ ಹೊರ 
ಬರುವಂತೆ ಇರುತ್ತದೆ. ಇದರ ಒಳಮೈ ಮತ್ತು ಹೊರಮೈಯಲ್ಲಿ ಮೇಣ ಅಥವಾ 
ಮೇಣ ರಾಳಗಳ ಮಿಶ್ರಣವು ಸವರಲ್ಪಟ್ಟಿರುತ್ತದೆ. ಇರುವೆ ಮುಂತಾದ ಕೆಲವು ವೈರಿ 
ಗಳು ಅಲ್ಲಿ ಸಿಕ್ಕಿಬೀಳುತ್ತವೆ. 


ಆದರಂತೆ ಅಕ್ಕಪಕ್ಕದ ಎರಿಗಳ ನಡುವೆ 7-9 ಮಿಮಿ ಸ್ಥ ಳ ಮಾತ್ರ ಇರುತ್ತದೆ. 
ಈ ಸ್ವ ಳವು ಒಂದು ಹುಳುವು ಹುಟ್ಟಿನಿಂದ ಮೇಲಕ್ಕೆ ಏರಿಹೋಗುತ್ತಿರುವಾಗ 
ನೆರೆಯ ಹುಟ್ಟಿನ ಮೇಲಿಂದ ಇನ್ನೊಂದು ಹುಳುವು ಇಳಿದು ಬರುವುದಕ್ಕೆ ಅನುಕೂಲ 
ವಾಗುವಪ್ಪಿರುತ್ತದೆ. ಇದಕ್ಕೂ ಹೆಚ್ಚಿ ನ ಸ್ವಳಾವಕಾಶವಿದ್ದರೆ ವೈರಿಗಳಿಗೆ ಅನುಕೂಲ 
ವಾಗಬಹುದು. ಗೂಡಿನೊಳಗೆ ಅವಶ್ಯವುಳ್ಳೆ ಸ್ಥ ಳ ಮಾತ್ರ ಇರಬೇಕು. ಹಾಗೂ 
ಗೂಡಿನಲ್ಲಿರುವ ಸ್ಥಳದ ಪರಮಾವಧಿಯ ಉಪಯೋಗವಾಗುವಂತಿರಬೇಕು. ಕಣಗಳು 
ಷಟ್ಕೋನಿಗಳಾಗಿರಲು ಇದು ಕಾರಣ. ಹೀಗಿರುವಾಗ ಕಟ್ಟಲು ಬೇಕಾಗುವ ಮೆಹನತ್ತು 
ಕಡಮೆ ಇರುವುದಲ್ಲದೆ ಮೇಣವೂ ಕಡಮೆ ಪ್ರಮಾಣದಲ್ಲಿರುತ್ತದೆ. ಕಣಗಳ ಒಳಗಿನ 
ಸ್ತ ಳವೂ ಅತಿ ಹೆಚ್ಚಿ ರುತ್ತದೆ. 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 19 


ಚಿತ್ರ 5: ಕಣಗಳ ಕೊಯ್ತ 


ಒಂದೊಂದು ಸಲ ಎರಡು ಹುಟ್ಟುಗಳ ನಡುವೆ ಸಣ್ಣ ಎರಿಗಳನ್ನು ಹುಳುಗಳು 
ಕಟ್ಟುತ್ತವೆ. ಈ ತುಂಡು ಹುಟ್ಟುಗಳಿಂದ ಎರಡು ಬಗೆಯ ಲಾಭವಿದೆ. ಒಂದು 
ಹುಟ್ಟಿನ ಮೇಲಿಂದ ಇನ್ನೊಂದಕ್ಕೆ ನೇರವಾಗಿ ದಾಟಲು ಹುಳುಗಳಿಗೆ ಅನುಕೂಲವಾಗು 
ತ್ತದೆ. ಅವು ಹುಟ್ಟುಗಳಿಗೆ ಬಲ ಕೊಡುತ್ತವೆ. ಹಂಗಾಮಿಯಾಗಿ ನೀರು ಮತ್ತು 
ಮಕರಂದಗಳನ್ನು ದಾಸ್ತಾನು ಮಾಡುವುದಕ್ಕೂ ಇವುಗಳಿಂದ ಅನುಕೂಲವಾಗುತ್ತದೆ. 


ಕಣಗಳು ಖಾಲೀ ಇರುವಾಗ ಹುಳುಗಳು ಇವುಗಳೊಳಗೆ ವಿಶ್ರಾಂತಿಗಾಗಿ 
ಸೇರಿಕೊಳ್ಳುತ್ತವೆ. ಅಂದರೆ ವಾಸಿಸುತ್ತವೆ. 


ಅನೇಕ ವಿಜ್ಞಾ ನಿಗಳು. ಇಂಜಿನಿಯರುಗಳು ಜೇನುಗೂಡು ಮತ್ತು ಅವು 
ಗಳೊಳಗಿನ ಎರಿ, ಕಣಗಳು ಇವುಗಳ ವ್ಯವಸ್ಥೆಯನ್ನು ಅಭ್ಯಸಿಸುತ್ತಾರೆ. ಆದಷ್ಟು 
ಹೆಚ್ಚು ಸ್ಥಳ ಸಿಗುವಂತೆ ಮಾಡಿಕೊಂಡು ಆದಷ್ಟು ಕಡಮೆ ಮೆಹನತ್ತು ಮತ್ತು 
ಮೇಣದ ಬಳಕೆ ಮಾಡುವುದಕ್ಕೆ ಇತರ ಯಾವ ವ್ಯವಸ್ಥೆಯಿಂದಲೂ ಸಾಧ್ಯವಿಲ್ಲ 
ವೆಂದು ಅವರ ಏಕಾಭಿಪ್ರಾಯ. 


ಇದಕ್ಕೆ ಸಂಸಾರಕೋಣೆಯೆಂಬ ಹೆಸರು ಪ್ರಚಾರದಲ್ಲಿ ಬಂದಿರುತ್ತದೆ. ಸಂಸಾರ 
: ಕೋಣೆಗಳಲ್ಲಿ ತತ್ತಿ, ಲಾರ್ವಾ, ಕೋಶಾವಸ್ಥೆಯಲ್ಲಿ ಕಣಗಳಲ್ಲಿ ಬೆಳೆಯುತ್ತಿರುವ 
ಹುಳುಗಳು, ದಿನಚರಿಯ ಉಪಯೋಗಕ್ಕಾಗಿ ಸಂಗ್ರಹಿತವಾದ ಪರಾಗ, ಜೇನು ಹಾಗೂ 
ಪ್ರೌಢಾವಸ್ಥೆಯ ಹುಳುಗಳು ಇರುತ್ತವೆ. ಸುಗ್ಗಿಯಲ್ಲಿ ಜೇನುತುಪ್ಪವು ಈ ಅವಶ್ಯಕತೆ 

ಗಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಸಿಗುತ್ತದೆ. ' ಜೀನುಗಳ ಒಂದು ಹೆಚ್ಚಿನ ಸ್ವಭಾವ 
ವೆಂದರೆ ಕಲೆಹಾಕುತ್ತ ಹೋಗುವುದು. ತಮ್ಮ ಗೂಡುಗಳಲ್ಲಿಯ ಹುಳುಗಳಿಗೆ 
ಇಂತಿಷ್ಟೇ ಬೇಕಾಗಬಹುದು, ಅಷ್ಟನ್ನೇ ಕೂಡಿಹಾಕೋಣ ಎಂದು ಅವು ಆಲೋಚಿ 


20 ` ಜೇನುಸಾಕಣೆ 





ಚಿತ್ರ 6: 1) ತತ್ತಿ, 2-3) ಲಾರ್ವಾ. 4) ಕೋಶಗತ ಹುಳುಗಳು 


ಸುವುದಿಲ್ಲ. ಸೃಷ್ಟಿಯಲ್ಲಿ ಸುಗ್ಗಿ ಯ ಅಂತಿಮಕಾಲದಲ್ಲಿ ಹೂವು ಇರುವವರೆಗೂ ಅವು 
ಮಕರಂದವನ್ನು ಕಲೆಹಾಕುತ್ತಲೇ ಇರುತ್ತವೆ. ಇದರಿಂದಾಗಿ ಸಂಸಾರದ ಕೋಣೆ 


ಯಲ್ಲಿ ಸ್ಥಳ ಸಾಲುವುದಿಲ್ಲ. ಅದರಿಂದ ಆವು ಈ ಕೋಣೆಯ ಮೇಲ್ಲಡೆಯಲ್ಲಿ ' 


ಎರಿಗಳನ್ನು ಕಟ್ಟುತ್ತವೆ. ಅವುಗಳಲ್ಲಿ ಜೇನುತುಪ್ಪದ ಸಂಗ್ರಹವನ್ನು ಮಾಡುತ್ತವೆ. 
ಅವು ತುಂಬಿದ ನಂತರ ಇನ್ನೂ ಮೇಲಕ್ಕೆ ಎರಿಗಳನ್ನು ಕಟ್ಟುತ್ತವೆ. ಇವುಗಳತ್ತ 
ರಾಣೀಹುಳುವು ಬರುವುದೂ ಇಲ್ಲ; ಮೊಟ್ಟೆಗಳನ್ನು ಇಡುವುದೂ ಇಲ್ಲ. ಇವುಗಳಲ್ಲಿ 
ಸಂಗ್ರಹವಾಗುವುದು ಕೇವಲ ಜೇನುತುಪ್ಪ, ಇವುಗಳಿಗೆ ಜೇನುಎರಿ' ಎಂಬ ಹೆಸರು 
ಪ್ರಚಾರದಲ್ಲಿ ಬಂದಿರುತ್ತದೆ. ಇವು ಇರುವ ಸ್ಥಳವು ಜೇನುಕೋಣೆ. ಇವುಗಳ ಅಗಲ 
ಅಳತೆಯು ಕೆಳಗಿನ ಕೋಣೆಯಲ್ಲಿಯ ಎರಿಗಳಷ್ಟೇ ಇದ್ದು ಎತ್ತರವು ಕಡಮೆ ಇರುತ್ತದೆ. 


6 ಜೇನುಗೂಡು 


ಹೂವಿನ ಸುಗ್ಗಿಯು ಭರದಿಂದ ನಡೆಯುತ್ತಿರುವಾಗ ಪ್ರತಿ ಜೇನುಗೊಡಿನಲ್ಲಿ 
ಒಂದು ರಾಣೀಹುಳು, ದುಡಿಯುವ ಸಾವಿರಾರು ಹೆಣ್ಣುಹುಳುಗಳು ಮತ್ತು ಕೆಲವು 
ಗಂಡುಹುಳುಗಳು ಈ ಪ್ರಕಾರ ಒಟ್ಟು ಮೂರು ಜಾತಿಯ ಹುಳುಗಳಿರುತ್ತವೆ. ಯಾವ 
ಗೂಡಿನಲ್ಲಿಯೂ ಒಂದಕ್ಕಿಂತ ಹೆಚ್ಚು ರಾಣೀಹುಳುವಿರುವುದಿಲ್ಲ. ಒಂದು ಅಪವಾದ 
ವೆಂದರೆ, ರಾಣೀಹುಳುವು ಮುದಿಯಾಗಿ ತತ್ತಿಗಳನ್ನು ಇಡಲಾರಬಾದಾಗ ಕಾರ್ಮಿಕ 
ಹೆಣ್ಣುಹುಳುಗಳ ಪ್ರಯತ್ನದಿಂದ ಒಂದು ತರುಣ ರಾಣೀಹುಳುವು ನಿರ್ಮಾಣವಾಗು 
ತ್ತದೆ. ಮುದಿ ರಾಣೀಹುಳುವು ಇಟ್ಟ ಒಂದು ತತ್ತಿಯಿಂದ ಅದು ನಿರ್ಮಾಣವಾಗು 


ತ್ತದೆ. ಆಗ ತಾಯಿ, ಮಗಳು ಈ ಪ್ರಕಾರ ಎರಡು ರಾಣೀಹುಳುಗಳು ಆ ಗೂಡಿನಲ್ಲಿ . 


ಇರುತ್ತವೆ. ಇಂಥ ಉದಾಹರಣೆಗಳು ತೀರ ವಿರಳ. ಇದಲ್ಲದೆ ಬೇರೆ ಬೇರೆ ಪ್ರಾಯದ 
ತತ್ತಿಗಳೂ, ಲಾರ್ವಾ (ಮರಿ) ಹುಳುಗಳೂ, ಕೋಶಗತ ಹುಳುಗಳೂ ಆ ಗೂಡಿನಲ್ಲಿರು 
ತ್ತವೆ. ಇವುಗಳಿಗೆ ಬ್ರೂಡ್‌ ಎನ್ನುತ್ತಾರೆ. 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 21 


ಮೂರು ಜಾತಿಯ ಹುಳುಗಳು ಹುಟ್ಟುವುದು ಅದೇ ಅಂಡಾಶಯದಲ್ಲಿ 
ಹುಟ್ಟುವ ತತ್ತಿಗಳಿಂದ. ಗಂಡುಹುಳುಗಳಾಗುವುದು ಆ ಶಕ್ತಿಗಳ ಗರ್ಭಧಾರಣೆ ಆಗದಿರು 
ವಾಗ. ರಾಣೀ ಮತ್ತು ಇತರ ಹೆಣ್ಣು ಹುಳುಗಳು ಹುಟ್ಟುವುದು ಗರ್ಭಧಾರಣೆಯಾದ 
ತತ್ತಿಗಳಿಂದಲೇ. ಆದರೆ ಲಾರ್ವಾ 'ಅವಸ್ಥೆ ಯನ್ನು ಸೇರಿ ಮೂರುದಿನಗಳ ನಂತರ 
ರಾಣೀಹುಳುಗಳಿಗೆ ಅತಿಶ್ರೇಷ್ಠವಾದ ರಾಜಶಾಹೀರಸ ಎಂಬ ಆಹಾರವನ್ನು ಧಾರಾಳ 
ವಾಗಿ ಕೊಡಲಾಗುತ್ತದೆ. ಸಾಮಾನ್ಯ ಹೆಣ್ಣುಹುಳುಗಳಾಗಲಿರುವಂಥವುಗಳಿಗೆ ಕಡಮೆ 
ತರದ ಅರೆಹೊಟ್ಟೆ ಆಹಾರವನ್ನು ಕೊಡಲಾಗುತ್ತದೆ. ಇದರಿಂದ ಅವುಗಳ ಬೆಳವಣಿಗೆ 
ಕುಂಠಿತವಾಗುತ್ತದೆ. ಗರ್ಭಕೋಶ ಜನನೇಂದ್ರಿಯಗಳು ಬೆಳೆಯುವುದಿಲ್ಲ. ಇವು ಪರಿ 
ಪೂರ್ಣ ಹೆಣ್ಣುಗಳಲ್ಲ. ರಾಣೀಹುಳದ ಈ ಅವಯವಗಳು ಚೆನ್ನಾಗಿ ಬೆಳೆದಿರುತ್ತವೆ. 
ಅದು ಮಾತ್ರ ಪರಿಪೂರ್ಣವಾದ ಹೆಣ್ಣುಹುಳು, ತತ್ತಿಗಳು ಒಡೆದು ಮೂರುದಿನಗಳ 
ತನಕ, ಎಲ್ಲವಕ್ಕೂ ಶ್ರೇಷ್ಠವಾದ ರಾಜಶಾಹೀರಸವನ್ನೇ ಉಣಿಸಲಾಗುತ್ತದೆ. 


ಇತರ ಕೀಟಗಳಂತೆಯೇ ಜೇನುಹುಳುಗಳ ಹುಟ್ಟು ಬೆಳವಣಿಗೆಗಳೂ ಕೂಡ 
ನಾಲ್ಕು ಅವಸ್ಥೆಗಳಲ್ಲಿ ಇರುತ್ತವೆ: ಮೊದಲಿನದು 3 ದಿನಗಳ ತತ್ತಿ ಅಥವಾ ಅಂಡಾವಸ್ಥೆ. 
ಎರಡನೆಯದು ಆ ತತ್ತಿಗಳೊಡೆದ ನಂತರ ಬರುವ ಲಾರ್ವಾ ಅಥವಾ ಮರಿ ಅವಸ್ಥೆ. 
ಮೂರನೆಯದು ಲಾರ್ವಾ ಅವಸ್ಥೆ ಯು ಮುಗಿದ ನಂತರದ ಕೋಶಾವಸೆ ಸೆ. ನಾಲ್ಕ ನೆಯದು 
ಲಾರ್ವಾ ಅವಸ್ಥೆಯು ಮುಗಿದ "ನಂತರ, ಆ ಕಣಗಳನ್ನು ಹೆಣ್ಣು ಮರಾ: ಮುಚ್ಚು 
ತ್ತವೆ ಹಾಗೂ “ಳಗಿನ ಹ ಹುಳುವು ಬೆಳೆದು ಪೂರ್ಣ ಹುಳುವುಗುವ ಪ್ರೌಢಾವಸ್ಥೆ: 
ಮೂರು ಜಾತಿಯ ಹುಳುಗಳು ಲಾರ್ವಾ ಮತ್ತು ಕೊ ೀಶಾವಸ್ಥೆ ಯಲ್ಲಿ ಬೇರೆ ಬೇರೆ 
ಅವಧಿಗಳನ್ನು ಕಳೆಯುತ್ತವೆ. ಅವು ಕೋಷ್ಟಕ 1 ರಲ್ಲಿನಂತೆ ಇರುತ್ತವೆ ವೆ. 


ಕೋಷ್ಟಕ 1 


ಜೇನುಹುಳುವಿನ ವಿವಿಧ ಅವಸ್ಥೆಗಳು ಹಾಗೂ ಅವಧಿಗಳು 








2 | ಸಲು 
ಅವಸ್ಥೆಗಳು | ರಾಣೀಹಂಳು | ಹೌ ಹನು ತಟ | ಗಂಡುಹುಳುಗಳು 
| ; | 
ತತ್ತಿ--ಅಂಡಾವಸ್ಥ್ರೆ ' 3ದಿನಗಳು : 3 ದಿನಗಳು | 3 ದಿನಗಳು 
ಲಾರ್ವಾ ಮರಿ 
ಅವಸ್ಥೆ ' 54 ದಿನಗಳು 6 ದಿನಗಳು | 63 ದಿನಗಳು 
ಕೋಶಾವಸ್ಥೆ 73 ದಿನಗಳು 12 ದಿನಗಳು | 144 ದಿನಗಳು 








22 ಜೇನುಸಾಕಣೆ 


ಹವೆ ಮತ್ತು ಗೂಡಿನೊಳಗಿನ ಉಷ್ಣತೆಯ ಕಾರಣಗಳಿಂದ ಕಿಂಚಿತ್‌ ಹೆಚ್ಚು 
ಕಡಮೆಯಾಗುವುದು ಅಸಾಧ್ಯವಲ್ಲ. ಲಾರ್ವಾ ಅವಸ್ಥೆ ಯು ಅನುಕ್ರಮವಾಗಿ 5-5-7 
ದಿನಗಳದ್ದೂ. ಕೋಶಾವಸ್ಥೆಯು 8-13-14 ದಿನಗಳದ್ವೂ ಆದ ಉದಾಹರಣೆಗಳಿರು 


ತದೆ.ಟ317314)65-167) 
ಎಡಿ 


ರಾಣೀಹುಳುವು ಕಣಗಳಲ್ಲಿ ತತ್ತಿಗಳನ್ನು ಇಡುತ್ತದೆ. ತತ್ತಿಗಳು 13 ಮಿಮಿ 
ಉದ್ದವಿರುತ್ತವೆ. ರಾಣೀಹುಳುವು ತನ್ನದೇ ಶರೀರದಲ್ಲಿ ನಿರ್ಮಾಣವಾಗುವ ಒಂದು 
ಅಂಟನ್ನು ಕಣದೊಳಗೆ ಸವರಿ ತತ್ತಿಗಳನ್ನು ಅದಕ್ಕೆ ಅಂಟಿಸುತ್ತದೆ. ಮೂರು 
ದಿನಗಳ ನಂತರ ಮೊಟ್ಟೆಯೊಡೆದು ಒಂದು ವಿಕೃತಾಕಾರದ ಹುಳು ಹೊರಬರುತ್ತದೆ. 
ಇವುಗಳಿಗೆ ಹೊಟ್ಟೆಬಾಕತನ ಹೆಚ್ಚು. ಈ ಅವಸ್ಥೆಯಲ್ಲಿಯ 5 ದಿನಗಳ ಬೆಳವಣಿಗೆಯ 


ಚ 


ಪ್ರಮಾಣವು ಕೋಷ್ಟಕ 2 ರಲ್ಲಿನಂತಿರುತ್ತದೆ. 


ಕೋಷ್ಟಕ 2 


ತತ್ತಿಯೊಡೆದ ನಂತರ ಜೇನುಹುಳುವಿನ ಸರಾಸರಿ ತೂಕ ಹಾಗೂ 
ಬೆಳವಣಿಗೆಯ ಪ್ರಮಾಣ. 





ತತ್ತಿಗಳೊಡೆದ ನಂತರದ ಪ್ರತಿದಿನದ ಶೇಕಡಾ 








ದಿನಗಳು ಸಭಾಸರಿ ತಾಸ ಬೆಳವಣಿಗೆ 
0 0.100 ಮಿಗ್ರಾ — 
1 ದಿನ 0.650 .. 550 
2 ದಿನಗಳು 4.687 _ 621 
3 ದಿನಗಳು 24.640 426 
4 ದಿನಗಳು 94.692 284 
445 ದಿನಗಳು 157.642 _ 60 





ಈ ಪ್ರಮಾಣದ ಬೆಳವಣಿಗೆಯಾಗಬೇಕಾದರೆ ಯಾವ ಪ್ರಮಾಣದಿಂದ ಅವು 
ಗಳಿಗೆ ಆಹಾರದ ಪೂರೈಕೆಯಾಗಬೇಕೆಂಬುದನ್ನು ಊಹಿಸಿಕೊಳ್ಳಬಹುದು. ಮೊಟ್ಟೆ 
ಯೊಡೆಯುವುದನ್ನೇ ಕಾಯುತ್ತಿರುವ ದಾದಿ: ಹುಳುಗಳು ರಾಜಶಾಹೀರಸವೆಂಬ 
ಶ್ರೇಷ್ಠ ಆಹಾರದಿಂದ ಕಣಗಳನ್ನು ತುಂಬುತ್ತವೆ. ಲಾರ್ವಾಗಳು ಆಗ ವರ್ತುಳಾಕಾರದ 
ವಾಗುತ್ತವೆ. ಆಮೇಲೆ ಸಹ ರಾಣೀಹುಳುಗಳಾಗತಕ್ಕ ಲಾರ್ವಾಗಳಿಗೆ ಧಾರಾಳವಾಗಿ 
ಅದೇ ಆಹಾರ ಕೊಡಲಾಗುತ್ತದೆ. ಇತರ ಹುಳುಗಳಿಗೆ ಕಡಮೆ ಪ್ರಮಾಣದಿಂದ 
ಕಡಮೆ ತರಗತಿಯ ಆಹಾರ ಕೊಡಲಾಗುತ್ತದೆ. ಲಾರ್ವಾ ಅವಪಸ್ಥೆಯಲ್ಲಿರುವಾಗ 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 23 


4 ದಿನ 24 ತಾಸುಗಳಿಗೊಮ್ಮೆ ಅವು ಪರೆ ಬಿಡುತ್ತವೆ. ಅನಂತರ ಕೊನೆಯ ಸಲ 
ಕೋಶಾವಸ್ಥೆ ಯಿಂದ ಹೊರಬೀಳುತ್ತವೆ ಉಡು 


ಲಾರ್ವಾಗಳಿಗೆ ಪೂರೈಸಲಾಗುತ್ತಿರುವ ಮತ್ತು ಅವುಗಳ ಬೆಳವಣಿಗೆಗೆ ಅವಶ್ಯ 
ವಿರುವ ಆಹಾರದ ವಿಶ್ಲೇಷಣೆಯು ಕೋಷ್ಟಕ 3ರಲ್ಲಿನಂತೆ ಇರುತ್ತದೆ. 


ಕೋಷ್ಟಕ 3 
ಲಾರ್ವಾಗಳ ಆಹಾರ ಹಾಗೂ ವಿಶ್ಲೇಷಣೆ 








ಇತರೆ ಕಾರ್ಮಿಕ 
ಹೆಣ್ಣುಹುಳು 


'ಮೊದಲ 3ದಿನ i ನಂತರ ಮೊದಲ3ದಿನ| ನಂತರ 


[ 
| ಗುಂಡುಹುಳು 





45.15 | 53.38 12787: 5591 31.67 
ಮೇದಸ್ಸು 13.55 | 8.38 ಈ 11.90 | 474 
ಸಕ್ಕರೆಗಳು 20.39 ' 1809 14493 9.57 | 38.49 


ವ್ಯಾನ್‌ ಪ್ಲ್ಯಾಂಟರ್‌ ಅಭಿಪ್ರಾಯದ ಮೇರೆಗೆ.(11”133) 

ಲಾರ್ವಾ ಅವಸ್ಥೆಯು ಮುಗಿದು ಕೋಶಾವಸ್ಥೆಯು ಪ್ರಾರಂಭವಾಗುವ ತನಕ, 
ಹಾಗೆಂದರೆ ಕಣಗಳ ಮುಚ್ಚಿ ಗೆ ಹಾಕುವ ತನಕ, ಈ ರೀತಿಯ ಆಹಾರ ಪೂರೈಕೆಯು 
ಸಾಗುತ್ತದೆ. ಕಣಗಳ ಮುಚ್ಚಿ ಗೆ ಹಾಕಿದ ಮರುದಿನ. ಆ ಲಾರ್ವಾ ಹುಳುವು ತನ್ನ 
ಸುತ್ತ ಒಂದು ಗೂಡನ್ನು (ಕಕೂನ್‌) ಕಟ್ಟಿಕೊಳ್ಳುತ್ತದೆ. ಅನಂತರದು ಸುಪ್ತಾವಸ್ಥೆ. 
ನಿತ್ಯವೂ ಹೊಸ ಹೊಸ ಬದಲಾವಣೆಯಾಗುತ್ತ ಕೋಶಾವಸ್ತೆಯು ತೀರುವ ದಿನ 
ಪರಿಪೂರ್ಣ ಹುಳುವಾಗುತ್ತದೆ. ಇದು ಕೇವಲ ರಾಣೀಹುಳುವಿನ ಅವಸ್ಥೆ ಗಳ ವರ್ಣನೆ 
ಯೆಂಬುದಲ್ಲ. ಇತರ ಹೆಣ್ಣುಹುಳು ಮತ್ತು ಗಂಡುಹುಳುಗಳ ಅವಸ್ಥೆಗಳೂ ಹೀಗೆಯೇ. 
ಆದರೆ ಅವಧಿಗಳು ಬೇರೆ, ಆಹಾರಗಳು ಬೇರೆ. ಬೆಳೆಯುವ ಕಣಗಳು ಬೇರೆ. 
ಕಣಗಳು ಚಿತ್ರ 3. 4 ರಲ್ಲಿಯಂತೆ ಇರುತ್ತವೆ. 


ಈ ಬದಲಾವಣೆಗಳಿಗೆ ಮೆಟಮಾರ್ಫಾಸಿಸ್‌ ಎನ್ನುತ್ತಾರೆ. ಕನ್ನಡದಲ್ಲಿ ರೂಪ 
ಪರಿವರ್ತನೆಯೆನ್ನುತ್ತಾರೆ. ರೂಪಪರಿವರ್ತನೆಯಾದಾಕ್ಷಣ ಕಣದ ಹೊರಗೆ ಬರುವು 
ದಕ್ಕಾಗಿ ಮುಚ್ಚಿಗೆಯನ್ನು ಹರಿಯಲೆತ್ಲಿಸುತ್ತದೆ. ಆಗ ಸುತ್ತುಮುತ್ತಲಿದ ಇತರ 


ಒಡ ಇ 
ಹೆಣ್ಣುಹುಳುಗಳು ಅವಶ್ಯವೆನಿಸಿದರೆ ಅವುಗಳ ಸಹಾಯಕ್ಕೆ ಬರುತ್ತವೆ. ಅಂತೂ 


24 `` ಜೇನುಸಾಕಣೆ 


ಹುಳುಗಳು ಹೊರಬೀಳುತ್ತವೆ. ಆಮೇಲೆ ರಾಣಿಯು ನಾಲ್ಕೈದು ದಿನಗಳ ಪರ್ಯಂತರ 
ಅಥವಾ ಪ್ರಣಯ ಪ್ರವಾಸಕ್ಕೆಂದು ಹೊರಡುವ ದಿನದ ತನಕ ಆಗಾಗ್ಗೆ ಗೂಡಿನ 
ಹೊರಗೆ ಬಂದು ಗೂಡಿನ ಬಾಗಿಲಲ್ಲಿ ಕೂರುತ್ತದೆ ಹಾಗೂ ಹಾರುವುದನ್ನು ಕಲಿಯು 
ವುದಕ್ಕಾಗಿ, ಸ್ವಳಪರಿಚಯವನ್ನು ಮಾಡಿಕೊಳ್ಳುವುದಕ್ಕಾಗಿ ಸ್ವಲ್ಪ ಅಂತರದವರೆಗೆ 
ಹಾರುತ್ತಿರುತ್ತದೆ. | 


ರಾಣಿಹುಳು 


ರಾಣೀಹುಳುವು ಇತರ ಎರಡು ಹುಳುವಿಗಿಂತಲೂ ಉದ್ದ. ಇತರ 'ಹೆಣ್ಣು 
ಹುಳುಗಳಿಗಿಂತಲೂ ಅಗಲ ಮತ್ತು ದಪ್ಪ. ಆದರೆ ಗಂಡುಹುಳುಗಳಷ್ಟು ಅಗಲ 
ಮತ್ತು ದಪ್ಪವಲ್ಲ. ಅದರ ರೆಕ್ಕೆಗಳು ಆ ಪ್ರಮಾಣದಲ್ಲಿ ಸಣ್ಣವು. ಆದರೆ ಅಳತೆಯಲ್ಲಿ 
ದೊಡ್ಡವು. ಹೊಟ್ಟೆಯು ತೆಳುವಾಗುತ್ತ ಹೋಗುತ್ತದೆ. ಅದರಿಂದ ಅದು ಕಡಜೀರಿಗಿ 
ಹುಳದಂತೆ ಕಾಣುತ್ತದೆ. ಗರ್ಭಾಶಯವು ಒಳ್ಳೇ ಬಲಿಷ್ಠ ವಾಗಿಯೂ ದೊಡ್ಡದಾಗಿಯೂ 
ಇರುತ್ತದೆ. ಪ್ರತಿದಿನ 1500-2000 ತತ್ತಿಗಳನ್ನು ಇಡಲು ಸಾಧ್ಯವಾಗತಕ್ಕದ್ದು. 
ಕೊಂಡಿ ಕಾರ್ಮಿಕ ಹುಳದ ಕೊಂಡಿಗಿಂತ ಸಣ್ಣದು. ಅದರ ಮುಳ್ಳುಗಳೂ ಸಣ್ಣವ. 
ಅದನ್ನು ಕೇವಲ ರಾಣೀಹುಳುಗಳ ಮೇಲೆ ಪ್ರಯೋಗಿಸುತ್ತದೆ. ಚುಚ್ಚಿದಾಗ ಹೊರ 
ತೆಗೆಯಬರುವಂತಿದೆ. ಅದೇ ಇತರ ಹೆಣ್ಣುಹುಳುಗಳ ಕೊಂಡಿಗಳು ಭಯಂಕರ 
ವಾದವುಗಳು. ವೇದನೆಯನ್ನು ಮಾಡುತ್ತವೆ. ಅನೇಕ ಹುಳುಗಳು ಕಡಿದಾಗ, ಬಲಿ 
ಯಾದ ಪ್ರಾಣಿಯು ಜೀವಕ್ಕೆ ಎರವಾಗುವುದೂ ಉಂಟು. ಆದರೆ ಅದರ ಮೈಯಲ್ಲಿ 
ಸೇರಿದ ಕೊಂಡಿಯನ್ನು ಹಿಂದೆಗೆದುಕೊಳ್ಳುವುದು ಅಸಾಧ್ಯವಾಗಿ ಹುಳುವು ಜೀವಕ್ಕೆ 
ಎರವಾಗುತ್ತದೆ. ಪುನರುತ್ತಾದನಾ ವ್ಯವಸ್ಥೆಗೆ ಅವಶ್ಯವಿರುವ ಅಂಡಾಶಯ ಇತ್ಯಾದಿ 
ಅವಯವಗಳು ರಾಣಿಗೆ ಇರುತ್ತವೆ. ಗಂಡುಹುಳಂಗಳೊಡನೆ ಸಮಾಗಮ ಹೊಂದುವ 
ಬಗ್ಗೆ ಅವಶ್ಯವಿರುವ ಅವಯವಗಳೂ ಇವೆ. ಇವೆಲ್ಲ ಇತರ ಹೆಣ್ಣುಗಳಿಗೆ ಇರುವು 
ದಿಲ್ಲ. 


ರಾಣೀಹುಳುವು ನೋಡುವುದಕ್ಕೆ ಅಂದವಾಗಿರುತ್ತದೆ: ವಿಸ್ತಾರವಾದ ರೆಕ್ಕೆ 
` ಗಳುಳ್ಳದು; ರಾಜಠೀವಿಯ ನಡಿಗೆ, ಇವೆಲ್ಲ ವಿಷಯಗಳಲ್ಲಿ ಇದರ ಮೇಲ್ಮೈ ಇರುತ್ತಿ 
ದರೂ ಇತರ ಹುಳುಗಳಿಗೆ ಇರುವ ಆಹಾರಸಾಮಗ್ರಿಗಳನ್ನು ಕಲೆಹಾಕುವ, ಅವುಗಳನ್ನು 
ಗೂಡುಗಳಿಗೆ ಸಾಗಿಸುವ ಆಹಾರಸಾವಂಗ್ರಿಗಳನ್ನು ತಯಾರಿಸುವ ಹಾಗೂ ಈ ಮುಂದೆ 
ವಿವರಿಸಲಾಗಿರುವ ಜೇನುಹುಳುಗಳ ಜೀವನಕ್ಕೆ ಅತ್ಯಂತ ಅವಶ್ಯವಾದ ಕೆಲಸಗಳನ್ನು 
ಮಾಡಲು ಬೇಕಾಗುವ ಯಾವ ಅವಯವಗಳೂ ಇದಕ್ಕಿಲ್ಲ. ಇದೂ ಕೇವಲ ತತ್ತಿ 
ಗಳನ್ನು ಇಡುವ ಯಂತ್ರ. 


ರಾಣೀಹುಳುವೆಂಬ ಹೆಸರು ಇದಕ್ಕಿದ್ದರೂ ಯಾವ ಯಜಮಾನತನದ ಅಧಿಕಾರವೂ 
ಇದಕ್ಕಿರುವುದಿಲ್ಲ. ಜೇನುಹುಳುಗಳ ಸಮಾಜದಲ್ಲಿ ಅಧಿಕಾರವಿರುವುದು ದುಡಿಯುವ 
ಹೆಣ್ಣು ಹುಳುಗಳಿಗೆ. ಮನಬಂದಲ್ಲಿ ಮನಬಂದಾಗ ತತ್ತಿಗಳನ್ನು ಇಡುವ ಅಧಿಕಾರ 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 25 


ಕೂಡ ರಾಣೀಷಹುಳುವಿಗಿಲ್ಲ. ಇಂಥಲ್ಲಿಯೇ, ಇಂತಿಷ್ಟೇ ತತ್ತಿಗಳನ್ನಿಡತಕ್ಕದ್ದು, ಇಷ್ಟು 
ಗಂಡು, ಇಷ್ಟು ಹೆಣ್ಣು, ಸಮಾಜದ ಏಳಿಗೆಗೆ ಇಂತಿಷ್ಟೇ ತತ್ತಿಗಳು, ಇಂತಿಷ್ಟೇ ಹುಳುಗಳು 
ಅವಶ್ಯ, ಹೊಸ ರಾಣೇಹುಳುವಿನ ಅವಶ್ಯಕತೆ, ಇಂಥ ದಿನ ಗೂಡನ್ನು ಬಿಟ್ಟು. 
ಇಂಥಲಿಗೆ ಇಂತಿಷ್ಟು ಹುಳುಗಳು ಹೋಗತಕ್ಕ ದ್ದು, ಇವೇ ಮುಂತಾದ ಮಹತ್ವದ 
ನಿರ್ಣಯಗಳನ್ನು ತೆಗೆದುಕೊಳ್ಳುವ ಅಧಿಕಾರವಿರುವುದು ದುಡಿತದ ಹುಳುಗಳಿಗೆ ಮಾತ್ರ. 
ರಾಣಿಯು ಅದಕ್ಕೆ ಒಪ್ಪ ಬೇಕು. ಒಪ್ಪದಿದ್ದರೆ ಬಲಾತ್ಕಾರದಿಂದ ಅವು ಒಪ್ಪಿಸುತ್ತವೆ. 





ಚಿತ್ರ 7: ರಾಣಿಹುಳು 


ಕೆಲವು ಶತಮಾನಗಳ ಹಿಂದಿನವರೆಗೆ ಗೂಡಿನಲ್ಲಿರುವುದು ಅರಸುಹುಳು; ಅದೇ 
ಗೂಡಿಗೆ ಯಜಮಾನ; ಇತರ ಹುಳುಗಳು ಅದರ ಅಧಿಕಾರಕ್ಕೆ ಒಳಗಾಗಿರುತ್ತವೆ ಎಂದೇ 
ಜನರ ಭಾವನೆ ಇತ್ತು. 1609ರಲ್ಲಿ ಚಾರ್ಲಸ್‌ ಬಟ್ಟರ್‌ ಎಂಬ ಒಬ್ಬ ಜೇನು 
ಕೃಷಿಕನು ಅದು ಅರಸು ಹುಳುವಲ್ಲ. ರಾಣೀಹುಳು, ಏಕೆಂದರೆ ಅದು ತತ್ತಿಗಳನ್ನು 
ಇಡುತ್ತದೆ, ಅದನ್ನು ತಾನು ಕಣ್ಣಾರೆ ಕಂಡಿರುತ್ತೇನೆಂದು ಒಂದು ಪುಸ್ತಕದಲ್ಲಿ ಬರೆದನು. 
ಅನೇಕ ವಿದ್ವಾಂಸರು ಅವನ ಹೇಳಿಕೆಯನ್ನು ಒರೆಗಲ್ಲಿಗೆ ಹಚ್ಚಿನೋಡಿದರು. ಆ 
ಹೇಳಿಕೆಯು ಎಲ್ಲರಿಗೂ ಮಾನ್ಯವಾಯಿತು. ಅಂದಿನಿಂದ ಈ ಹುಳುವಿಗೆ ರಾಣೀಹುಳು 
ಎಂಬ ಹೆಸರು ಬಂತು.5-31) ಇಂಗ್ಲಿಷ್‌ ಭಾಷೆಯಲ್ಲಿಯ ಜೇನುಹುಳು, ಜೇನು 
ವ್ಯ ed ಮೇಲಿನ ಪುಸ್ತಕಗಳಲ್ಲಿ ಕ್ವೀನ್‌ ಬೀ. ಕ್ವೀಃ ನ್‌ ಎಂಬ ಎರಡು ಶಬ್ದಗಳನ್ನು 

ಉಪಯೋಗಿಸುತ್ತಾರೆ. ಅದನ್ನು ಅನುಸರಿಸಿ ಪುಸ್ತಕದಲ್ಲಿ ರಾಣಿಹುಳು, ರಾಣಿ 
ಎಂಬ ಎರಡೂ ಶಬ್ದಗಳನ್ನು ಸಂದರ್ಭಗಳಿಗೆ ತಕ್ಕಂತೆ ಉಪ ಪಯೋಗಿಸಲಾಗಿದೆ. 


ಜೇನುಗೂಡುಗಳಲ್ಲಿಯ ಅತಿ ಮಹತ್ವದ ವ್ಯಕ್ತಿ ರಾಣಿಹುಳು. ಅದು ಇರು 
ವುದರಿಂದಲೇ ಗೂಡಿನ ಉಳಿವು. ಅದಿರದಿದ್ದರೆ ಗೂಡಿನ ಅಳಿವು. ಏಕೆಂದರೆ ಮಂದಿನ 
ಪೀಳಿಗೆಯನ್ನು ಉತ್ಪಾದಿಸುವುದಕ್ಕೆ ಅವಶ್ಯ ವಿರುವ ಅವಯವಗಳು ಇದೊಂದಕ್ಕೆ 
ಮಾತ್ರ ಇರುತ್ತವೆ. ಇತರೇ ಸಾವಿರಾರು ಹೆಣ್ಣುಹುಳುಗಳಿಗೆ ಸರಿಯಾಗಿ ಬೆಳೆದ 
ಅಂಡಾಶಯ ಹಾಗೂ ಜನನೇಂದ್ರಿಯಗಳು ಇರುವುದಿಲ್ಲ. ಕೇವಲ ಗಂಡುಹುಳು 


26 ಜೇನುಸಾಕಣೆ 


ಗಳಾಗುವ ತತ್ತಿಗಳನ್ನು ಅವು ಇಡಬಲ್ಲವು. ಗಂಡುಹುಳುಗಳೊಡನೆ ಅವು ಸಮಾಗಮ 
ಹೊಂದಲಾರವು. ಅವು ವೃದ್ಧಾ ಪ್ಯದಿಂದ ಮರಣ ಹೊಂದಿದವ ನಂತರ ಗೂಡು ಖಾಲಿ 
ಯಾಗುವುದು. 4 


ರಾಣಿಹೆಣ್ಣು ಹುಳು ಇತರ ಹೆಣ್ಣು ಹುಳುವಿನಂತಿದ್ದರೂ ಇವುಗಳ ದೇಹದ ರಚನೆ 
ಮತ್ತಿತರ ಗುಣಗಳಲ್ಲಿ ಈ ವ್ಯತ್ಯಾ ಸಗಳಿಗೆ ಕಾರಣಗಳೇನು? ಈ ವಿಷಯವನ್ನು 
ಮುಂದೆ ವಿಸ್ತಾ ರವಾಗಿ ಚರ್ಚಿಸಲಾಗಿದೆ. 


ರಾಣಿ: ಗರ್ಭಧಾರಣೆಯಾಗುವ ತನಕ ರಾಜಮರ್ಯಾದೆ ಇಲ್ಲ ಅದು ಆಗ 
ಯಾವ ಕೆಲಸವನ್ನೂ ಮಾಡುವುದಿಲ. ಸಮಾಜದ ಪ್ರಗತಿಗಾಗಿ ತತ್ತಿಗಳನ್ನು ಕೂಡ 
ಇಡುವುದಿಲ್ಲ. ಗರ್ಭಧಾರಣೆಯಾಗುವ ತನಕ ತತ್ತಿಗಳನ್ನು, ಸಮಾಜದ ಏಳಿಗೆಗೆ 
ಅವಶ್ಯವಿರುವ ದುಡಿತದ ಹುಳುಗಳಾಗುವ ತತ್ತಿಗಳನ್ನು ಇಡುವುದು ಸಾಧ್ಯವಿಲ್ಲ. 
'ರ್ಭಧಾರಣೆಯು ಸಾಮಾನ್ಯವಾಗಿ ಕಣದಿಂದ ಹೊರಬಿದ್ದ 5ರಿಂದ 8 ದಿನಗಳೊಳಗಿನ 
ಒಂದು ದಿನ ಆಗತಕ್ಕದ್ದು. ಹವಾಮಾನ, ಮಳೆ, ಗಾಳಿ. ಬಿರುಗಾಳಿ ಇವಲ್ಲ ಅನುಕೂಲ 
ವಿದ್ವಾಗ ಅದು Ain ಪ್ರಣಯ ಪ್ರವಾಸವನ್ನು ಕೈಕೊಳ್ಳುತ್ತದೆ. 3, 4ನೇ 
ದಿನಗಳಲ್ಲಿ ಕೈಕೊಂಡ ಉದಾಹರಣೆಗಳು ಇರುತ್ತದಂತೆ. 14 ದಿನಗಳವರೆಗೆ ಕಾದು 
ಕೊಂಡಿದ್ದ “ieee ಇರುತ್ತವಂತೆ. ಇವೆಲ್ಲ ಅಪವಾದಗಳು."$”49) 


ಪ್ರಣಯಪ್ರವಾಸವೆಂದರೆ  ಗಂಡುಹುಳುಗಳೊಡನೆ ಸಮಾಗಮ ಹೊಂದುವು 
ದಕ್ಕಾಗಿ ಅಂತರಿಕ್ಷಕ್ಕೆ ಹಾರಿಹೋಗುವುದು. ಅಂತರಿಕ್ಷದೊಳಗೆ ಏಕೆ ಜೋಡಿಯಾಗ 
ಬೇಕು? ಗೂಡಿನಲ್ಲಿಯೇ ಏಕೆ ಬೇಡ? 


ಶರೀರಶಾಸ್ತ್ರಜ್ಞರ ಪ್ರಕಾರ ಗಂಡುಹುಳುಗಳ ಶಿಶ್ನವು ಸಂಭೋಗಕ್ಕೆ ಯೋಗ 
ವಾಗಬೇಕಾದರೆ್ಸ ಶ್ವಾಸನಾಳಗಳು ಗಾಳಿಯಿಂದ ತುಂಬಿ ಹೊಟ್ಟೆಯು ಉಬ್ಬಬೇಕು. 
ಅದು ವೇಗದಿಂದ ಹಾರುತ್ತಿರುವಾಗ ಮಾತ್ರ ಇದು ಸಾಧ್ಯ. ಗಂಡುಹುಳುಗಳ 
ಈ ಇಂದ್ರಿಯವು ಶರೀರದ ಹೊರಬದಿಯಲ್ಲಿ ಇರುವುದಿಲ್ಲ. ಒಳೆಗೇ ಮಡಿಚಿಕೊಂಡು 
ಹಿಂದಮುಂದಾಗಿ ಇರುತ್ತದೆ. ಹೊಟ್ಟೆ ಉಬ್ಬಿದಾಗಲೇ ಹೊರತೆಗೆದು ಹೊರಬರು 
ವುದು ಸಾಧ್ಯ. 639 


ರಾಣಿ ಹುಟ್ಟಿರುತ್ತದೆ,  ಪ್ರಣಯಪ್ರವಾಸವನ್ನು ಕೈಕೊಳ್ಳಲಿದೆ. ಎಂಬುದು 
ಹೇಗೋ ನೆರೆಯಲ್ಲಿಯ ಗಂಡುಹುಳುಗಳಿಗೆ ತಿಳಿಯುತ್ತದೆ. ರಾಣಿ ಗೂಡಿನಿಂದ ಹೊರ 
ಬೀಳುವ ಸಮಯವನ್ನು ಅವು ಕಾಯುತ್ತಿರುತ್ತವೆ. ರಾಣಿಯೂ ಕಾಯುತ್ತಿರುತ್ತದೆ. 
ತಕ್ಕ ಕಯ ಬಂದಾಕ್ಷಣ ಗೂಡಿನಿಂದ ಹೊರಬಿದ್ದು ದ್ವಾರದಲ್ಲಿ ಕ್ಷಣಕಾಲ ನಿಂತಿರು 
ತ್ತದೆ. ಆಮೇಲೆ ಹೊರಗೆ ಹಾರಿಬಂದು ಗೂಡಿನ ಸುತ್ತ ಒಂದೆರಡು ಸಲ ತಿರುಗಿ 
ಅಂತರಿಕ್ಷಕ್ಕೆ ಹಾರುತ್ತದೆ. ಕಾದಿದ್ದ ಗಂಡುಹುಳುಗಳು ಅದರ ಬೆನ್ನುಹತ್ತುತ್ತವೆ. 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 27 


ಅತಿವೇಗದಿಂದ ಹಾರಿ ಆತಿ ಮುಂದಿದ್ರ ಗಂಡುಹುಳುವಿನೊಡನೆ ಅದು ಸಮಾಗಮ 
ಹೊಂದುತ್ತದೆ. ಒಂದೆರಡು ನಿಮಿಷ ಅವೆರಡೂ ಅಂತರಿಕ್ಷದಲ್ಲಿ ತೇಲಾಡಿ ನೆಲಕ್ಕೆ 
ಬಿದ್ದುಬಿಡುತ್ತವೆ. ಗಂಡುಹುಳುವಿನ ಪುನರುತ್ಪಾದನಾಇಂದ್ರಿಯ; ಆಂದರೆ, ಬಲ್‌ A 
ಸರ್ವಿಕ್ಸ್‌ ಮತ್ತು ಬರ್ಸಾ ಎಂಬವುಗಳಿಂದ ಕೂಡಿದ ಅದರ ಶಿಶ್ನವು ರಾಣಿಯ 
ಯೋನಿಯಲ್ಲಿ ಸಿಕ್ಕುಬೀಳುತ್ತದೆ. ಬಿ ಸಕೊಳ್ಳುವುದು ಗಂಡಿಗೆ ಸಾಧ $ವಾಗುವುದಿಲ್ಲ. 
ರಾಣಿಯು ಗಂಡಿನ ಆಲಿಂಗನದಿಂದ ತಪ್ಪಿಸಿಕೊಳ್ಳುವಾಗ ಅವು ಹರಿದು ಯೋನಿ 
ಯಲ್ಲಿಯೇ ಉಳಿದುಬಿಡುತ್ತವೆ. ಅವುಗಳ ಸಮೇತ ಅದು ಗೂಡಿಗೆ ಹಿಂದಿರಂಗು 
ತ್ತದೆ. ಗಂಡುಹುಳುವು ಅಲ್ಲಿಯೇ ಸಾಯುತ್ತದೆ. 


ಸಾಮಾನ್ಯವಾಗಿ ಮೊದಲನೆಯ ವ್ರವಾಸದಲ್ಲಿಯೇ ಗರ್ಭಧಾರಣೆಯಾಗುತ್ತದೆ. 
ಅದು ಯಶಸ್ವಿಯಾಗದಿದ್ದರೆ ರಾಣಿಯು ಎರಡನೆಯ ಪ್ರವಾಸವನ್ನು ಕೈಕೊಳ್ಳುತ್ತದೆ. 
ಅದೂ ಯಶಸ್ವಿಯಾಗದಿದ್ದರೆ ಮೂರನೆಯ ಸಲ ಕೈಕೊಳ್ಳುತ್ತದೆ. ಅದೂ ಅಯಶಸ್ವಿ 
ಯಾದರೆ ಇಡೀ ಆಯುಷ್ಯವನ್ನು ಬಂಜೆತನದಲ್ಲಿ ಅದು ಕಳೆಯಬೇಕಾಗುತ್ತದೆ ಅಥವಾ 
ಕೇವಲ ಗಂಡು ತತ್ತಿಗಳನ್ನಿಡುತ್ತ ಆಯುಷ್ಯವನ್ನು ಕಳೆಯಬೇಕಾಗುತ್ತದೆ. ಗರ್ಭ 
ಧಾರಣೆಗೆಂದು ಹೋದ ರಾಜೆಯು ದಾರಿತಪ್ಪಿ ಗೂಡಿಗೆ ಮರಳಲಾರದೆ ಹಕ್ಕಿಪಕ್ಷಿಗಳಿಗೆ 
ತುತ್ತಾದ ಪ್ರಸಂಗಗಳೂ ಇರುತ್ತವೆ. 


ಯೋನಿಯೊಳಗೆ ಸಿಕ್ಕುಬಿದ್ದಿರುವ ಶಿಶ್ನದ ಭಾಗಗಳಾದ ಬಲ್ಬ್‌, ಸರ್ವಿಕ್ಸ್‌ 
ಮತ್ತು ಬರ್ಸಾಗಳು ಸ್ವಲ್ಪವೇ ಹೊತ್ತಿನಲ್ಲಿ ಒಣಗುತ್ತವೆ. ಗೂಡಿಗೆ ಮರಳಿದ 
ಸತತ ರಾಣಿಯು ಸ್ವತಃ ಅಥವಾ ಇತರ ಹುಳುಗಳ ಸಹಾಯದಿಂದ ಅವುಗಳನ್ನು 
ಹೊರಹಾಕುತ್ತವೆ. ಆಮೇಲೆ 2-3 ದಿನಗಳಲ್ಲಿ ಅದು ತತ್ತಿಗಳನ್ನಿಡಲು ಪ್ರಾರಂಭಿ 


ಸುತ್ತದೆ. 


ರಾಣಿಹುಳುವು ಸರಿಯಾಗಿ ಗರ್ಭಧಾರಣೆ ಹೊಂದಿ ಗೂಡಿಗೆ ಮರಳಿದ ನಂತರವೇ 
ಕ್ಕೆ ರಾಜಮರ್ಯಾದೆ ಸಲುತ್ತದೆ. ಎಳೆಹುಳುಗಳಿಗೆ ರಾಣಿಯ ಮೇಲೆ ಬಲು 
ಪ್ರೀತಿ. ಅದರ ಮೈಯನ್ನು ಒರೆಸಿ ಸ್ವಚ್ಚಮಾಡುವುದು, ತತ್ತಿಗಳನ್ನು ಇಡುತ್ತ 
ಹೊರಟಾಗ ದಾರಿ ತೋರುವುದು, ತತ್ತಿಗಳನ್ನು ಇಡುವುದಕ್ಕೆ ಕಣಗಳನ್ನು ಸ್ವಚ್ಛ 
ಮಾಡಿ ಸಿದ್ದ ಗೊಳಿಸುವುದು, ತಾವು ಎಂದೂ ಸವಿಯದ ಶ್ರೇಷ್ಠವಾದ ರಾಜಶಾಹೀರಸ 
ವನ್ನು ತಯಾರಿಸಿ ಅದಕ್ಕೆ ಉಣಿಸುವುದು--ಇವೆಲ್ಲ ಎಳೆಹುಳುಗಳ ಕೆಲಸ. ಆಮೇಲೆ 
ಜನ್ಮದ ಉದ್ದಕ್ಕೂ ರಾಣಿಗೆ ಇದೊಂದೇ ಕೆಲಸ. ಪ್ರಣಯ ಪ್ರವಾಸದಿಂದ ಮರಳಿ 
ಬಂದ ನಂತರ ಅದು ಗೂಡಿನ ಹೊರಗೆ ಹೋಗುವುದು ಒಂದೇ ಸಲ, ಸ್ಪಾರ್ಮಿಂಗ್‌ 
ಆದಾಗ. 


(Cb 
ತ 


[Gl 
(೮9 


ಗಳ ಳನ್ನು ಇಡುವ ಕ್ರಮವನ್ನು ಕೂಡ ಗ"ಪುನರುತ್ಬಾದನಾವ್ಯವಸ್ಥೆ' ಎಂಬ 
ವಿವರಿಸಲಾಗಿದೆ. ಅದರ ಪ್ರಮಾಣವ್ರ ಹೂವಿನ ಸುಗ್ಗಿ “ತತ್ತಿಯು 


ವಾವ 


Nl 


ವಿಭಾಗದ 


28 ಜೇನುಸಾಕಣೆ 


ಬೆಳೆಯುವಾಗ ಒಂದು ಮಟ್ಟದ ಉಷ್ಣತೆ ಇರಬೇಕಾದುದರಿಂದ ಅದನ್ನು ನಿರ್ಮಾಣ 
ಮಾಡತಕ್ಕ ಹೆಣ್ಣುಗಳ. ಸಂಖ್ಯೆ ಮತ್ತು ರಾಣಿಯು ಸ್ವತಃ ತಿನ್ನುವ ಆಹಾರದ ಪ್ರಮಾಣ 
ಗಳನ್ನು ಅವಲಂಬಿಸಿರುತ್ತದೆ. ವರ್ಷದ ಕೆಲ ಸಮಯ ಅದು ಶತ್ತಿಗಳನ್ನು ಇಡುವುದೇ 
ಇಲ್ಲ. ಪರಾಗ ಮತ್ತು ಮಕರಂದ ಅಥವಾ ಜೇನುತುಪ್ಪದ ಸಂಗ್ರಹವು ಗೂಡಿ 
ನಲ್ಲಿದ್ದು ಹೆಚ್ಚು ಹುಳುಗಳಿರುವಾಗ. ಹೆಚ್ಚು ಪ್ರಮಾಣದಲ್ಲಿ ತತ್ತಿಗಳನ್ನು ಇಡುತ್ತದೆ. 


ಎರಡು ವರ್ಷ ಪ್ರಾಯವಾಗುವ ತನಕ, ರಾಣಿಯು ಹೆಚ್ಚು ಪ್ರಮಾಣದಲ್ಲಿ 
ತತ್ತಿಗಳನ್ನು ಇಡುತ್ತದೆ. ಆಮೇಲೆ ಪ್ರಮಾಣವು ಕಡಮೆಯಾಗುತ್ತದೆ. ಮೂರನೆಯ 
ವರ್ಷದ ನಂತರ ತೀರ ಕಡಮೆಯಾಗುತ್ತದೆ. ವೀರ್ಯಾಣು ಸಂಗ್ರಹಚೀಲದಲ್ಲಿಯ 
ಪ್ರರುಷಾಣುಗಳ ಸಂಗ್ರಹ ತೀರಿದ ನಂತರ ಅದು ಗಂಡು ತತ್ರ್ತಿಗಳನ್ನೇ ಇಡುತ್ತದೆ. 
ಸಾಮಾನ್ಯವಾಗಿ ಮೂರನೆಯ ಅಥವಾ ನಾಲ್ಕನೆಯ ವರ್ಷದಲ್ಲಿಯೇ ಅದು ಸಾಯು 
ತ್ತದೆ. ಆದರೆ ಅದಕ್ಕೂ ಒಂದೆರೆಡು ವರ್ಷ ಹೆಚ್ಚು ಬದುಕಿದ ಉದಾಹರಣೆಗಳಿರು 


ಚ 


ತ್ತವೆ. ಹೆಚ್ಚೆಂದರೆ ಅದು 7 ವರ್ಷಗಳ ಕಾಲ ಬದುಕಬಲ್ಲದು. 


ಗಂಡುಹುಳುಗಳು 


ಇಂಗ್ಲಿಷ್‌ಭಾಷೆಯಲ್ಲಿ ಗಂಡು ಜೇನುಹುಳುಗಳಿಗೆ ಡ್ರೋನ್‌ ಎನ್ನುತ್ತಾರೆ. 
ಹಾಗೆಂದರೆ 'ಸೋಮಾರಿ', `ಕೆಲಸಗಳ್ಳ' ಎಂದರ್ಥ. ಸೋಮಾರಿಗಳಿಗೆ ಆ ಹೆಸರು 
ಮೊದಲು ಬಂದು ಗಂಡು ಜೇನುಹುಳುಗಳು ಸೋಮಾರಿಗಳಾದರಿಂದ ಅವಕ್ಕೆ ಆ 
ಹೆಸರು ಬಂತೋ ಇಲ್ಲವೇ ಈ ಗಂಡುಹುಳುಗಳಿಗೆ ಮೂದಲು ಡ್ರೋನ್‌ ಎಂಬ ಹೆಸರು 
ಬಂದು ಅನಂತರ ಸೋಮಾರಿಗಳಿಗೆ ಆ ಬಿರುದು ಬಂತೋ ತಿಳಿಯುವುದಿಲ್ಲ. 





ಚಿತ್ರ 7 (ಎ): ಗಂಡುಹುಳು 


ಆಕಾರದಲ್ಲಿ ಇವು ಕಾರ್ಮಿಕ ಜೇನು ಹೆಣ್ಣು ಗಳಿಗಿಂತ ದೊಡ್ಡವು. ಇವು ಬೆಳೆದ 
ಹುಟ್ಟಿನ ಅಂಕಣಗಳು ಹೆಣ್ಣುಹುಳುಗಳು ಬೆಳೆದವುಗಳಿಗಿಂತ ದೊಡ್ಡವು. ಲಾರ್ವಾ 
ಅವಸ್ಥೆಯಲ್ಲಿ ಇವು ಇರುವಾಗ ಇವುಗಳಿಗೆ ಹೆಣ್ಣುಹುಳುಗಳಿಗೆ ಕೊಡುವ ಆಹಾರಕ್ಕಿಂತ ' 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 29 


ಶ್ರೇಷ್ಠ ಆಹಾರವನ್ನು ಕೊಡಲಾಗುತ್ತದೆ. ಹೆಣ್ಣುಹುಳುಗಳು ತತ್ತಿ, ಲಾರ್ವಾ ಮತ್ತು 
ಕೋಶಾವಸ್ಥೆ ಗಳಲ್ಲಿ ಒಟ್ಟು 21 ದಿನಗಳನ್ನು ಕಳೆದರೆ ಈ ಗಂಡುಹುಳುಗಳು 24-25 


ಇವುಗಳ ಮಿದುಳು ಸಣ್ಣದು. ಕೊಂಡಿಗಳು ಇದಕ್ಕೆ ಇರುವುದಿಲ್ಲ. ಪರಾಗದ 
ಬುಟ್ಟಿಗಳು ಇರುವುದಿಲ್ಲ. ಮೇಣವನ್ನು ತಯಾರಿಸಬಲ್ಲ ಗ್ರಂಥಿಗಳಿರುವುದಿಲ್ಲ. 
ನಾಲಿಗೆಯು ಚಿಕ್ಕದು. ಹೀಗಾಗಿ ಜೇನು ಸಮಾಜಕ್ಕೆ ಅವಶ್ಯವಿರುವ ಯಾವ ಕೆಲಸವನ್ನು 
ಮಾಡುವುದೂ ಇವುಗಳಿಗೆ ಸಾಧ್ಯವಾಗುವುದಿಲ್ಲ. "ತಮ್ಮದೇ ಆಹಾರವನ್ನು ತಯಾರಿಸಿ 
ಕೊಳ್ಳುವುದೂ ಸಾಧ್ಯವಾಗುವುದಿಲ್ಲ: ತಿನ್ನುವುದೂ ಸಾಧ್ಯವಾಗುವುದಿಲ್ಲ. ನಂದನ 
ವನದಲ್ಲಿ ಅವುಗಳಿದ್ದರೂ ಸಾಯುವುದು ಖಚಿತ. ಕಲೆಹಾಕಿದ ಜೇನುತುಪ್ಪ ಮತ್ತು 
ಪರಾಗಗಳನ್ನು ಗೂಡಿನೊಳಗಿನ ಹೆಣ್ಣುಹುಳುಗಳು ಜಿಗಿದು ಜೀರ್ಣಿಸಿಕೊಂಡು ಇವುಗಳ 
ಬಾಯಿಯಲ್ಲಿ ಹಾಕಿದಾಗ ಮಾತ್ರ "ಅವು ನುಂಗುತ್ತವೆ. ತಿನಸುಬಾಕ ಪ್ರಾಣಿಗಳು. 
ಎಷ್ಟೋ ಹೆಣ್ಣುಹ ಹುಳುಗಳಿಗೆ ಸಾಕಾಗುವಷ್ಟು ಇದೊಂದಕ್ಕೆ ಸಾಲುವುದಿಲ್ಲ: ಏಕೆಂದರೆ 
ಇವುಗಳ ಹೆ ಹೆ ಇಟ್ಟೆಗಳು ದೊಡ್ಡವು.«5-58) ಸ್ವ ತದ ಆಹಾರಸಾಮಗ್ರಿಗಳನ್ನು ತಯಾರಿಸಿ 
ಕೊಳ್ಳುವುದು ಸಾಧ್ಯವಿದ್ದರೆ" ಗೂಡಿನಲ್ಲಿ ಒಂದು ಹನಿ ಜೇನುತುಪ್ಪ ಒಂದು ಕ್ಷಣ 
ಪರಾಗವು ಉಳಿಯುತ್ತಿದ್ದಿಲ್ಲ. ಮೂರುದಿನ ಆಹಾರ ಸಿಗದಿದ್ದರೆ ಇವು ಸಾಯುತ್ತವೆ. 
ಮಲವಿಸರ್ಜನೆಯನ್ನೂ "ಗೂಡಿನಲ್ಲಿ ಮಾಡುತ್ತವೆ. ಅದಕ್ಕೂ ಹೊರಬರುವುದಿಲ್ಲ. 


ಕೋಶಾವಸ್ಥೆಯು ಮುಗಿದು ಹೊರಬಂದು 15 ದಿನಗಳಾಗುವವರೆಗೂ ಇವು 
ಗೂಡುಗಳಿಂದ ಹೊರಬೀಳುವುದಿಲ್ಲ. ಒಳಗೇ ಹುಟ್ಟುಗಳ ಮೇಲೆ ಓಡಾಡುತ್ತ ತಮ್ಮ 
ಸೋದರಿಯರು ಕೊಟ್ಟ ಆಹಾರವನ್ನು ನುಂಗಿ ಒಂದು ಮೂಲೆಯನ್ನು ಸೇರಿ ನಿದ್ರಿಸು 
ತ್ತವೆ. 15 Bis ನಂತ ತರವೂ ಇವು ಯಾವ ಕೆಲಸಕ್ಕೂ ಕೈಹಾಕುವುದಿಲ್ಲ. 
ಸೂರ್ಯನು ಆಕಾಶದಲ್ಲಿ ಮೇಲಕ್ಕೆ ಏರುವ ತನಕ ಇವು ತಮ್ಮ ಮೂಲೆಯಿಂದ 
ಏಳುವುದಿಲ್ಲ. ಆಮೇಲೆ ಸಾವಕಾಶವಾಗಿ ಹೊರಬಿದ್ದು ವಿಚಿತ್ರವಾಗಿ ಶಬ್ದಮಾಡುತ್ತಾ 
ಸುತ್ತುಮುತ್ತಲೂ ಅತ್ತಿತ್ತ ಹಾರುತ್ತಿರುತ್ತವೆ. ದಣಿವಾಗಲು, ಹಸಿವಾಗಲು, ತಿರುಗಿ 
ಗೂಡಿಗೆ ಬರುತ್ತವೆ. ಸೋದರಿಯರು ಕೊಟ್ಟ ಆಹಾರವನ್ನು ತಿನ್ನುತ್ತವೆ. ತಮ್ಮ 
ಮೂಲೆಯನ್ನು ಸೇರಿ ನಿದ್ರಿಸುತ್ತವೆ. ಆಮೇಲೆ ಸಂಜೆಯಾಗಲು ಇದೇ ರೀತಿ. ರಾತ್ರಿ 
ಯಾಗಲು ಗೂಡಿಗೆ ಹಿಂದಿರುಗಿ ಆಹಾರವನ್ನು ತಿಂದು ಮಲಗುತ್ತವೆ. ಇದು ಇವುಗಳ 
ದಿನಚರಿ. 


ಜೇನು ಸಮಾಜಕ್ಕೂ ವೈರಿಗಳು ಇರುತ್ತವೆ. ಅವು ಒಂದೊಂದು ಸಾರಿ ಗೂಡಿನ 
ಮೇಲೆ ಸಾಗಿ ಬಂದು ಗೂಡನ್ನು ಅಸ್ತವ್ಯಸ್ತಗೊಳಿಸುತ್ತವೆ. ಆಗ ಕೂಡ ಇವು ದೂರ 
ದಿಂದಲೇ ನೋಡುತ್ತವಲ್ಲದೆ ಯಾವ ಸಹಾಯಕ್ಕೂ ಹೋಗುವುದಿಲ್ಲ. 


ಚಾರ್ಲಸ್‌ ಬಟ್ಟರನ ವಿಷಯವನ್ನು ಈ ಹಿಂದೆಯೇ ಪ್ರಸ್ತಾಪಿಸಲಾಗಿದೆ. 
ಅವನು, ಜೇನುಗೂಡಿನಲ್ಲಿಯ ಅತಿದೊಡ್ಡ ಆಕಾರದ ಹುಳುವು ಅರಸುವ, 


30 ಜೇನುಸಾಕಣೆ 


ರಾಣಿಹುಳುವೆಂದು ಕಂಡುಹಿಡಿದವನು. ಅವನು ಸ್ತ್ರೀರಾಜ್ಯವೆಂಬ ತನ್ನ ಪತ್ರಿಕೆಯಲ್ಲಿ 
ಇವುಗಳನ್ನು ಕುರಿತು ಈ ಪ್ರಕಾರ ಬರೆದಿರುತ್ತಾನೆ: ಳ 
`ಇವನೊಬ್ಬ ದೊಡ್ಡ ಶರೀರದ ಕೊಂಡಿ ಇಲ್ಲದ ಜೇನುಹುಳು. ಕೇವಲ 
ತಿನ್ನುವುದು ಮತ್ತು ಸೋಮಾರಿಯಾಗಿ ಕಾಲಕಳೆಯುವುದು ಇದನ ಉದ್ಯೋಗ. 
ಮಖಮನ್ಲಿನ ಟೋಪಿ, ಬದಿಯಲ್ಲಿಯ ನಿಲುವಂಗಿ, ಬೊಜ್ಜುಮೈ. ದೊಡ್ಡ 
ಧ್ವನಿ ಇವುಗಳಿಂದ ಈತನು ಮೆರೆಯುವುದು ನಿಜ. ಆದರೆ ಇವನು ಯೋಗ್ಯ 
ನಾದ ಸಂಗಾತಿಯಾಗಲಾರ. ಇನ್ನೊಬ್ಬರು ಮಡಿಯಬೇಕು, ತನಗೆ ನೀಡಬೇಕು 
ಎಂಬುದು ಈತನ ಹೇಳಿಕೆ. ಮನೆಯ ಒಳಗಾಗಲೀ ಹೊರಗಾಗಲೀ ಯಾವ 
ಕೆಲಸವನ್ನೂ ಮಾಡುವುದಿಲ್ಲ. ಆದರೆ ಮಡಿಯುವ ಎರಡು ಹೆಣ್ಣುಗಳು 
ತಿನ್ನುವಷ್ಟು ಆಹಾರ ಇವನೊಬ್ಬನಿಗೆ ಬೇಕು. ಹೊರಗೆ ಎಷ್ಟೊಂದು ಹೂವು 
ಗಳಿರುತ್ತವೆ. ಅವುಗಳಲ್ಲಿ ಒಂದರಿಂದಲೂ ಇವನು ಒಂದು ಹನಿ ಮಕರಂದ 
ವನ್ನೂ ಹೀರಿಕೊಳ್ಳುವುದಿಲ್ಲ. ಹಗಲಿನ ಬಿಸಿಲಿನಲ್ಲಿ ಮೇಲೆ ಕೆಳಗೆ, ಅಲ್ಲಿ ಇಲ್ಲಿ 
ಹಾರಾಡುತ್ತಿರುತ್ತಾನೆ. ಆದರೇನು ಕಡಮೆ ಗಲಾಟೆಯೇ. ಅದನ್ನು ಕೇಳುವವರಿಗೆ 
ಏನೋ ಮಹತ್ವದ ಕೆಲಸಕ್ಕಾಗಿ ಹೊರಟಿರಬಹುದು ಅನಿಸುತ್ತದೆ. ಅದೆಲ್ಲ 
ಇವನ ಸ್ವಂತದ ತಮಾಷೆಗಾಗಿಯೇ; ಚೆನ್ನಾಗಿ ಹಸಿವ್ರ ಆಗಬೇಕು ಎಂಬುದರಿಂದ. 
ಚೆನ್ನಾಗಿ ತಿನ್ನಬೇಕು ಎಂಬುದರಿಂದ, ಹಸಿವಾದ ಕೂಡರ್ಲೆ ಅದೆಷ್ಟು ಸಂತೋಷ 
ದಿಂದ ಮನೆಗೆ ಹಿಂದಿರುಗುತ್ತಾನೆ',57539) 


ನಮ್ಮ ಜೇನು ಕೃಷಿಕರಲ್ಲಿ ಕೆಲವರು ಈ ಹುಳುಗಳನ್ನು ಇಷ್ಟೇ ಚೆನ್ನಾಗಿ ವರ್ಣಿ 
ಸುತ್ತಾರೆ. 


ಗಂಡುಹುಳುಗಳಲ್ಲಿ ಎರಡು ಭೇದಗಳಿರುತ್ತವೆ. ರಾಣಿಹುಳದಿಂದ ಹುಟ್ಟಿ 
ದಂಥವು ಮತ್ತು ಇತರ ಹೆಣ್ಣುಹುಳುಗಳು ಇಟ್ಟ ತತ್ತಿಗಳಿಂದ ಹುಟ್ಟಿದಂಥವು. 
ಗೂಡುಗಳಲ್ಲಿ ರಾಣಿಹುಳುವು ಇಲ್ಲದಾಗ ಇತರ ಹುಳುಗಳು ತತ್ತಿಗಳನ್ನು ಇಡುತ್ತವೆ. 
ಇವು ಗಂಡುಹುಳುಗಳಾಗುವ ತತ್ತಿಗಳು. ಇಂಥ ತತ್ತಿಗಳು ಮತ್ತು ಇವುಗಳಿಂದ 
ಹುಟ್ಟುವ ಗಂಡುಹುಳುಗಳು ರಾಣಿ ತತ್ತಿಗಳಿಂದ ಹುಟ್ಟುವವುಗಳಿಗಿಂತ ಆಕಾರದಲ್ಲಿ 
ಸಣ್ಣವು. ಈ ವಿಷಯದಲ್ಲಿ ಡಾ| ಟಿ. ಡಬ್ಲ್ಯೂ. ಮಿಲೆನ್‌ ಎಂಬವರು ಸಂಶೋಧನ 
ವನ್ನು ಕೈಕೊಂಡಿದ್ದರು. ಆ ಸಂಶೋಧನೆಯಲ್ಲಿ ಎರಡು ಪ್ರಶ್ನೆಗಳು ಅಡಕವಾಗಿದ್ದವು. 
ಒಂದನೆಯದು ಇಂಥ ಗಂಡುಹುಳುಗಳು ರಾಣಿಹುಳುವಿನೊಡನೆ ಸಮಾಗಮ 
ಹೊಂದುವುದು ಸಾಧ್ಯವಿದೆಯೇ ಎಂಬುದು. ಎರಡನೆಯದು ಇವು ರಾಣಿಗೆ 
ಗರ್ಭಾಧಾನ ಮಾಡಲು ಸಮರ್ಥವಾಗುತ್ತವೆಯೇ ಎಂಬುದು. ಅವರು ಈ ಬಗ್ಗೆ 
ಎಷ್ಟೋ ಪ್ರಯೋಗಗಳನ್ನು ಕೈಕೊಂಡಿದ್ದರು. ಇವು ರಾಣಿತತ್ತಿಗಳಿಂದ ಹುಟ್ಟಿದ 
ಗಂಡುಗಳಷ್ಟು ವೇಗದಿಂದ ಹಾಶಲಿಲ್ಲ. ಅದರಿಂದ ರಾಣಿ ಸಮಾಗಮವು ದೊರಕಲಿಲ್ಲ. 
ಆಮೇಲೆ ಕೃತಕವಾಗಿ ಇವುಗಳ ಪುರುಷಾಣುಗಳನ್ನು ರಾಣಿಯ ಜನನೇಂದ್ರಿಯಗಳಲ್ಲಿ 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 31 


ಸೇರಿಸಿ ಕೃತಕ ಗರ್ಭಾಧಾನವನ್ನು ಮಾಡಿಸಿದರು. ಗರ್ಭಾಧಾನವಾಗಿ ರಾಣಿಯು 
ಣ್ಲುತತ್ತಿಗಳನ್ನು ಇಟ್ಟಿತು. ಡಾ| ಮಿಲನ್‌ರು ಅಲಹಾಬಾದಿನಲ್ಲಿಯ ವ್ಯವಸಾಯ 
ಸಂಸ್ಥೆ ಯ ಪಶುವೈದ್ಯಕೀಯ ವಿಭಾಗದ ಮುಖ್ಯರಾಗಿದ್ದರು. ಎಲ್‌. ಆರ್‌. "ವಾಟ್ಸನ್‌ 
ಮತ್ತು ವಿಟ್ನೇ ಎಂಬವರು ಪ್ರಯೋಗಾಂತ್ಮದಲ್ಲಿ ಲಸಗಾರ ಹೆಣ್ಣುಹುಳು 
ಗಳು ಕಡಪ ಜಃ ಳಿಂದಾಗುವ ಗಂಡುಹುಳುಗಳು ರಾಣಿಹುಳುವಿಗೆ ಗರ್ಭಾಧಾನ 
ಮಾಡಬಲ್ಲವೆಂದು ಅಮೇರಿಕನ್‌ ಬೀ ಜರ್ನಲ್‌ನಲ್ಲಿ ಬರೆದಿರುತ್ತಾರೆ.” 


ett 


ವಾ್‌ 
ಬೆ 


(1 
ತ } 


ಗಂಡುಹುಳುಗಳ್ಲಿ ಇವೆಲ್ಲ ದುರ್ಗುಣಗಳಿರುವುದು ನಿಜ ಗಂಡುಹಂಳುಗಳಿರ 
ದಿದ್ದರೆ ರಾಜಿಯ ಗರ್ಭಧಾರಣೆಯಾಗುವುದು ಹೇಗೆ? ಜೇನುಹುಳುಗಳ ಗಂಡು 
ಹೆಣ್ಣು ಹುಟ್ಟಲೇಬೇಕಲ್ಲವೆ? ಅವುಗಳ ಕುಲವು ವೃದ್ಧಿಯಾಗಬೇಕಲ್ಲವೆ? ಆದ್ದರಿಂದ 
ಕೆಲಸಗಾರರಾದ ಹೆಣ್ಣುಹುಳಂಗಳು ತಾವು ಕೂಡ ತಿನ್ನದಂಥ ಶ್ರೇಷ್ಠವಾದ ಹಾಡಿಯ 
ಅವುಗಳಿಗೆ ಬೇಡಿದಾಗ ಬೇಡಿದಷ್ಟನ್ನು ಕೊಟ್ಟು ಬೆಳೆಯಿಸಿ ದೊಡ್ಡವನ್ನಾಗಿ ಮಾಡು 
ವೆ. ಅವುಗಳ ದುರ್ಗುಣಗಳೊಂದನ್ನೂ ಗಣಿಸುವುದಿಲ್ಲ. 


wal 


ಹೂವಿನ ಸುಗ್ಗಿಯು ಪ್ರಾರಂಭವಾಗುವ ತನಕ ಸಾಮಾನ್ಯವಾಗಿ ಗಂಡುಹುಳು 
ಗಳು ಹಾ ಕಾಣಸಿಗುವುದಿಲ್ಲ. ರಾಣಹುಳುವು ಆ ತತ್ತಿಗಳನ್ನು ಇಡು 
ವುದಕ್ಕೆ ಕೆಲಸಗಾರ ಹುಳುಗಳು ಆಸ್ಪ ಮಾಡಿಕೊಡುವುದಿಲ್ಲ. ಹೂವಿನ ಸುಗ್ಗಿ ಯಂ 
ಪ್ರಾರಂಭವಾಗಿ ೭ ೩.1೬] ಆ ಗೂಡಿನಲ್ಲಿ ಣ್ಣುಹುಳುಗಳ ಸಂಖ್ಯೆ ಯುಂ 
ಮಿತಿಯನ್ನು ಮೀರಿ ಸ್ಥಳವಿರದುತಾಗಲು, ಪಾಲಾಗಿ ಕೆಲವು ) ಹಸುಗಳು ಇನ್ನೆ ಲ್ಲಾದರೂ 
ಹೋಗಬೇಕಾದ ಪ್ರಸಂಗ ಬಂದಾಗ, ಇನ್ನೊಂದು ರಾಣಿಹುಳುವಿನ ಆಗತ್ಯ 'ಬರುತ್ತದೆ. 
ಆಗ ಗಂಡುಹುಳುಗಳ ಆಗತ್ಯವಾಗುತ್ತದೆ. ಹುಟ್ಟುಗಳಲ್ಲಿ ಗಂಡು ಕಣಗಳನ್ನು ಕಟ್ಟ 
ಲಾಗುತ್ತದೆ. ರಾಣಿಹುಳುವು 'ಗಂಡುಗಳಾ ನಾಗುವ ತತ್ತಿಗಳನ್ನಿ ಡುತ್ತದೆ. ಗಂಡುಹುಳುಗಳು 
ಕಾಲಕ್ರಮೇಣ ಕೋಶಾವಸ್ಥೆಯನ್ನು ಮುಗಿಸಿ ಕಣಗಳಿಂದ ಹೊರಬೀಳುತ್ತವೆ. ಅತ್ತ 
ರಾಣಿಕಣಗಳನ್ನು ಕಟ್ಟ ಲಾಗುತ್ತದೆ. ಕಾಲಕ್ರಮೇಣ ಅವುಗಳಲ್ಲಿ ರಾಣಿಹುಳುಗಳು 
ಬೆಳೆದು ಕೋಶಾವಸ್ಥೆ ಯನ್ನು ಮುಗಿಸಿ ಕಣಗಳಿಂದ ಹೊರಬೀಳುತ್ತವೆ. ಗಂಡುಹುಳು 
ಗಳಿಗೆ ಇದು ಒಳ್ಳೆಯ ಆನಂದದ ಸಮಯ. ಹುಟ್ಟಿ. ಅಂದರೆ ಕಣದಿಂದ ಹೊರಬಿದ್ದು 
15 ದಿನಗಳಾದ ನಂತರ ಅವುಗಳ ಪ್ರ ಹಾಣುಗಳು ಗರ್ಭಾಧಾನ ಮಾಡುವುದಕ್ಕೆ 

ತಕ್ಕವುಗಳಾಗುತ್ತವೆ. ಕೊನೆಯ ಪಕ್ಷ 10 ದಿನಗಳಾದರೂ ಆಗಲೇಬೇಕು." 


ಹೂವುಗಳ ಸುಗ್ಗಿಯು 3-4 ತಿಂಗಳುಗಳ ವೆ. ಅಷ್ಟರಲ್ಲಿ ಮಳೆಗಾಲ 
ಮುನ್ಸೂಚನೆಗಳು ಬರುತ್ತವೆ. ಕೂಡಿಟ್ಟ ರದ 

ಹುಳುಗಳು ಅವಲಂಬಿಸಿರಬೇಕಾಗುವ ಪಿಗೆ ಬರುತ್ತದೆ. ರಾಣಿಯು ತತ್ಮಿಗಳೆ 
ನ್ನಿಡುವ ಪ್ರಮಾಣ ಕಡಮೆ ತ್ತದೆ. ಕಡಮೆಮಾಡಲಾಗುತ್ತದೆ. ಅಂಕಣಗಳು 
ಒಂದೊಂದಾಗಿ ಬರಿದಾಗುತ್ತವೆ. ತಮಗೆ ಸಾಕಷ್ಟು ಆಹಾರವಿರದಾಗ ಈ ತಿನಸುಬಾ 
ಸೋಮಾರಿಗಳನ್ನು ಸಾಕುವುದು ಹೇಗೆ? ತತ್ತಿ ಮತ್ತು ಲಾರ್ವಾ ಆವಸ್ಥೆಯಲ್ಲಿರುವ 


32 ಜೇನುಸಾಕಣೆ 


ಗಂಡುಹುಳುಗಳನ್ನು ಮೊದಲು ಕಣಗಳಿಂದ ಹೆಣ್ಣುಹುಳುಗಳು ಎಳೆದು ಹೊರಹಾಕು 
ತ್ತವೆ. ಆಮೇಲೆ ಮುಚ್ಚಳವನ್ನು ತೆಗೆದು ಕೋಶಾವಸ್ಥೆಯ ಶಯ ಹುಳುಗಳನ್ನು 
ತುಂಡುತುಂಡುಮಾಡಿ ಹೊರಚಿಲ್ಲುತ್ತವೆ. ಇದು ಹೊರಬಿದ್ದುಹೋಗುವಂತೆ ಗಂಡು 
ಹುಳುಗಳಿಗೆ ಮುನ್ಸೂಚನೆ ಕೊಡುತ್ತವೆ. ಹೋಗದಿದ್ದರೆ ಆಹಾರಕೊಡುವುದನ್ನು 
ಆ ಹೆಣ್ಣು ಹುಳುಗಳು ನಿಲ್ಲಿಸುತ್ತವೆ. ಆಗಲೂ ಹೋಗದಿದ್ದರೆ ಅವುಗಳ ರೆಕ್ಕೆಗಳನ್ನು 
ದವಡೆಗಳಿಂದ ಕಚ್ಚೆ ಗೂಡಿನೊಳಗಿಂದ ಹೊರತಂದು 30 ಮೀ `ಟರ್‌ಗಳಿಗಿಂತಲೂ 
ಆಚೆಗೆ ಹೊತ್ತುಕೊಂಡು ಹೋಗಿ ಚಲ್ಲುತ್ತವೆ. ಅಲ್ಲಿಂದ ಅವು ಗೂಡಿಗೆ ತಿರುಗಿ 
ಬರುವುದಿಲ್ಲ. ಉಪವಾಸ ಬಿದ್ದಿರುವುದರಿಂದ ತಿರುಗಿಬರುವ ಶಕ್ತಿಯು ಅವಕ್ಕಿರು 
ವುದಿಲ್ಲ. ಬಂದರೂ ಇದೇ ಶಿಕ್ಷೆ ಕಾದಿದೆ. ಅವುಗಳನ್ನು ನಿರ್ದಯದಿಂದ ಕಚ್ಚಿ 
ಕೊಲ್ಲುವುದೂ ಉಂಟು. 


ಗಂಡುಹುಳುಗಳ ಆಯುಷ್ಯ: ; ಆಯುಷ್ಯ ತೀರಿ ಇವು ಸಾಯುವುದು ಕ್ವಚಿತ್ತಾಗಿ, 
ಒಂದೇ ರಾಣಿಹುಳುವಿನೊಡನೆ * ಸಮಾಗಮಕ್ಕಾಗಿ ಹೋಗಿ ಸಾಯುವುದು. ಇಲ್ಲವೆ 
ಈ ಹಿಂದಿನ ಪ್ಯಾರಾದಲ್ಲಿ ವಿವರಿಸಿದ ರೀತಿಯಿಂದ, ಆಯುಷ್ಯ ತೀರಿ ಸಾಯುವ ಪ್ರಸಂಗ 
ದಲ್ಲಿ 4 ತಿಂಗಳುಗಳ ಮಟ್ಟಿಗೆ ಅವು ಜೀವಿಸುತ್ತವೆ. 6 ತಿಂಗಳುಗಳ ತನಕ ಬದುಕಿರುವ 
ಪ್ರಸಂಗಗಳು ಇ ಲದಿಲ್ಲ. 

ದಯೆ, ನಿರ್ದಯೆ, ಇವುಗಳ ವಿಚಾರಕ್ಕೆ ಜೇನು ಸಮಾಜದಲ್ಲಿ ಎಡೆ ಇಲ್ಲ. 
ಸಮಾಜಕ್ಕಾಗಿ ಉಪಯೋಗಿಯಾಗಿರುವ ತನಕವೇ ಯಾವುದೊಂದು ಹುಳುವಿಗೆ 
ಬದುಕುವ ಹಕ್ಕು. ನಿರುಪಯೋಗಿಯಾದಾಕ್ಷಣ ಅದು ಸಾಯಲೇ ಬೇಕು. 


ಕಾರ್ಮಿಕ ಹೆಣ್ಣುಹುಳುಗಳು 


ಸುಗ್ಗಿಯ ಕಾಲದಲ್ಲಿಯ ನಮ್ಮ ಜೇನುಗೂಡುಗಳಲ್ಲಿ 15,000-20,000 
ಜೇನುಹುಳುಗಳು ಇದ್ದು ಜೀವಿಸುತ್ತವೆ. ಇವುಗಳಲ್ಲಿ ಕೇವಲ ಒಂದು ರಾಣಿಹುಳು, 
100ರಷ್ಟು ಗಂಡುಹುಳುಗಳು, ಉಳಿದವೆಲ್ಲ ಕಾರ್ಮಿಕ ಹೆಣ್ಣುಹುಳುಗಳು. ಇತರೇ 
ಹಂಗಾಮುಗಳಲ್ಲಿ (ಕಾಲಗಳಲ್ಲಿ 3 000-4, 000 ಹುಳುಗಳಿರುತ್ತಿದ್ದು ಅವುಗಳಲ್ಲಿ 
ಕೇವಲ ಒಂದು ರಾಣಿಹುಳು, ಉಳಿದವೆಲ್ಲ ಕಾರ್ಮಿಕ ಹೆಣ್ಣು ಹುಳುಗಳು. ಕಾರ್ಮಿಕ 
. ಹೆಣ್ಣುಹುಳುಗಳು ಬಹು ಸಂಖ್ಯೆಯಲ್ಲಿ ಇರುತ್ತವೆಯೆಂಬುದೊಂದೇ ಕಾರಣದಿಂದ 
ಅತ್ಯಂತ ಮಹತ್ವದ ನಿವಾಸಿಗಳೆಂದಲ್ಲ. ಕ್ಷಣಕಾಲ ವಿರಾಮವಿಲ್ಲದೆ ಇವು ದುಡಿಯು 
ವಂಥವುಗಳು. ಜೇನು ಸಮಾಜಕ್ಕೆ ಅವಶ್ಯವಿರುವ ಎಲ್ಲ ಕರ್ತವ್ಯಗಳನ್ನು ಇವು ನಿರ್ವಹಿಸಿ 
ಕೊಂಡು ಹೋಗುತ್ತವೆ. ಇವಿಲ್ಲದಿದ್ದರೆ ರಾಣಿಹುಳು ಹಾಗೂ ಗಂಡುಹುಳುಗಳು 
ಏನು ಮಾಡಬಲ್ಲವು? 


ಇಂಗ್ಲಿಷ್‌ ಭಾಷೆಯಲ್ಲಿ ಗಂಡುಹುಳುಗಳನ್ನು ಸೋಮಾರಿಯೆಂದು ಕರೆದರೆ ಈ 
ಹುಳುಗಳನ್ನು ದುಡಿಯುವವರು ಎಂದು ಕರೆದಿದ್ದಾರೆ. ಈ ಶಬ್ದದ ಅನುವಾದವಾಗಿ 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 33 


ಭಾರತೀಯ ಭಾಷೆಗಳಲ್ಲಿ ಕಾಮಗಾರ, ಕರ್ಮಚಾರೀ, ಕಾರ್ಮಿಕ ಕ್ರಿಯಾಪರ, ಕ್ರಿಯಾ 
ಶೀಲ ಮುಂತಾದ ಹೆಸರುಗಳು ಬಂದಿರುತ್ತವೆ. ಕರ್ನಾಟಕದ ಜೇನು ಕೃಷಿಕರು 





ಚಿತ್ರ 7 (ಬಿ): ಹೆಣ್ಣುಹುಳು 


“ಕೆಲಸಗಾರ” ಎಂಬ ಶಬ್ದವನ್ನು ಬಳಸುತ್ತಾರೆ. ಮೈಸೂರು ವಿಶ್ವವಿದ್ಯಾಲಯದವರು 
ಸಿದ್ದಿಸಿದ ಇಂಗ್ಲಿಷ್‌ -ಕನ್ನಡ ನಿಘಂಟಿನಲ್ಲಿ "ದುಡಿತದ ಹೆಣ್ಣು' ಎಂದು ಅನುವಾದಿಸಿರು 
ರೆ. ಪ್ರಾಣಿಶಾಸ್ತ್ರದ ಮೇಲಿನ ಒಂದು ಕನ್ನಡ ಪುಸ್ತ ಕದಲ್ಲಿ 'ಊಳಿಗದ' ಎಂತಲೂ, 
ಇನ್ನೊಂದರಲ್ಲಿ 'ಕೂಲಿಕಾರ' ಎಂತಲೂ ಅನುವಾದಿಸಿರುತ್ತಾರೆ. ದುಡಿತದ ಅಥವಾ 
ಕಾರ್ಮಿಕ ಹೆಣ್ಣು ಎಂಬುದು ಸರಿಯಾಗುವಂತೆ ತೋರುತ್ತದೆ. ಏಕೆಂದರೆ “ಕೂಲಿಕಾರ' 
"'ಊಳಿಗದ' ಎಂದರೆ ಒಬ್ಬ ಯಜಮಾನನಿರತಕ್ಕದ್ದು, ಅವನು ನೇಮಿಸತಕ್ಕ ದ್ದು, 
ಕೂಲಿ ಎಂಬುದನ್ನು ಅವನು ನಿಶ್ಚ pA ಬ. ಇಂತಿಷ್ಟು ಕೆಲಸ ಎಂದು ವಿಧಿಸ 
ತಕ್ಕದ್ದು ಎಂಬ ವಿಚಾರಗಳು ಬರುತ್ತ ಇವು ಜೇನು “ಸಮಾಜ ಜಕ್ಕೆ ಹೊರತಾದ 
ವಿಚಾರಗಳು. 


ಕೋಶಾವಸ್ಥೆ ಯಿಂದ ಹೊರಬಿದ್ದ 1--2 ದಿನಗಳಲ್ಲಿ ಈ ಹುಳುಗಳು ಗೂಡಿನಲ್ಲಿ 
ಯಾವ ಯಾವ *ಲಸಗಳು ನಡೆಯುತ್ತವೆಯೆಂಬ ಅರಿವನ್ನು ಮಾಡಿಕೊಳ್ಳುತ್ತವೆ. 
ಮೂರನೆಯ ದಿನವೇ ಕೆಲಸಕ್ಕೆ ದಾಖಲಾಗುತ್ತವೆ. ಲಾರ್ವಾ ಅವಸ್ಥೆ ಕ ಯಲ್ಲಿಯ 
ಹುಳುಗಳಿಗೆ ಆಹಾರವನ್ನು ತಯಾರಿಸಿ ಕಣಗಳಲ್ಲಿ ಒಯ್ದು ಕೊಡುವುದು. ಅವುಗಳ 
ಆರೈಕೆಯನ್ನು ನೋಡುವುದು, ರಾಣಿಹುಳುವಿನ ಆಹಾರ, ಆರೈಕೆ, ತತ್ತಿಗಳನ್ನು ಇಡಿಸುವ 
ವ್ಯವಸ್ಥೆ » ಹೊರಗಿನಿಂದ ಬಂದ ಆಹಾರಸಾಮಗ್ರಿಗಳ ದಾಸ್ತಾನು, ದ್ವಾರಪಾಲನೆ, 
ಮೇಣದ ತಯಾರಿಕೆ, ಹುಟ್ಟುಗಳನ್ನು ಕಟ್ಟುವಿಕೆ, ಗೂಡಿನಲ್ಲಿ ಶೀತ ಮತ್ತು ಉಷ್ಣತೆ 
ಯನ್ನು ಕಾಯ್ದುಕೊಳ್ಳುವುದು, ಜೇನುತುಪ್ಪದ ಹದಗೊಳಿಸುವಿಕೆ ಮುಂತಾದ ಗೂಡಿ 
ನೊಳಗಿನ ಕೆಲಸಗಳನ್ನು 2 ವಾರಗಳ ಪ್ರಾಯವಾಗುವ ತನಕ ನೋಡಿಕೊಳ್ಳುತ್ತವೆ. 
ನೀರು, ಮಕರಂದ, ಪರಾಗ, ರಾಳಗಳನ್ನು ಕಲೆಹಾಕಿ ಗೂಡಿಗೆ ಸಾಗಿಸುವುದು, ಅನಂತರದ 
ಹೆಚ್ಚು ಬಿಗಿಯಾದ ಹೊರಗಿನ ಕೆಲಸ. ಎಡೆಬಿಡದ ಕೆಲಸದಿಂದ ರೆಕ್ಕೆಗಳು ಹರಿದು ದೂರ 
ಹಾರುವುದು ಅಥವಾ ಹಾರುವುದು ಅಸಾಧ್ಯವಾದರೆ, ಒಳಗೇ ನಿಂತು ಕಸಕಡ್ಡಿ 
ಗಳನ್ನು ಗುಡಿಸಿ ಸ್ವಚ್ಛಪಡಿಸುವುದು, ಆಯುಷ್ಯ ಮುಗಿದು ಅಥವಾ ಮೊದಲೇ 


34 ಜೇನುಸಾಕಣೆ 


ಸತ್ತ ಹುಳುಗಳ ಹೆಣಗಳನ್ನು ಹೊರಚೆಲ್ಲುವುದು ಮುಂತಾದ ಸಣ್ಣ, ಸುಲಭವಾದ 
ಕೆಲಸಗಳನ್ನು ನೋಡಿಕೊಳ್ಳುವುದು, ಇವೇ ಮುಂತಾದ ಕೆಲಸ ಗಳನ್ನು ಕ್ಷಣಕಾಲದ 
ಎರಾಮವನ್ನೂ ತೆಗೆದುಕೊಳ್ಳದೆ ಮಾಡುತ್ತ ಹಣ್ಣಾಗಿ ಬಿಡುತ್ತವೆ. 


ಆ ಕೆಲಸ ಹಗುರ, ಈ ಕೆಲಸ ಕಠಿಣ, ಇದು ಉಚ್ಛ, ಅದು ನೀಚ, ಅದನ್ನೇ 
ನಾನು ಜಾ ಇದನ್ನು ಇನ್ನೊಂದು ಹುಳುವು ಮಾಡಲಿ ಎಂಬ ಹಟ, 
ಆಗ್ರಹಗಳನ್ನು ಮಾಡುವುದಿಲ್ಲ. "ನಾನು ಹೆಚ್ಚು ಪ್ರಮಾಣದ ಕಠಿಣವಾದ ಕೆಲಸ 
ಗಳನ್ನು ಮಾಡಿರುತ್ತೇನೆ. ಅದರಿಂದ ಹೆಚ್ಚಿನ ಒಳ್ಳೆಯ ಆಹಾರವನ್ನು ತಿನ್ನುವೆನು, 
ಹೆಚ್ಚು ಒಳ್ಳೆಯ ಸ ಸ್ಥಳದಲ್ಲಿ ಉಳಿ ಳಿದುಕೊಳ್ಳು ದನು" ಎಂಬ ಹಟವೂ ಕಂಡುಬರುವುದಿಲ್ಲ. 
15 00೦-2೦. 006 ಹುಳುಗಳು ಆ ಸಣ್ಣ ಮನೆಯಲ್ಲಿ ಕ್ಷಣಕಾಲದ ವಿರಾಮವಿಲ್ಲದೆ 
ದುಡಿಯುತ್ತಿದ್ದರೂ ಯಾವ ಗೊಂದಲವಾಗಲೀ ಅವ್ಯವಸ್ಥೆಯಾಗಲೀ ಇರುವುದಿಲ್ಲ. 
ಜಗಳವಿಲ್ಲ. ಸಂಃ ಪು(ಮುಷ್ಕರ)ಗಳಿಲ್ಲ. ಇಂಥ ಕೆಲಸವನ್ನು ಈ ಹುಳುವು ಮಾಡ 
ತಕ್ಕ ದ್ದೆಂಬ ಅಪ್ಪಣೆಗಳನ್ನು ಕೊಡತಕ್ಕವರಿಲ್ಲ. ಕಾಯದೆ ಕಾನೂನುಗಳಿಲ್ಲ. ಹುಟ್ಟಿದ 
ಮೂರನೆಯ ದಿನದಿಂದ ಕೈಕಾಲುಗಳನ್ನು ಮುರಿದು ರೆಕ್ಕೆಗಳು ಹರಿದು ಜೀವಬಿಡುವ 
ಕ್ಷಣದ ತನಕವೂ ಪ್ರತಿಯೊಂದು ಹುಳುವೂ ತನ್ನ ವಯಸ್ಸು, ಮೈಯೊಳಗಿನ ಕಸುವು 
ಗಳನ್ನು ಅನುಲಕ್ಷಿಸಿ ತನ್ನಿಂದ ಶಕ್ಕವಾದಷ್ಟು ಕಠಿಣ ಕೆಲಸವನ್ನು ತಾನಾಗಿಯೇ ತಿಳಿದು 
ಕೈಕೊಂಡು, ಶ್ರದ್ಧೆಯಿಂದ ದುಡಿಯುತ್ತದೆ.. 


ಊಟದ ಸಮಯ ಬರಲು ಎಲ್ಲ ಹುಳುಗಳು ತೆಗೆದುಕೊಳ್ಳುವ ತರಗತಿಯದೇ 
ಆಹಾರವನ್ನು ತನಗೆ ಅವಶ್ಯವಿರುವಷ್ಟೇ ಪ್ರಮಾಣದಲ್ಲಿ ತೆಗೆದುಕೊಳ್ಳುತ್ತದೆ. 


ಪ್ರತಿಸಾರಿ ಗೂಡಿನೊಳಗಿಂದ ಹೊರಬಿದ್ದು ತಿರುಗಿ ಒಳಸೇರುವಷ್ಟರಲ್ಲಿ ನೂರ 
ಕ್ಕಿಂತ ಹೆಚ್ಚು ಹೂವುಗಳಲ್ಲಿ ಹೊಕ್ಕು ಹೊರಡಬೇಕಾಗುತ್ತದೆ. ಪ್ರತಿದಿನ ಅದೆಷ್ಟೋ 
ಪಯಣಗಳನ್ನು ಕೈಕೊಳ್ಳಬೇಕಾಗುತ್ತದೆ. ದಾರಿಯು ಸುಗಮವಲ್ಲ. ಗಿಡಗಂಟೆಗಳಲ್ಲಿ 
ಮುಳ್ಳುಗಳಿರುತ್ತವೆ. ಜೇಡಹುಳುಗಳು ಅಲ್ಲಲ್ಲಿ ಬಲೆಗಳನ್ನು ಕಟ್ಟಿರುತ್ತವೆ. ಅನೇಕ 
ಜಾತಿಯ ಪಕ್ಷಿಗಳು. ಕಣಜದ ಹುಳುಗಳು ಗೂಡಿನ ಸುತ್ತಲೂ ಅಂತರಿಕ್ಷದಲ್ಲಿಯೂ 
ಇವುಗಳನ್ನು ಹಿಡಿದು ತಿನ್ನಲು ಹೊಂಚು ಹಾಕಿಕೊಂಡು ಸುತ್ತಾತ್ತಿರುತ್ತವೆ. ಇವೆಲ್ಲವು 
ಗಳನ್ನು ತಪ್ಪಿಸಿಕೊಂಡು ಜಾಲ; ಚಳಿಗಾಲಗಳೆನ್ನದೆ ಸಾವಿರಾರು ಹೂವುಗಳನ್ನು 
ಸೇರಿ ಮಕರಂದ ಪರಾಗಗಳ ಸಂಚಯ ಮಾಡುತ್ತದೆ. ಆ ಭಾರವನ್ನು ಹೊತ್ತುಕೊಂಡು 
ಎಷ್ಟೋ ದೂರದ ದಾರಿ ಸಾಗಿ ಗೂಡನ್ನು ಸೇರಬೇಕಾಗುತ್ತದೆ. ಎಷ್ಟೋಸಲ 
ಜೀವಕ್ಕೆ ಎರವಾಗುವುದುಂಟು. ಮುಳ್ಳುಗಳಿಂದ ರೆಕ್ಕೆಗಳು ಹರಿಯುತ್ತವೆ. ವೈರಿ 
ಗಳೊಡನೆ ಹೋರಾಡುವಾಗ ಜೀವದಿಂದ ತಪ್ಪಿಸಿಕೊಂಡು ಬಂದರೂ ಕೈಕಾಲುಗಳನ್ನು 
ಮುರಿದು ರೆಕ್ಕೆಗಳನ್ನು ಹರಿದುಕೊಂಡು ಅಂಗವಿಕಲಗಳಾಗಿ ಹಿಂದಿರುಗಿಬೇಕಾಗುತ್ತದೆ. 
ಅಷ್ಟೊಂದು ಆಹಾರವು ಈ ಒಂದು ಹುಳುವಿಗೆ ಅವಶ್ಯವೇ? ಪಾತಿರಗಿತ್ತಿಯಂತೆ 
ಅತ್ತಿಂದಿತ್ತ ಇತ್ತಿಂದತ್ತ ಹಾರಾಡುತ್ತ ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ ಮಕರಂದವನ್ನು ಸವಿ 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 35 


ಯುತ್ತ ಒನಪು ವೈಯಾರಗಳಿಂದ ಅಲ್ಲಿ ತುಸು ಹೊತ್ತು ಇಲ್ಲಿ ತುಸು ಹೊತ್ತು ಕೂರುತ್ತ, 
ನೆರಳಿನಲ್ಲಿಯೇ ಕಾಲಕಳೆಯುವ ರೀತಿಯಲ್ಲಿ ಈ ಹುಳುಗಳೂ ಏಕೆ ಕಾಲಕಳೆಯಬಾರದು? 
20-30 ಹೂವುಗಳಲ್ಲಿ ದೊರಕುವ ಮಕರಂದವು ಅದರ ಆಹಾರಕ್ಕೆ ಜಾಸ್ತಿಯಲ್ಲವೆ? 
ಇಷ್ಟೆಲ್ಲ ಶ್ರಮ ತನ್ನ ಮಕ್ಕಳು ಮರಿಗಳಿಗಾಗಿ ಎಂದು ಭಾವಿಸಿದರೆ ಈ ಹೆಣ್ಣುಗಳಿಗೆ 
ಮಕ್ಕಳು ಮರಿಗಳಿರುವುದಿಲ್ಲ. ಮಕ್ಕಳು ಮರಿಗಳಾಗುವುದು ರಾಣಿಹುಳುವಿಗೆ ಮಾತ್ರ. 
ಕರ್ಮಚಾರಿಗಳಾದ ಈ ಹೆಣ್ಣುಗಳಿಗೆ ಬೆಳೆದ ಕೋಶ ಜನನೇಂದ್ರಿಯಗಳು ಇರಂವು 
ದಿಲ್ಲ. ಲೈಂಗಿಕ ವಿಚಾರಗಳಿರುವುದಿಲ್ಲ. ಹಾಗಾದರೆ ಮೈಕೈಗಳು ಗಟ್ಟಿಯಾಗಿರುವಾಗ 
ದುಡಿದು ತಂದು ದಾಸ್ತಾನುಮಾಡಿಟ್ಟುಕೊಳ್ಳಬೇಕು, ಮುದಿತನ ಬಂದಾಗ ಕೂತು 
ಉಣಬೇಕು ಎಂಬ ವಿಚಾರದಿಂದ ಹಾಗೆ ಮಾಡುತ್ತವೆಂದು ಭಾವಿಸಿದರೆ ಜೇನು 
ಸಮಾಜದಲ್ಲಿ ಯಾವುದೊಂದು ಜೀವಿಯು ಎಲ್ಲಿಯವರೆಗೆ ದುಡಿಯುತ್ತದೆಯೋ 
ಅಲ್ಲಿಯವರೆಗೆ ಮಾತ್ರ ಉಣತಿನ್ನುವ ಅಧಿಕಾರವಿರುತ್ತದೆ. ಪ್ರತಿಯೊಂದು ಹುಳುವೂ 
ಸಮಾಜಕ್ಕೆ ಸೇರಿದ ಒಂದಿಲ್ಲೊಂದಂ ಕೆಲಸವನ್ನು ಮಾಡುತ್ತಿರಲೇಬೇಕು. ಯಾವುದೂ 
ಸಾಧ್ಯವಾಗದಿದ್ದರೆ ತಾನಾಗಿ ಗೂಡಿನಿಂದ ಹೊರಬಿದ್ದು ದೂರಹೋಗಿ ಉಪವಾಸದಿಂದ 
ಅಥವಾ ಬಳಲಿಕೆಯಿಂದ ಅಥವಾ ವೈರಿಗಳಿಗೆ ತುತ್ತಾಗಿ ಜೀವಬಿಡಬೇಕು. ಇದಕ್ಕೆ ಅದು 
ಒಪ್ಪದಿದ್ದರೆ ಉಳಿದ ಹುಳುಗಳು ಅದನ್ನು ಗೂಡಿನಿಂದ ತಳ್ಳಿಹಾಕುತ್ತವೆ. ದುಡಿಯಂ 
ವವನು ಮಾತ್ರ ಉಣಬೇಕು, ದುಡಿಯದವನು ಮಡಿಯಬೇಕು. ಇದು ಜೇನಂ 
ಸಮಾಜದ ನಿಯಮ. ' 


ತಾನೇ ಕಟ್ಟಿದ ಮನೆ. ತಾನೇ ಕೂಡಿಟ್ಟ ಆಹಾರ. ಅಲ್ಲಿ ತಾನು ಉಳಿಯು 
ವೆನು. ಆ ಆಹಾರವನ್ನು ಕೈಕಾಲುಗಳು ಗಟ್ಟಿಯಾಗಿರುವ ತನಕ ತಾನು ತಿನ್ನುವೆನು 
ಎನ್ನುವ ಸ್ವಾತಂತ್ರ್ಯವೂ ಆ ಹುಳುಗಳಿಗೆ ಇರುವುದಿಲ್ಲ. 


ಇನ್ನು ಕೆಲವೇ ದಿನಗಳಲ್ಲಿ ವಸಂತ ಯತುವು ಬೆಳಗುವುದು. ಸೃಷ್ಟಿಯು 
ಹೂವುಗಳಿಂದ ತುಂಬುವುದು. ಅವುಗಳ ಪರಿಮಳ ಎಂಟು ದಿಕ್ಕುಗಳಲ್ಲಿಯೂ ಹರಡು 
ವುದು. ಅವುಗಳಲ್ಲಿ ಸವಿರಸವು ಹರಿಯುವುದು. ತಾನು ಅದನ್ನು ಸೂರೆಗೊಳ್ಳುವೆನು, 
ನಲಿಯುವೆನು ಎಂದು ಚಳಿಗಾಲವನ್ನು ಆಸೆಯಿಂದ ಈ ಹುಳುಗಳು ಕಳೆಯುತ್ತವೆ. 
ವಸಂತ ಖುತುವು ಬಂದೊಡನೆ ವಿಶ್ರಾಂತಿ ಇಲ್ಲದೆ ದುಡಿಯುತ್ತವೆ. ಪ್ರತಿದಿನ ಸಾವಿರ 
ಹುಳುಗಳು ಹುಟ್ಟುತ್ತವೆ. ಹೊಸ ಹೊಸ ಮೇಣದ ಎರಿಗಳನ್ನು ಕಟ್ಟಲಾಗುತ್ತದೆ. 
ಹೆಚ್ಚು ಎರಿಗಳನ್ನು ಕಟ್ಟುವುದಕ್ಕೆ ಸ್ಥಳವಿಲ್ಲ. ಹೆಚ್ಚು ಹುಳುಗಳಿರುವುದಕ್ಕೂ ಸ್ಥಳ 
ವಿಲ್ಲ. ಜೇನುತುಪ್ಪ ಪರಾಗಗಳಿಂದ ಇದ್ದ ಸ್ಥಳವೆಲ್ಲವೂ ತುಂಬಿಬಿಡುತ್ತದೆ. ಸಮಾಜವು, 
ಎಂದರೆ, ಗೂಡು ವೈಭವದ ಶಿಖರದಲ್ಲಿ ಇರುತ್ತದೆ. ಯಾವುದೊಂದು ಹುಟ್ಟಿನ ತಳದಲ್ಲಿ 
ಕೆಲವೇ ದಿನಗಳಲ್ಲಿ ಹೊಸ ರಾಣಿಯಾಗಲಿರುವ ಮರಿಯು ರಾಣಿ ಕಣದಲ್ಲಿ ಬೆಳೆಯ 
ತೊಡಗುತ್ತದೆ. 


ಅಷ್ಟೊಂದು ಪರಿಶ್ರಮದಿಂದ ಕಟ್ಟಿದ ಆ ಮನೆಯೊಳಗಿನ ಆ ಸುಂದರವಾದ 
ಹುಟ್ಟುಗಳನ್ನೂ ಅವುಗಳಲ್ಲಿಯ ಅಷ್ಟೇ ಮನೋಹರವಾದ ಜೇನುತುಪ್ಪದ ಸಂಗ್ರಹ 


36 ಜೇನುಸಾಕಣೆ 


ವನ್ನೂ ಅಲ್ಲಿಯೇ ಬಿಟ್ಟು ತಮ್ಮ ತಾಯಿರಾಣಿಹುಳುವಿನೊಂದಿಗೆ  ಇನ್ನೆಲ್ಲಿಗೋ 
ದೂರವಾದ ಸ್ಥಳಕ್ಕೆ ಹೊರಡಲೇಬೇಕು. ಹೊಸಸ್ಮಳವನ್ನು ಹುಡುಕಿ ಹೊಸಮನೆ 
ಕಟ್ಟಿ ತಿರುಗಿ ಹೊಸಬಾಳನ್ನು ಪ್ರಾರಂಭಿಸುವ ಸಲುವಾಗಿ ಆಮೂಲಾಗ್ರವಾಗಿ, 
ಹೊರಟನಂತರ ಮಳೆ, ಬಿರುಗಾಳಿ ಸಿಡಿಲುಗಳು ಬಂದರೆ ಸಾಯಲು ಸಿದ್ಧವಾಗಬೇಕಾಗು 
ತ್ತದೆ. ಏಕೆಂದರೆ, ಹಳೆಯ ಮನೆಯಲ್ಲಿ ಹೊಸದಾಗಿ ಹುಟ್ಟಿಬರುವ ಹುಳುಗಳಿಗೆ 
ಸ್ಥಳ ಸಂಕೋಚವಾಗಿರುತ್ತದೆ. "ಇದನ್ನು ತಾನು ನಿರ್ಮಿಸಿದ್ದೆನುು ಇದನ್ನು ತಾನು 
ಸಂಗ್ರಹಿಸಿದ್ದೆನು' ಎಂದು ಹೇಳುವ ಅಧಿಕಾರ ಈ ಸಮಾಜದಲ್ಲಿ ಜೇನುಹುಳುಗಳಿಗಿಲ್ಲ. 


ಇಷ್ಟೊಂದು ದುಡಿತವನ್ನು ಈ ಹುಳುಗಳು ಯಾರಿಗಾಗಿ ಮಾಡುತ್ತವೆಂದರೆ 
ಸಮಾಜದ ಹಿತಕ್ಕಾಗಿ. ಇವುಗಳನ್ನು ಕೂಲಿಕಾರರೆಂದು ಸಂಬೋಧಿಸುವುದು ನ್ಯಾಯ 
ವಾಗಲಾರದು. 


ಇವುಗಳಿಗೆ 'ನಾನು' ಎಂಬ ಶಬ್ದವೇ ಗೊತ್ತಿಲ್ಲ. ಸಮಾಜಕ್ಕೆಂತಲೇ ಇವು 
ರೂಪುಗೊಂಡಿರುತ್ತವೆ. ಸಮಾಜಕ್ಕೆ ಸೇರಿದ ಕೆಲಸವನ್ನಲ್ಲದೆ ಇನ್ನಾವ ಕೆಲಸವನ್ನೂ 
ಇವು ಮಾಡಲಾರವು. ಸಮಾಜದ ಹಿತಕ್ಕಾಗಿ ಅವು ತಮ್ಮ ಜೀವನವನ್ನು ಧಾರೆ 
ಎರೆದಿರುತ್ತವೆ. ತಮ್ಮ ಪಾಲಿಗೆ ಬಂದ ಕೆಲಸವನ್ನು ಫಲಾಪೇಕ್ಷೆಯಿಲ್ಲದೆ ಹಿಂದು 
ಮುಂದು ನೋಡದೆ ನೆರವೇರಿಸಿಕೊಡುತ್ತವೆ. ಈ ಕಾರ್ಯದಕ್ಷತೆ, ವ್ಯವಸ್ಥೆ, ಸಹಕಾರ 
ಬುದ್ಧಿ, ಸ್ವಾರ್ಥತ್ಕಾಗಗಳು ಕೆಲವೇ ಕೀಟವರ್ಗಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಇವು 
ಗಳು ಜೇನುಹುಳುಗಳಲ್ಲಿ ಮಾತ್ರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತವೆ. 
ಈ ಹೆಣ್ಣು ಜೇನುಹುಳುಗಳ ಆಯುಷ್ಯ ಆವು ಮಾಡುವ ದುಡಿತವನ್ನು ಅವಲಂಬಿ 
ಸಿರುತ್ತದೆ. ಸುಗ್ಗಿಯಲ್ಲಿ ಅವು ಜೀವಹೋಗುವ ರೀತಿಯಿಂದ ದುಡಿಯುತ್ತವೆ. ಆ 
ಪ್ರಕಾರ ಕೆಲಸಮಾಡದಿದ್ದರೆ ಮರಿಮೊಟ್ಟೆಗಳು ಬೆಳೆದು ವೃದ್ಧಿಯಾಗುವುದಿಲ್ಲ ಹಾಗೂ 
ಮಳೆಗಾಲಕ್ಕೋಸುಗವಾಗಿ ದಾಸ್ತಾನು ಮಾಡುವುದೂ ಸಾಧ್ಯವಾಗುವುದಿಲ್ಲ. ಈ 
ಹಂಗಾಮಿನಲ್ಲಿ (ಕಾಲದಲ್ಲಿ) ಅವುಗಳ ಆಯುಷ್ಯ 6 ವಾರಗಳದ್ದು. ಹೆಚ್ಚುಕೆಲಸ 
ವಿಲ್ಲದಿದ್ದರೆ ಸ್ವಲ್ಪ ಹೆಚ್ಚುಕಾಲ ಬದುಕುತ್ತವೆ. ಮಳೆಗಾಲದಲ್ಲಿ ಹುಟ್ಟಿದವು 6 ತಿಂಗಳು 
ಗಳ ಮಟ್ಟಿಗೆ ಜೀವಿಸುತ್ತವೆ. ಸಾಮಾನ್ಯವಾಗಿ ಅವುಗಳು ಸುಗ್ಗಿಯಲ್ಲಿ ಗೂಡಿನ 
ಹೊರಗೆ ಸಾಯುತ್ತವೆ. ವೈರಿಗಳ ಬಾಯಿಗೆ ತುತ್ತಾಗಿಯೋ ಇಲ್ಲವೇ ಭಾರವನ್ನು 
ಹೊರಲಾರದೆ ದಣಿವಿನಿಂದಲೋ ಸಾಯುತ್ತವೆ. 


ರಾಣಿಹುಳು ಮತ್ತು ಈ ಹೆಣ್ಣುಹುಳುಗಳು ಒಂದೇ ತರದ ತತ್ತಿಯಿಂದ 
ಒಂದೇ ತಾಯಿಯಿಂದ ಹುಟ್ಟಿದಂಥವು. ರಾಣಿಹುಳುಗಳಲ್ಲಿ ಮತ್ತು ಇವುಗಳಲ್ಲಿ ಈ 
ಭಿನ್ನತೆಯ ಕಾರಣವೇನು? 


ಲಾರ್ವಾ ಅವಸ್ಥೆಯಲ್ಲಿ ಇವುಗಳಿಗೆ ರಾಣಿಹುಳುವಿಗೆ ಸಿಕ್ಕುವ ಪ್ರಮಾಣದ 


ಆಹಾರ ದೊರಕಲಿಲ್ಲ. ಅರೆಹೊಟ್ಟೆಯಲ್ಲಿ ಇದ್ದವು. ಕೋಶಾವಸ್ಥೆಯಲ್ಲಿ ಒಂದೂವರೆ 


೧ ಉ 


3 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 37 


ಪಟ್ಟು ಜಾಸ್ತಿ ಸಮಯ ಕಳೆಯಬೇಕಾದುದು; ಜನನೇಂದ್ರಿಯಗಳೂ ಗರ್ಭಕೋಶಗಳೂ 
ಬೆಳೆಯದಿರುವುದು; ಲೈಂಗಿಕ ಪ್ರವೃತ್ತಿಯು ಇಲ್ಲದಿರುವುದು, ಆಕಾರದಲ್ಲಿ ಸಣ್ಣ 
ವಾಗಿರುವುದು. ರಾಣಿಹುಳದ ಸೌಂದರ್ಯವು ಇಲ್ಲದಿರುವುದು ರಾಣಿಹುಳದ ಆಯುಷ್ಯವು 
4 ವರ್ಷಗಳಷ್ಪಿರುವಾಗ ಇವುಗಳದು 6 ತಿಂಗಳುಗಳಷ್ಟಾಗಿರುತ್ತದೆ. ರಾಣಿಹುಳುವು 
ಅಷ್ಟೊಂದು ಸಾಧುವಾಗಿರುವಾಗ ಇವು ಸ್ವಲ್ಪವೇ ಹೆಚ್ಚು ಕಡಮೆಯಾದರೂ ತಾನು 
ಸಾಯುವೆನೆಂಬ ವಿಚಾರವಿಲ್ಲದೆ ತನ್ನ ಉದ್ದವಾದ ಕೊಂಡಿಯನ್ನು ಎದುರಿಗೆ ಬಂದವರ 
ಮೇಲೆ ಪ್ರಯೋಗಿಸುವ ಶೀಘ ಕೋಪದ ಗುಣ, ಇವೆಲ್ಲ ಲಾರ್ವಾ ಅವಸ್ಥೆಯಲ್ಲಿ 
ಅರೆಹೊಟ್ಟೆಯಲ್ಲಿ ಇದ್ದುದರ ಪರಿಣಾಮವೆಂಬುದು ಡಾ|| ಓ. ಡಬ್ಲ್ಯೂ. ಪಾರ್ಕ್‌ 
ಅಭಿಪ್ರಾಯಪಡುತ್ತಾರೆ.) 


ಪರಾಗ, ಮಕರಂದ, ಆಹಾರಸಾಮಗ್ರಿಗಳನ್ನು ಹೊರಗಿನಿಂದ ತರುವುದಕ್ಕೆ 
ಬೇಕಾಗುವ ಅವಯವಗಳು, ಅವುಗಳಿಂದ ತಕ್ಕ ಆಹಾರಗಳುನ್ನು ತಯಾರಿಸಲು 
ಅವಶ್ಯವಿರುವ ಗ್ರಂಥಿಗಳು, ದೊಡ್ಡವಾದ ಬಲಿಷ್ಠವಾದ ರೆಕ್ಕೆಗಳು. ಇಡೀದಿನ ಇಡೀ 
ಆಯುಷ್ಯ ದುಡಿಯುವ ಮನೋವೃತ್ತಿಗಳು. ಈ ಹೆಣ್ಣುಹುಳುಗಳಲ್ಲಿ "ಇರುತ್ತವೆ. 
ರಾಣಿಹುಳುವಿನಲ್ಲಿ ಇಲ್ಲ ಎಂಬುದನ್ನೂ ಮರೆಯಲಾಗದು. 


7 ಜೇನುಗೂಡುಗಳಲ್ಲಿಯ ಶ್ರಮವಿಭಾಗ 


ವಸಂತ ಖುತುವಿನ ಬೆಳಗು ಮುಂಜಾವಿನಲ್ಲಿ ಒಂದು ಜೇನುಗೂಡಿನ ಪಕ್ಕದಲ್ಲಿ 
ನಿಂತುಕೊಂಡದ್ವೇ ಆದರೆ ಪ್ರತಿಕ್ಷಣದಲ್ಲಿ ನೂರಾರು ಜೇನುಹುಳುಗಳು ಗೂಡಿನೊಳಗಿ 
ನಿಂದ ಹೊರಬಿದ್ದು ಸುಗಂಧವನ್ನು ಬೀರುವ ಹೂವುಗಳಿರುವಲ್ಲಿಗೆ ಹಾರಿಹೋಗು 
ತ್ರಿರುವುದನ್ನು ಕಾಣಬಹುದು. ಅವುಗಳ ರೆಕ್ಕೆಗಳಿಂದ ಹೊರಟ ರುಂಕಾರವು 
ಸಸ ಸೃಷ್ಟಿಯನ್ನು ಆವರಿಸಿರುತ್ತದೆ. ಗೂಡಿನೊಳಗಿನಿಂದ - ಇವು ಒಂದನ್ನೊಂದು 
ಬಾಲಿಸಿ ಬರುವಾಗ ಮತ್ತು ಮುಂದೆ ಹೋಗುವಾಗ ಅದೊಂದು ಪ್ರವಾಹವೋ 
ಬ ಕಲ್ಪನೆಯಂಂಟಾಗಂತ್ರದೆ. ನೂರಾರು ಹುಳುಗಳು ಅದೇ ಪ್ರಕಾರವಾಗಿ ಹೊರಗಿ 
| ಜಡ ಗೂಡಿನ ಒಳಸೇರುತ್ತಿರುವಾಗ ಅದೂ ಒಂದು ಪ್ರವಾಹವೋ ಎಂಬಂತೆ ಕಾಣು 
ತ್ತದೆ. ಬರುವಾಗ ಬರಿಗೈಯಿಂದ ಬಂದಿರುವುದಿಲ್ಲ. ಕೆಲವು  ಹೂವುಗಳೊಳಗಿನ 
ಮಕರಂದವನ್ನು ತಂದಿರುತ್ತವೆ. ಕೆಲವು ಪರಾಗಗಳನ್ನು ತಂದಿರುತ್ತವೆ. ಹಿಂಗಾಲುಗಳಲ್ಲಿ 
ಚುಕ್ಕೆಗಳಂತೆ ಹೊಳೆಯುವ ಪರಾಗಗಳನ್ನು ಹೊತ್ತು ತರುತ್ತವೆ. ಈ ಪರಾಗಗಳಲ್ಲಿ 
ಕೆಲವು ಬಿಳಿಯವು; ಕೆಲವು ಹಳದಿ; ಕೆಲವು ನೀಲಿ: ಈ ಪ್ರಕಾರ ಕಾಮನ ಬಿಲ್ಲಿನೊಳಗಿನ 
ಎಲ್ಲ ಬಣ್ಣಗಳನ್ನೂ ಅಲ್ಲಿ ಕಾಣಬಹುದು. ಬೇರೆ ಬೇರೆ ಜಾತಿಯ ಹೂವುಗಳಲ್ಲಿಯ 
ಪರಾಗಗಳು ಬೇರೆ. ಬೇರೆ ಬಣ್ಣವುಳ್ಳವುಗಳಾಗಿರುತ್ತವೆ. 


ಮಕರಂದವನ್ನು ತಂದ ಒಂದು ಹುಳುವಿನ ಮೈಮೇಲೆ ಕೆಂಪುಬಣ್ಣದ ಪುಡಿ 
ಯನ್ನೂ ಪರಾಗವನ್ನು ತಂದ ಒಂದರ ಮೈಮೇಲೆ ಹಳದಿ ಬಣ್ಣದ ಪುಡಿಯನ್ನೂ 


38 ಜೇನುಸಾಕಣಿ 


ಚೆಲೋಣ. ಕೆಂಪು ಬಣ್ಣದ ಪುಡಿಯುಳ್ಳ ಹುಳುವು ಎಷ್ಟು ಸಲ ಹೊರಹೋಗಿ 
ಒಳಗೆ ಬರುತ್ತಿರುವಾಗಲೂ ಮಕರಂದವನ್ನೇ ತರುತ್ತಿರುತ್ತದೆ. ಆದೇ ಪ್ರಕಾರ ಪರಾಗ 
ವನ್ನು ತರುತ್ತಿರುವ ಹಳದಿ ಬಣ್ಣದ ಹುಳುವು ಎಷ್ಟು ಸಲ ಹೊರಹೋಗಿ ಒಳಗೆ 
ಬರುತ್ತಿರುವಾಗಲೂ ಪರಾಗವನ್ನೇ ತರುತ್ತಿರುತ್ತದೆ. ಅದರಂತೆ ಬಿಳಿಯ ಬಣ್ಣದ 
ಪರಾಗವನ್ನು ತರುತ್ತಿರುವ ಹುಳುವು ಬಿಳಿಯ ಬಣ್ಣದ ಪರಾಗವನ್ನೇ ತರುತ್ತದೆ. 
ಕೆಂಪು ಬಣ್ಣದ ಪರಾಗವನ್ನು ತರುವ ಹುಳುವು ಕೆಂಪು ಬಣ್ಣದ ಪರಾಗವನ್ನೇ ತರುತ್ತಿರು 
ತ್ತದೆ. ಒಂದು ಜಾತಿಯ ಹೂವಿನತ್ತ ಹೋದ ಹುಳುವು ಇಡೀದಿನ ಅದೇ ಜಾತಿಯ 
ಹೂವುಗಳತ್ತಲೇ ಹೋಗುತ್ತಿರುತ್ತದೆ. 


ಗೂಡಿನ ಹೊಸ್ತಿಲಿನಲ್ಲಿ ಒಂದು ಹುಳುವು ನಿಂತಿರುತ್ತದೆ. ಹೊರಗಿನಿಂದ ಯಾವ 
ಹುಳುವು ಬಂದರೂ ಮೂಸಿನೋಡಿ ಅದೇ ಗೂಡಿನ ಹುಳುವೆಂದು ಖಾತ್ರಿ ಮಾಡಿಕೊಂ 
ನಂತರ ಆದನ್ನು ಒಳಬಿಡುತ್ತದೆ. ಬೇರೆಯ ಗೂಡಿನ ಹುಳುಗಳನ್ನು ಒಳಬಿಡುವುದಿಲ್ಲ. 
ಆ ಗೂಡಿನ ಹುಳಂಗಳಿಗೆಲ ಅದೇ ವಾಸನೆ. ಇನ್ನೊಂದು ಗೂಡಿನವಕ್ಕೆ ಇನ್ನೊಂದು 
ವಾಸನೆ. 


ಗೂಡಿನ ಒಳಗೂ ಅದೇ ಪ್ರಕಾರ ಗಾಜಿನಿಂದ ತಯಾರಿಸಿದ ಗೂಡಿನ ಪಕ್ಕದಲ್ಲಿ 
ನಿಂತು ನೋಡಿದಾಗ. ಲಾರ್ವಾ ಅವಸ್ಥೆಯಲ್ಲಿಯ ಹುಳುಗಳಿಗೆ ಆಹಾರ ಕೊಡುವ 
ಹುಳುಗಳೇ ಬೇರೆ. ರಾಣಿಹುಳುವಿಗೆ ಆಹಾರ ಕೊಡುವುವೇ ಬೇರೆ. ಗೂಡನ್ನು 
ಸ್ವಚ್ಛವಳಾಡುವ ಹುಳುಗಳು ಆಲ್ಲಿರಂತ್ತವೆ. ಜೇನುತುಪ್ಪವನ್ನು ಹುಟ್ಟಿನ ಕಣಗಳಲ್ಲಿ 
ಕೂಡಿಡುವ ಹುಳುಗಳು ಅಲ್ಲಿವೆ. ಪರಾಗಗಳನ್ನು ಕಣಗಳಲ್ಲಿ ತುಂಬಿಡುವ ಮೇಣ 
ವನ್ನು ತಯಾರಿಸಿ ಮನೆ ಅಂದರೆ ಎರಿಗಳನ್ನು ಕಟ್ಟುವ, ಗಾಳಿ ಹಾಕಿ ಜೇನುತುಪ್ಪ 
ದೊಳಗಿನ ನೀರಿನ ಪ್ರವಕಾಣಗಳನ್ನು ಇಳಿಸುವ. ಒಂದಲ್ಲ ಎರಡಲ್ಲ ಒಂದು ಕಾರಖಾನೆ 
ಯಲ್ಲಿಯಂತೆ ವಿಧವಿಧದ ಕೆಲಸಗಳು ಅವಿರತವಾಗಿ ಅಲ್ಲಿ ನಡೆಯುತ್ತಿರುವುದನ್ನು 
ಕಾಣಬಹುದು. 


ಇವೆಲ್ಲವೂ ಹೆಣ್ಣುಹುಳುಗಳು. ಗೂಡಿನ ಒಳಗಿನ ಕೆಲಸಗಳೇ ಬೇರೆ, ಹೊ 
ಕೆಲಸಗಳೇ ಬೇರೆ. ಅವೆಲ್ಲವೂ ಹುಳುಗಳ ವಯೋಮಾನವನ್ನು ಅವಲಂಬಿಸಿರುತ್ತ 


ಆಯುಷೃದ ಆರು ವಾರಗಳಲ್ಲಿ ಮೊದಲಿನ ಮೂರು ವಾರ ಗೂಡಿನೊಳಗಿನ ಕೆಲಸ 


ಎ 


ಗಳನ್ನೇ ನೋಡಿಕೊಳ್ಳುತ್ತವೆ. ಅದಕ್ಕೂ ಹೆಚ್ಚಿನ ಪ್ರಾಯದವು ಕೈಸಾಗದಂತಾಗುವ 
ತನಕ. ಗೂಡಿನ ಹೊರಗಿನ ಅಂದರೆ ಪರಾಗ, ಮಕರಂದ, ನೀರು ರಾಳಗಳನ್ನು ತರುವ 
ಕೆಲಸಗಳನ್ನು ನೋಡಿಕೊಳ್ಳುತ್ತವೆ. ಇವು ಕಠಿಣವಾದ ಕೆಲಸಗಳು. 


a 
ಓಕ 


ಎಪಿ 


ಗೂಡಿನ ಒಳಗೆ ನಡೆಯುವ ಅತಿಮಹತ್ನದ ಕೆಲಸಗಳು ಎರಡು: (1) ಮೇಣ 
ವನ್ನು ತಯಾರಿಸಿ ಹುಟ್ಟುಗಳನ್ನು ಕಟ್ಟುವುದು ಮತ್ತೂ (2) ರಾಣಿ ಹಾಗೂ ಲಾರ್ವಾ 


ಹುಳುಗಳಿಗೆ ಆಹಾರವನ್ನು ತಯಾರಿಸಿ ಪೂರೈಸುವುದಲ್ಲದೆ ಅವುಗಳ ಆರೈಕೆಯನ್ನು 
ನೋಡುವುದು. 


[3 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 39 


ಈ ಹೆಣ್ಣುಹುಳುಗಳು ಕೋಶಾವಸ್ಥೆಯನ್ನು ಮುಗಿಸಿ ಹೊರಬಿದ್ದ ನಂತರ 
ಒಂದೆರಡು ದಿನ ಗೂಡಿನಲ್ಲಿಯ ಎರಿಗಳ ಮೇಲೆ ಓಡಾಡುತ್ತ ಅಲ್ಲಿ ನಡೆಯುತ್ತಿರುವ 
ಕೆಲಸಗಳ ಪರಿಚಯವನ್ನು ಮಾಡಿಕೊಳ್ಳುತ್ತವೆ. ಮೂರನೆಯ ದಿನವೇ ಕೆಲಸಕ್ಕೆ ದಾಖ 
ಲಾಗುತ್ತವೆ. 


1. ಲಾರ್ನಾ ಅವಸ್ಥೆಯ ಹುಳುಗಳ ಆಹಾರವನ್ನು ತಯಾರಿಸಿ ಕಣಗಳಿಗೆ 
ಒಯ್ದು ಅವಕ್ಕೆ ಕೊಡುವುದು; ಆಯಾ ವಯಸ್ಸಿನ ಲಾರ್ವಾಗಳಿಗೆ ಕೊಡತಕ್ಕ 
ಆಹಾರವನ್ನು ತಯಾರಿಸಬರುವ ಗ್ರಂಧಿಗಳು ಆಯಾ ವಯಸ್ಸಿನ ಹುಳುಗಳಲ್ಲಿ ಇರು 
ತ್ರಿರುತ್ತವೆ. ಹುಳುಗಳ ಪ್ರಾಯ ಹೆಚ್ಚುತ್ತಿರುವಂತೆ ಈ ಗ್ರಂಥಿಗಳ ಯೋಗ್ಯತೆಯು 
ಕಡಮೆಯಾಗುತ್ತದೆ. ಅನಿವಾರ್ಯ ಪ್ರಸಂಗದಲ್ಲಿ ಮಾತ್ರ ಅವು ಈ ದಾದೀ ಕೆಲಸಕ್ಕೆ 
ಬರುತ್ತವೆ. ಈ ಆಹಾರವನ್ನು ಜೇನುತುಪ್ಪ ಮತ್ತು ಪರಾಗಗಳನ್ನು ಜಗಿದು 
ಜಗಿದು ಜೀರ್ಣಿಸಿಕೊಂಡು ತಮ್ಮ ಜೇನು ಕೋಶದಲ್ಲಿ ತುಂಬಿಕೊಳ್ಳುತ್ತವೆ. ಅಲ್ಲಿಂದ 
ಲಾರ್ವಾಗಳು ಬೆಳೆಯುತ್ತಿರುವ ಕಣಗಳಲ್ಲಿ ತುಂಬುತ್ತವೆ. ರಾಣಿಹುಳುವಾಗಲಿರುವ 
ಲಾರ್ವಾಗಳ ಬಗ್ಗೆ ಆಯಾ ಹುಳುಗಳು ಅತಿ ಹೆಚ್ಚಿನ ಲಕ್ಷ್ಮಪೂರೈಸುತ್ತವೆ. ಆ ಆಹಾರ 
ಪದಾರ್ಥಕ್ಕೆ ರಾಜಶಾಹೀರಸಮೆಬ ಹೆಸರು. ಇದರ ವರ್ಣನೆಯನ್ನು ಇನ್ನೊಂದು 
ಎಡೆಯಲ್ಲಿ ಮಾಡಲಾಗಿದೆ. ಮೊದಲಿನ ಮೂರುದಿನ ಎಲ್ಲ ಲಾರ್ದಾಗಳಿಗೂ 
ಒಂದೇ ಆಹಾರ. ಅವುಗಳ ಕಣಗಳನ್ನು ದಾದಿಗಳು ತುಂಬಿಸಿಬಿಡುತ್ತವೆ. ಅನಂತರವೂ 
ರಾಣಿಕಣಗಳನ್ನು ಧಾರಾಳವಾಗಿ ತುಂಬಿಸುತ್ತವೆ. ಆದರೆ ಇತರ ಹುಳುಗಳ ಲಾರ್ವಾ 
ಗಳಿಗೆ ಆಗಿಂದಾಗ ಅವಶ್ಯವುಳ್ಳಷ್ಟನ್ನು ಮಾತ್ರ ಪೂರೈಸುತ್ತವೆ. ರಾಣಿಹುಳುವಿಗೆ 
ಕೊಡುವಷ್ಟನ್ನು ಇತರೆ: ಹೆಣ್ಣುಹುಳುಗಳಾಗಲಿರುವ ಲಾರ್ವಾಗಳಿಗೆ ಕೊಡದೆ ಅರೆಹೊಟ್ಟೆ 
ಯಾಗುವ ರೀತಿಯಿಂದ ಕೊಡುತ್ತವೆ. ದಾದೀ ಹುಳುಗಳ ಕೆಲಸದ ಕ್ರಮಗಳನ್ನು 
ಅಭ್ಯಸಿಸಿದ ಅನೇಕರಲ್ಲಿ ಡಾ| ಲೈನ್‌ಬರ್ಗ್‌ ಎಂಬುವರು ಈ ಪ್ರಕಾರವಾಗಿ ಬರೆದಿರು 
ತ್ತಾರೆ: 


"ತತ್ತಿ ಮತ್ತು ಲಾರ್ವಾಹುಳುಗಳ ವಿಷಯದಲ್ಲಿ ದಾದೀಹುಳುಗಳು ಒಳ್ಳೆ 
ಲಕ್ಷ್ಯವನ್ನು ಪೂರೈಸುತ್ತವೆ. ಸಾವಿರ ಸಂಖ್ಯೆಯಲ್ಲಿದ್ರ ಅವುಗಳಲ್ಲಿ ಒಂದನ್ನು 
ಕೂಡ ದಾದಿಗಳು ನಿರ್ಲಕ್ಷಿಸುವುದಿಲ. ತತ್ತಿಗಳು ಇಡಲ್ಪಟ್ಟಂದಿನಿಂದ 8 ದಿನಗಳ 
ವರೆಗೂ ಪ್ರತಿಯೊಂದನ್ನೂ ಪದೇ ಪದೇ ನೋಡುತ್ತವೆ. ದಿನ ಒಂದರ 
1300ಕ್ಕೂ ಕಡಮೆಯಾಗದ ಸಂದರ್ಶನ ಪ್ರತಿ ಲಾರ್ವಾ ಹುಳುವಿನ ಒಟ್ಟು 
8 ದಿನಗಳಿಗೆ 10,000ಕ್ಕೆ ಕಡಮೆಯಾಗದಷ್ಟು ಹಾಗೂ ಕಣಗಳಿಗೆ ಮುಚ್ಚಿಗೆ 
ಹಾಕುವ ಕಡೆಯದಿನ 3,000ಕ್ಕೂ ಕಡಮೆಯಾಗದಷ್ಟು ಭೇಟಿಯನ್ನು ದಾದೀ 
ಹುಳುಗಳು ನೀಡುತ್ತವೆ'. 


2. ಕಣಗಳನ್ನು ಸ್ವಚ್ಛಪೆಡಿಸುವುದು: ಕಣಗಳು ಸ್ವಚ್ಛವಾಗಿರದಿದರೆ ರಾಣಿಯು 
ಅವುಗಳಲ್ಲಿ ತತ್ತಿಗಳನ್ನು ಇಡುವುದಿಲ್ಲ. 


40 ಜೇನುಸಾಕಣೆ 


3. ಗೂಡನ್ನು ಸ್ವಚ್ಛೆ ವಾಗಿಡುವುದು: ಅವಿರತವಾಗಿ ಅನೇಕ ಕೆಲಸಗಳನ್ನು ಸಾವಿರ 
ಸಂಖ್ಯೆಯ ಹುಳುಗಳು ಮಾಡುತ್ತಿರುವಾಗ, ಸಾವಿರ ಸಂಖ್ಯೆಯಲ್ಲಿ ಹುಳುಗಳು ಹುಟ್ಟು 
ತ್ತಿರುವಾಗ ಮತ್ತು ಸಾಯುತ್ತಿರುವಾಗ ಗೂಡಿನ ಒಳಬದಿಯಲ್ಲಿ ಕಸಕೊಳೆಗಳು 
ತುಂಬುತ್ತಿರುವುದು ಸ್ವಾಭಾವಿಕ. ನೂರಾರು ಎಳೆಯ ಹುಳುಗಳಿಗೆ ಕಸಕೊಳೆಗಳನ್ನು 
ಹೊರಚೆಲ್ಲುವುದೊಂದೇ ' ಕೆಲಸ. ಸಣ್ಣ ಸಣ್ಣ ಕಸಗಳನ್ನು ಹೊರಚೆಲ್ಲುವುದು ಸಾಧ್ಯ. 

ಆದರೆ ಕೆಲವು ಸಲ ಹಲ್ಲಿ ಮುಂತಾದ ವೈರಿಗಳು ಗೂಡಿನ ಒಳಗೆ ಬಂದುಬಿಡುತ್ತವೆ. 
ಅಂಥವನ್ನು ಪ್ರಬುದ್ಧ "ಹುಳುಗಳು ಕೊಂಡಿಯಿಂದ ಕಚ್ಚಿ ಕೊಂದು ಹಾಕುತ್ತವೆ. ಆ 
ಹೆಣಗಳನ್ನು ಹೊರಗೆ ಎಳೆದುಕೊಂಡು ಹೋಗುವುದು `ಸಾಧ್ದವ 5ವಾಗುವುದಿಲ್ಲ. ಆಗ 
ಅವುಗಳ ಮೇಲೆ ಮೇಣದ ಮುಚ್ಚಿಗೆಯನ್ನು ಹಾಕಿ. ದುರ್ವಾಸನೆ ಬಾರದಂತೆ ಮಾಡು 
ತ್ತವೆ. 


ರಾಣಿಹುಳುಗಳತ್ತ ಲಕ್ಷ್ಯ: ತತ್ತಿಗಳನ್ನು ಇಡುವಾಗ ರಾಣಿಗೆ ಸಹಾಯಬೇಕಾಗು 
ತ್ತದೆ. ಮೈಮೇಲೆ ಕೊಳೆ ಬಿದ್ದಿರುತ್ತದೆ. ಅದನ್ನೆಲ್ಲ ತೆಗೆಯಬೇಕಾಗುತ್ತದೆ. 75-100 
ತತ್ತಿಗಳೆನ್ನಿಟ್ಟ ನಂತರ ದಣಿವಾಗುತ್ತದೆ. ಹಸಿವಾಗುತ್ತದೆ. ಆದ್ದರಿಂದ ಕೆಲವು ಎಳೆಯ 
ಹುಳುಗಳು "ಅದರ ಆಹಾರವಾದ ರಾಜಶಾಹೀರಸವನ್ನು ಮೊದಲೇ ತಯಾರಿಸಿಕೊಂಡು 
ಕೋಶದಲ್ಲಿ ಇಟ್ಟಿರಬೇಕಾಗುತ್ತದೆ. ಮತ್ತು ರಾಣಿಯು ಕೇಳಿದಾಕ್ಷಣ ತಿನಿಸಬೇಕಾಗು 
ತ್ತದೆ. ಅದಕ್ಕೆ "ಯಾವ ಅಪಾಯಗಳಾಗದಂತೆ ನೋಡಿಕೊಳ್ಳುವುದಕ್ಕೆ ಕೆಲವು ಹುಳು 
ಗಳು ಅದನ್ನು ಸುತ್ತುಗಟ್ಟಿರಬೇಕಾಗುತ್ತದೆ. ಅಪಾಯವಾಗುವ ಪ್ರಸಂಗ ಬಂದಾಗ , 
ಈ ಹೆಣ್ಣುಗಳಿಗೆ ಆಗಬೇಕಲ್ಲದೆ ರಾಣಿಗೆ ಆಗಕೂಡದು." 


4. ದ್ವಾರಪಾಲನೆ: ಕೇವಲ ಆ ಗೂಡಿಗೆ ಸೇರಿದ ಹುಳುಗಳೇ ಒಳಗೆ ಬರಬೇಕು. 
ವಾಸನೆಯಿಂದ ಯಾವುದು ಆದಕ್ಕೆ ಸೇರಿದ್ದು ಯಾವುದು ಬೇರೆ ಗೂಡಿನದು ಎಂದು 
ಗೂಡಿನ ಎಲ್ಲ ಹುಳುಗಳಿಗೂ ತಿಳಿಯುತ್ತದೆ. ಹೊರಗಿನವನ್ನು ಪ್ರಶಿಬಂಧಿಸುತ್ತವೆ. 
ವೈರಿಗಳು ಬಂದರೆ ವಿಶಿಷ್ಟವಾದ ಸಪ್ಪಳ ಮಾಡಿ, ಗೂಡಿನೊ ಇಳಗಿನ ಪ್ರಬುದ್ಧ ಹುಳು 
ಗಳಿಗೆ ಕರೆಕೊಡಬೇಕು. ಈಗ ಇವು ವೈರಿಗಳ ಮೇಲೆ ಸಾಗಿ ಹೋಗಿ ಗೂಡಿನ ರಕ್ಷಣೆ 
ಯನ್ನು ಮಾಡಿಕೊಳ್ಳುತ್ತವೆ. ಮುದುಕ ಮತ್ತು ಅಂಗವಿಕಲವಾದ ಹುಳುಗಳೂ ಈ 
ದ್ವಾರಪಾಲನೆಯಲ್ಲಿ ನೆರವಾಗುತ್ತವೆ. 


5. ಪೆರಾಗವನ್ನು ಕಣಗಳಲ್ಲಿ ತುಂಬಿಡುವುದು: ಪರಾಗವನ್ನು ತರಲುಹೋದ 
ಹುಳುಗಳು ಅದನ್ನು ಲಾಲಾರಸದಿಂದ ಮಕರಂದದಿಂದ ತೋಯಿಸಿ ಒತ್ತಿ ಒತ್ತಿ 
ಹಿಂಗಾಲುಗಳಲ್ಲಿದ್ದ ತಟ್ಟೆಯಲ್ಲಿ ತುಂಬುತ್ತವೆ. ಹಾಗೆ ಮಾಡುವುದರಿಂದ ಹೆಚ್ಚು 
ಪರಾಗವನ್ನು ತರುವುದು ಸಾಧ್ಯವಾಗುತ್ತದೆ. ಅದು ದಾರಿಯಲ್ಲಿ ಉದುರಿ ಬೀಳುವು 
ದಿಲ್ಲ. ಆದೊಂದು ಗುಳಿಗೆಯಂತಾಗು ತ್ತದೆ. ಎಳೆಹುಳುಗಳೂ ಬಾಗಿಲಲ್ಲೇ ಹೋಗಿ 
ಆ ಭಾರವನ್ನು ಇಳಿಸಿಕೊಂಡು ಕೂಡಲೇ ಇನ್ನಿಷ್ಟು ಪರಾಗವನ್ನು ವಿಳಂಬವಿಲ್ಲದೆ 
ತರಹೋಗಲು ಅಣಿಮಾಡಿಕೊಡುತ್ತವೆ ಹಾಗೂ ಆ ಗುಳಿಗೆಗಳನ್ನು ಒಡೆದು ಹಿಟ್ಟು 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 41 


ಮಾಡಿ ಸಣ್ಣಪ್ರಮಾಣದ ಜೇನುತುಪ್ಪವನ್ನೂ ತಮ್ಮ ಜೊಲ್ಲನ್ನೂ ಕೂಡಿಸಿ ಹಸಿಮಾಡಿ 
ಒತ್ತಿ ಒತ್ತಿ "ಕಣಗಳಲ್ಲಿ ತುಂಬುತ್ತವೆ. ಇದರಿಂದ ಪರಾಗವು ಕೆಡುವುದೇ ಇಲ್ಲ. ಇಲ್ಲ 
ವಾದರೆ ಅದು ಕೆಡುತ್ತದೆ. ಕೆಡದಂತೆ ಕಾದಿಡುವುದು ಜೇನುತುಪ್ಪದ ಗುಣಧರ್ಮ. 
ವಿಶ್ಲೇಷಣೆ ಮಾಡಿ ನೋಡಿದಾಗ ಹೂವಿನೊಳಗಿನ ಪರಾಗಕ್ಕೂ ಜೇನುಗೂಡಿನ ಕಣ 
ಗಳೊಳಗಿನ ಪರಾಗಕ್ಕೂ ಭೇದವಿರುತ್ತದೆಂದು ಕಂಡುಬರುತ್ತದೆ. ಅದು ಕೂಡಲೆ 
ಕೆಡುತ್ತದೆ, ಇದು ತಾಳುತ್ತದೆ, ಇದರ ಯೋಗ್ಯತೆಯು ಹೆಚ್ಚಿನದೆಂದು ವಿಜ್ಞಾನಿಗಳು 
ಕಂಡುಕೊಂಡಿರುತ್ತಾರೆ. 


6. ಮೆಕರೆಂದನನ್ನು ದಾಸ್ತಾನುಮಾಡುವುದು ಹಾಗೂ ಅದರಿಂದ ಜೇನು 
ತುಪ್ಪವನ್ನು ತಯಾರಿಸುವುದು: ಹೂವುಗಳೊಳಗಿಂದ ಮಕರಂದವನ್ನು ಹೀರಿಕೊಂಡು 
ತಮ್ಮ ಜೇನುಕೋಶದಲ್ಲಿ ತುಂಬಿಕೊಂಡು ಬಂದ ಪ್ರಬುದ್ಧ ಹುಳುಗಳು ಅನಿವಾರ್ಯ 
ಪ್ರಸಂಗಗಳಲ್ಲಿ ಮಾತ್ರ ನೇರವಾಗಿ ಎರಿಗಳ ಕಣಗಳಲ್ಲಿ ತುಂಬುತ್ತವೆ. ಸಾಮಾನ್ಯವಾಗಿ 
ಎಳೆಹುಳುಗಳು ರ್ಕ ಕಾದು ನಿಂತು ಪ್ರಬುದ್ಧ ಹುಳುಗಳ ಬಾಯಿಯೊಳಗಿನಿಂದ 
ತಮ್ಮ ಬಾಯಿಯಲ್ಲಿ ಅಲ್ಲಿಂದ ಮುಂದೆ ತಮ್ಮ ಜೇನು ಕೋಶದಲ್ಲಿ ತುಂಬಿಕೊಂಡು, 
ಕಣಗಳಲ್ಲಿ ಅನಂತರ ತುಂಬುತ್ತವೆ. ಇದರಿಂದ ಲಾಭಗಳಿರುತ್ತವೆ. ಹೂವುಗಳಲ್ಲಿರುವ 
ಮಕರಂದದಲ್ಲಿ ಶೇಕಡ 20-60 ರಷ್ಟು ನೀರು ಇರುತ್ತದೆ. ಉಳಿದದ್ದು ಸಾಮಾನ್ಯ 
ಸಕ್ಕರೆ(ಇಕ್ಷುಶರ್ಕರ)ಯಾಗಿ ಪರಿವರ್ತನೆಯಾಗುತ್ತದೆ. ಪ್ರಬುದ್ದ ಹುಳುಗಳು 
ಗೂಡಿಗೆ ತರುವಷ್ಟರಲ್ಲಿ ಕೆಲಮಟ್ಟಿಗೆ ಪರಿವರ್ತನೆಯಾಗುತ್ತದೆ. ಕೆಲವಂಶದ ನೀರು 
ಉಗಿಯಾಗಿ ಜೇನಿನ ಸಾಂದ್ರತೆಯು ಸಜ್ಯಗತ್ತಡೆ। ಅನಂತರ ಎಳೆಹುಳುಗಳು 
ಅದನ್ನು ಹೊಟ್ಟೆಯ ಒಳಗೆ ಹೊರಗೆ ಒಂದೆರಡು ಸಲ ಮಾಡಿದಾಗ ಇತ್ತ ಸಾಂದ್ರತೆಯೂ, 
ಅತ್ತ ಪರಿವರ್ತನೆ ಯೂ ಹೆಚ್ಚು ವೇಗದಿಂದ ಸಾಗಿ ಮಕರಂದವು ಜೇನುತುಪ್ಪವಾಗುತ್ತದೆ. 
ಹಾಗೆಂದರೆ ಇ ುಶರ್ಕರವು ದ್ರಾಕ್ಷಕರಕ್ಕರ ಮತ್ತು ಫಲಶರ್ಕರಗಳಾಗುತ್ತವೆ. 
ಇಷ್ಟಾದರೂ ಹೆಚ್ಚುಕಡಮೆ ಶೇಕಡ 30-40 ರಷ್ಟು ನೀರು ಅದರಲ್ಲಿ ಉಳಿದಿರುತ್ತದೆ. 
ರೆಕ್ಕೆಗಳಿಂದ ಆ ಹೆಚ್ಚಿನ ನೀರನ್ನು ಉಗಿಯಾಗಿಸಿ' ನೀರಿನ ಪ್ರಮಾಣವನ್ನು ಶೇಕಡ 
15-20 ಕ್ಕೆ ಇಳಿಸುತ್ತವೆ. ಆಗ ಮಾತ್ರ ಜೇನುತುಪ್ಪಕ್ಕೆ ತಾಳಿಕೆ ಬರುತ್ತದೆ. ಆಮೇಲೆ 
ಅದು ತುಂಬಿದ ಕಣಗಳ ಮೇಲೆಲ್ಲ ಮುಚ್ಚಿಗೆಯನ್ನು ಹಾಕುತ್ತ ವೆ. ಈ ಪರಿವರ್ತನೆಗಳಿಗೆ 
ಜೇನುಹುಳುಗಳ ದೇಹದೊಳಗಿನ ಕೆಲವು ಗ್ರಂಥಿಗಳಿಂದ ಒಸರುವ ದ್ರವವೇ ಕಾರಣ. 
ಹೀಗಾದ ನಂತರವೇ ಜೇನುತುಪ್ಪ ತಾಳುತ್ತದೆ. ಹೆಚ್ಚಿನ ಪ್ರಮಾಣದ ನೀರು ಇದ್ದಾಗ 
ಜೇನುತುಪ್ಪ ಹುಳಿಯಾಗುತ್ತದೆ. 


7. ಗೂಡಿನೆ ಉಷ ಸ ತೆಯನ್ನು ವ್ಯವಸ್ಥಿ ತಗೊಳಿಸುವುದು: ಗೂಡಿನಲ್ಲಿ ಹೆಚ್ಚು 
ವ 37 ಸೆಂಟಿಗ್ರೆ ಡ್‌ಗಿಂತ ಹೆಚ್ಚಿನ ಶಕೆಯೂ ಇರತಕ್ಕದ್ದಲ್ಲ. 30° Ra ಡಿಗಿಂತ 

ಮೆಯಾಗಿಯೂ ಇರತಕ್ಕ ದಲ್ಲ: ಮೇಣವು ತೀರ ಮೆತ್ತ ್ರಗಾಗಬಾರದು. ತ್ರಿಗಳು 
ಜಾ ಜೀವನವು 'ಆಸಾಧ್ಯವಾ ಎಗಬಾರದು. ರೆಕ್ಕೆಗಳಿಂದ ಗಾಳಿ ಹಾಕಿ ಜೇನಿ 


42 ಜೇನುಸಾಕಣೆ 


ನೊಳಗಿನ ನೀರನ್ನು ಉಪಯೋಗಿಸಿ, ಆ ಉಗಿ ಮತ್ತು ಒಳಗಿನ ಹವೆಯನ್ನು ಗೂಡಿನ 
ಹೊರಹಾಕುವಂತೆ ಮಾಡುವುದೂ ಗೂಡಿನೊಳಗಿನ ಕೆಲಸ. ಒಂದು ಸಾಲು ಹುಳು 
ಗಳು ಅವಶ್ಯವಿದ್ದಾಗ ಹೆಚ್ಚು ಸಾಲು ಹುಳುಗಳು ಈ ಕೆಲಸವನ್ನು ಮಾಡುತ್ತಿರುವ 
ನೋಟವು ಬಲು ಸೊಗಸಾಗಿರುತ್ತದೆ. ೫ 


8. ಮೇಣವನ್ನು ನಿರ್ಮಾಜಮಾಡಿ ಅದರಿಂದ ಎರಿಗಳನ್ನು ಕಟ್ಟುವುದು: ಈ 
ಕೆಲಸವನ್ನು 12 ರಿಂದ 18 ದಿನಗಳೊಳಗಿನ ಪ್ರಾಯದ ಹುಳುಗಳು ಕು ಇಳ್ಳುತ್ತವೆ. 
ಅನಿವಾರ್ಯ ಪ್ರಸಂಗಗಳಲ್ಲಿ ಅದಕ್ಕೂ ಹೆಚ್ಚಿನ ಅಥವಾ ಕಡಮೆ ಪ್ರಾಯದ 'ಹುಳು 
ಗಳೂ ಕೈಕೊಳ್ಳು ಿವುದುಂಟು. ಕಕ) ತಯಾರಾಗುವುದು ಜೇನುತುಪ್ಪದಿಂದ. ಪ್ರತಿ 
ಕಿಲೋಗ್ರಾಂ ಮೇಣ ತಯಾರಾಗುವುದಕ್ಕೆ ಅದನ್ನು ತಯಾರಿಸುವ ಹುಳುಗಳ ವಯೋ 
ಮಾನವನ್ನು ಅವಲಂಬಿಸಿ 5 ರಿಂದ 25 ಕಿಲೋಗ್ರಾಂ ಜೇನುತುಪ್ಪವು ಬೇಕಾಗುತ್ತದೆ. 
ಯೋಗ್ಯ ಪ್ರಾಯದವು ಈ ಕೆಲಸವನ್ನು ಕೈಕೊಂಡಾಗ ಸರಾಸರಿ 8.80 ಕಿಲೋಗ್ರಾಂ 
ಸಾಕಾಗುತ್ತಿದೆಯೆಂದು ಕಂಡುಕೊಂಡಿರುತ್ತಾರೆ. 33° ಸೆಂಟಿಗ್ರೇಡ್‌ ಉಷ್ಣತೆಯಾದರೂ 
ಅದು ತಯಾರಾಗಲು ಅವಶ್ಯ. 36° ಸೆಂಟಿಗ್ರೇಡ್‌ ಉಷ್ಣತೆಯಾದರೂ ಬೇಕೆಂದು 
ಕೆಲವರ ಮತ. ಹೊಟ್ಟೆ ತುಂಬುವಷ್ಟು ಜೇನುತುಪ್ಪವನ್ನು ಅದರಲ್ಲಿ ತುಂಬಿಸಿ 
ಗೂಡಿನೊಳಗಿನ ಯಾವುದಾದರೊಂದು ಆಧಾರವನ್ನು ಹಿಡಿದುಕೊಂಡು 24 ಗಂಟೆಗಳ 
ತನಕ ಜೋಲುಬಿದ್ದಾಗ. ಉದರ ಭಾಗದ ಕೆಳಗಿನ 4 ಖಂಡಗಳೊಳಗಿಂದ ಮೇಣದ 
ರಸವು ಒಸರುತ್ತದೆ. ಕೂಡಲೆ ಘನಿಯಾಗಿ ಹಲಪೆ(ತಟ್ಟಿ)ಗಳುಂಟಾಗುತ್ತವೆ. ಈ 
ಪ್ರಕಾರ ಎಡದ ಭಾಗದಲ್ಲಿ 4, ಬಲದ ಭಾಗದಲ್ಲಿ 4 ತಟ್ಟೆಗಳಾಗುತ್ತವೆ. ಇದಕ್ಕೂ 
ಹೆಣ್ಣು ಜೇನುಹುಳುಗಳ ದೇಹದಲ್ಲಿಯ ಗ್ರಂಥಿಗಳು ಕಾರಣ. ಅವುಗಳಿಗೆ ಮೇಣದ 
ಗ್ರಂಢಿಗಳೆನ್ನುತ್ತಾರೆ. ಹಿಂದಿನ ಕಾಲುಗಳಿಂದ ಆವುಗಳನ್ನು ಕೂಡಿಹಾಕಿ, ಬಾಯಿಯಲ್ಲಿ 
[A ಮೆಲುಕಾಡಿಸುತ್ತವೆ. ಜೊಲ್ಲಿನಿಂದ ಮಾರ್ಪಟ್ಟ ಆ ಮೇಣವು ಮೆತ್ತ 
ಗಾಗಂತ್ತದೆ. ಗುಣಧರ್ಮಗಳು ಬದಲಾಗುತ್ತ ವೆ. ಎರಿಗಳನ್ನು ಕಟ್ಟಲು ಯೋಗ್ಯವಾಗು 
ತ್ತದೆ. ಅನಿವಾರ್ಯ ಪ್ರಸಂಗಗಳಲ್ಲಿ ಅವೇ ಹುಳುಗಳು ಎರಿಗಳನ್ನು ಕಟ್ಟಹೋಗು 
ತ್ತವೆ. ಆದರೆ ವಿಶೇಷವಾಗಿ ಪಿ. ಹುಳುಗಳು ಅದನ್ನು ತೆಗೆದುಕೊಂಡು 
ತಾವು ಎರಿಗಳನ್ನು ಕಟ್ಟುತ್ತವೆ. ಈ ವಿಷಯದ ಹೆಚ್ಚಿ ನ ವಿವರದ ಮಾಹಿತಿಯನ್ನು 
“ಜೇನುಹು ಳುಗಳ. ಮನೆ" ಎ ೦ಬ ಅಧ್ಯಾಯದಲ್ಲಿ ಕೊಡಲಾಗಿದೆ. ಮೇಣದ ತಯಾರಿಕೆಯ 
ಪೂರ್ವದಲ್ಲಿ ಜೇನುತುಪ್ಪದೊಡನೆ ಪರಾಗವನ್ನೂ ಸಕಾ ಎಂಬ ಬಗ್ಗೆ ಏಕಾಭಿ 


ಇತರ ಚಿಕ್ಕಪುಟ್ಟ ಕೆಲಸಗಳು; ಗೂಡಿನಲ್ಲಿ ಅನೇಕ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ 
ಇರುತ್ತವೆ. ಗೂಡಿನಲ್ಲಿ ಆಗಿಂದಾಗ್ಗೆ ಬಿರುಕುಗಳು ಬೀಳುತ್ತವೆ. ಅವುಗಳನ್ನು ಮೇಣ 

ದಿಂದ ಅಥವಾ ರಾಳಮಿಶ್ರಿತ ಮೇಣದಿಂದ ಮುಚ್ಚಿ ಭದ್ರಪಡಿಸಬೇಕು, ನೆಲವು ಹುರು 
ಬರುಕಾಗಿದ್ದರೆ ಸರಿದಾಡುವುದು ಕಠಿಣವಾಗುತ್ತದೆ. ಆಗ ರಾಳ ಅಥವಾ ರಾಳ 
ಮಿಶ್ರಿತ ಮೇಣದಿಂದ ಗಿಲಾಯಿ ಮಾಡಿ ನುಣುಪಾಗಿ ಮಾಡುವುದು, ಬಿಸಿಲು ಅಥವಾ 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 43 


ಶಕೆ ಹೆಚ್ಚಾದಾಗ ಮೇಣದ ಬಟ್ಟಲುಗಳನ್ನು ಮಾಡಿ ಅವುಗಳಲ್ಲಿ ನೀರನ್ನು ತುಂಬಿಡು 
ವುದೇ ಮೊದಲಾದ ಕೆಲಸಗಳು ಇರುತ್ತವೆ. 


ದಿನಚರಿಯ ಕೆಲಸಮಾಡುತ್ತಿರುವಾಗ ಬಿಡುವು ಮಾಡಿಕೊಂಡು ಗೂಡಿನ ಹೊರಗೆ 
ಬಂದು ಮೊದಲ ದಿನ ಸ್ವಲ್ಪ ದೂರ, ಎರಡನೆಯ ದಿನ ಇನ್ನಿಷ್ಟು ದೂರ ಈ ಪ್ರಕಾರ 
ಹಾರುತ್ತಿರುವುದಕ್ಕೆ ಮೂರು. ಕಾರಣಗಳಿವೆ: (1) ಹಾರುವುದನ್ನು "ರೂಢಿ ಮಾಡಿಕೊಳ್ಳು 
ವುದಕ್ಕೆ, (2) ಸ್ಥಳಪರಿಚಯ ಮಾಡಿಕೊಳ್ಳುವುದಕ್ಕೆ ಮತ್ತು (3) ಮಲವಿಸರ್ಜನೆಗೆ. 
ಗೂಡಿಗೆ ಹೊರಗಿನ ಕೆಲಸಗಳು ನಾಲ್ಕು: (1) ನೀರನ್ನು ಗೂಡಿಗೆ ಸಾಗಿಸುವುದು, 
(2) ಮಕರಂದವನ್ನು ಕಲೆಹಾಕಿ ಸಾಗಿಸುವುದು, (3) ಪರಾಗವನ್ನು ಕಲೆಹಾಕಿ ಸಾಗಿ 
ಸುವುದು ಮತ್ತು (4) ರಾಳವನ್ನು ಸಾಗಿಸುವುದು. ಈ ನಾಲ್ಕು ಕೆಲಸಗಳನ್ನೂ 
ಹುಳುಗಳು ಅನುಕ್ರಮವಾಗಿ ಮಾಡುತ್ತವೆ. ಒಂದೊಂದು 4-5 ದಿನಗಳು ಮಾಡು 
ತ್ರವೆಂದು ಕೆಲವರ ಅಭಿಪ್ರಾಯ. ಹೀಗೇನೂ ಇಲ್ಲ, ಅನುಕೂಲತೆಯ ಪ್ರಕಾರ ಕೈಕೊಳ್ಳು 
ತ್ತವೆಯೆಂದು ಅನೇಕರ ಹೇಳಿಕೆ. 


ಜೇನುಗೂಡಿಗೆ ನೀರು ಅವಶ್ಯವಾದ ಆಹಾರೆ: ಅದನ್ನು ಅವು ಕುಡಿಯುತ್ತವೆ. 
ಲಾರ್ವಾ ಹುಳುಗಳ ಆಹಾರವನ್ನು ತಯಾರಿಸುವಾಗ ಜೇನುತುಪ್ಪವನ್ನು ನೀರಿನಿಂದ 
ತೆಳ್ಳಗಾಗಿ ಮಾಡುತ್ತವೆ. ಗೂಡನ್ನು ತಣ್ಣಗಾಗಿ ಇಡುವ ಅವಶ್ಯ ಬಿದ್ದಾಗಲೂ ಅದು 
ಬೇಕು, ಹರಿಯುವ ನೀರಿಗಿಂತ ಜವುಳು' "ಸ್ಥಳಗಳಲ್ಲಿ ನಿಂತಿರುವ ನೀರು ಅವುಗಳಿಗೆ 
ಹೆಚ್ಚು ಪ್ರೀತಿ. ನೀರನ್ನು ಸೊಂಡಿಲಿನಿಂದ "ಒಳಗೆ ಹೀರಿಕೊಂಡು ಜೇನುಕೋಶದಲ್ಲಿ 
ಕೂಡಿಹಾಕುತ್ತವೆ. ಅದು ತುಂಬಿದ ನಂತರ ಗೂಡಿಗೆ ಬಂದು ಕಣಗಳಲ್ಲಿ ದಾಸ್ತಾನು 
ಮಾಡಿಡುತ್ತವೆ. ಹೀರಿಕೊಳ್ಳುವ, ಚೀಲದಲ್ಲಿ ತುಂಬುವ, ಅದರಿಂದ ಹೊರತೆಗೆಯುವ 
ರೀತಿಗಳನ್ನು ಅಂಗರಚನಾ ಶಾಸ್ತ್ರದ ಪ್ರಕರಣದಲ್ಲಿ ವಿವರಿಸಲಾಗಿದೆ. 


ಜೇನುತುಪ್ಪ ಮಕರಂದ: ಜೇನುತುಪ್ಪವು ನಿಸರ್ಗದಲ್ಲಿ ದೊರಕುವ ಪದಾರ್ಥವಲ್ಲ; 
ಮಕರಂದದಿಂದ ತಯಾರಿಸಬೇಕಾದದ್ದು. ಇದನ್ನು ಸಾಕಷ್ಟು ವಿವರವಾಗಿ ಈ ಮೊದಲು 
ಬರೆಯಲಾಗಿದೆ. ಕೆಲವು ಹೂವುಗಳಲ್ಲಿ ಹೆಚ್ಚು ಪ್ರಮಾಣದಿಂದ ಮಕರಂದವು ಹೊರಡು 
ತ್ತದೆ. ಕೆಲವುಗಳಲ್ಲಿ ಕಡಮೆ ಪ್ರಮಾಣದಿಂದ ಹೊರಡುತ್ತ ದೆ. ಪ್ರತಿಸಲ ಗೂಡಿನೊಳಗಿ 
ನಿಂದ ಹೊರಗೆ ಹೋಗಿ ತಿರುಗಿ ಬರುವಷ್ಟರಲ್ಲಿ 50 ರಿಂದ 1,000 ಹೂವುಗಳನ್ನು 
ಈ ಕೆಲಸದಲ್ಲಿ ತೊಡಗಿದ ಹುಳುಗಳು ಹೊಕ್ಕು ಹೊರಡುತ್ತವೆ. ಅಷ್ಟಾದರೆ ಮಾತ್ರ 
ಅದರ ಜೇನುಕೋಶವು ತುಂಬುತ್ತದೆ. ಕೆಲವು ಹೂವುಗಳು ಆಕಾರದಲ್ಲಿ ದೊಡ್ಡವಿದ್ದು 
ಅವುಗಳಲ್ಲಿಯ ಮಧುಗ್ರಂಥಿಯು ಕೂಡಲೆ ಇವುಗಳ ಸೊಂಡಿಲಿ ಗ್ಗೆ ಮುಟ್ಟುತ್ತವೆ. 
ಕೆಲವುಗಳದು ಮುಟ್ಟುವುದಿಲ್ಲ. ಕೆಲವು ಹೂವುಗಳು ತೀರ ಸಣ್ಣವಿರುತ್ತವೆ. 


ಪರಾಗ ಸಂಗ್ರಹ: ಪರಾಗ ಸಂಗ್ರಹಕ್ಕಾಗಿ ಹಾರಿಬಂದ ಹುಳುವು ಪ್ರಾರಂಭದಲ್ಲಿ 
ಹೂವಿನ ಬುಡದಲ್ಲಿ ಇಳಿಯುತ್ತದೆ. ಅಲ್ಲಿಂದ ಅದು ಪರಾಗಕೋಶವಿರುವಲ್ಲಿಗೆ 


44 ಜೇನುಸಾಕಣೆ 


ಏರಿಹೋಗುತ್ತದೆ. ನಾಲಿಗೆ ಬಾಯಿಗಳಿಂದ ಅದನ್ನು ನೆಕ್ಕುತ್ತದೆ. ಆಗ ಪರಾಗವು ಹುಳದ 
ಬಾಯಿಯಲ್ಲಿಯ ಜೊಲ್ಲಿನಿಂದ ಸ್ವಲ್ಪ ಒದ್ದೆಯಾಗುತ್ತದೆ. ಜಿಗುಟಾಗುತ್ತದೆ. ಆಚೆಈಚೆ 
ಹೊರಳಿದಾಗ ಪರಾಗದ ಕಣಗಳು ಕೂದಲುಗಳಿಂದ ತುಂಬಿದ ಅದರ ಕಾಲುಗಳಿಗೂ 
ದೇಹದ ಇತರ ಭಾಗಗಳಿಗೂ ಹತ್ತಿಕೊಳ್ಳುತ್ತದೆ. ಈ ಪ್ರಕಾರ ಅನೇಕ ಹೂವುಗಳ ಮೇಲೆ 
ಹರಿದಾಡಿದ ನಂತರ ಆದು ಹೊರುವಷ್ಟು ಕಣಗಳು ಮೈಗೆ ಅಂಟಿಕೊಳ್ಳುತ್ತವೆ. 
ಆಮೇಲೆ ಗೂಡಿಗೆ ಬರುವ ಸಲುವಾಗಿ ಅಂತರಿಕ್ಷಕ್ಕೆ ಏರುತ್ತಿರುವಾಗ, ಮುಂದು 
ಮುಂದಕ್ಕೆ ಸಾಗುತ್ತಿರುವಾಗ ಅಥವಾ ಹೆಚ್ಚಿನ ಸಂಗ್ರಹಕ್ಕೆಂದು ಬೇರೆ ಹೂವುಗಳಿರುವ 
ಸ್ಥಳವನ್ನು ಹುಡುಕಲು ಸುತ್ತಾಡುತ್ತಿರುವಾಗ, ಮೈಮೇಲಿರುವ ಕಣಗಳನ್ನು ಕಾಲು 
ಗಳಿಂದ ಒಟ್ಟುಗೂಡಿಸುತ್ತವೆ. ಕಾಲುಗಳ ತುಂಬ ರೋಮಗಳಿರುವುದರಿಂದ ಇದು 
ಸುಲಭವಾಗುತ್ತದೆ. ಮೊದಲು ಹಿಂದಿನ ಕಾಲುಗಳಿಂದ ಕೂಡಿಸಿದ ಕಣಗಳನ್ನು 
ಪರಾಗದ ಬುಟ್ಟಿಯಲ್ಲಿ ಸೇರಿಸುತ್ತದೆ. ಆಮೇಲೆ ನಡುವಿನ ಕಾಲುಗಳಿಂದ ಕೂಡಿಹಾಕಿ 
ದವುಗಳನ್ನು ಹಿಂದಿನ ಕಾಲುಗಳಿಗೆ ಕೊಡುತ್ತವೆ. ಆವು ಕೂಡ ಪರಾಗದ ಬುಟ್ಟಿಗಳಿಗೆ' 
ಹೋಗುತ್ತವೆ. ಅದೇ ರೀತಿಯಿಂದ ಮುಂದಿನ ಕಾಲುಗಳಲ್ಲಿ ಕಲೆಹಾಕಿದವುಗಳು ನಡುವಿನ 
ಕಾಲುಗಳಿಗೆ ಹೋಗಿ ಮುಂದೆ ಹಿಂದಿನ ಕಾಲುಗಳಿದ ಪರಾಗದ ಬುಟ್ಟಿಯನ್ನು ತಲುಪು 
ತ್ತವೆ. ಒಂದು ಕ್ಷಣದಲ್ಲಿಯೇ ಜೇನುಹುಳುಗಳು ಈ ಎಲ್ಲ ಕಾರ್ಯಗಳನ್ನು ಮುಗಿಸಿ 
ಗೂಡಿನ ಬಾಗಿಲಿಗೆ ಬಂದುಬಿಡುತ್ತವೆ. ಅನಂತರದ ಕೆಲಸ ಎಳೆಹುಳುಗಳಿಗೆ ಸಂಬಂಧಿ 
ಸಿದ್ದು. ಅದು ಕೂಡ ನೋಡುವಷ್ಟರಲ್ಲಿ ಮುಗಿದು. ಹುಳುವು ಇನ್ನೊಂದು ಪಯಣ 
ಕ್ಕಾಗಿ ಹಾರಿಹೋಗಿಬಿಟ್ಟಿರುತ್ತದೆ. ಇದು ಪ್ರತ್ನಕ್ಷ ನೋಡಿ ತಿಳಿದುಕೊಳ್ಳಬೇಕಾದ 
ವಿಷಯವಾಗಿರುತ್ತದೆ. 
ರಾಳೆಗಳೆ ಸಂಗ್ರಹಃ ಇದಕ್ಕೆ ಪ್ರೊಪೊಲಿಸ್‌ ಎಂದು ಕರೆಯುತ್ತಾರೆ. ಇದು ಕೆಲವು ' 
ಜಾತಿಯ ಹೂವುಗಳ ಮೊಗ್ಗುಗಳಿಂದ ಒಸರುತ್ತದೆ. ಕೆಲವು ಗಿಡಗಳ ಇತರ ಅಂಗಾಂಗ 
ಗಳಿಂದಲೂ ಒಸರುತ್ತದೆ. ಮೇಣದ ಸಂಗಡ ಇದು ಅತಿ ಚೆನ್ನಾಗಿ ಬೆರೆಯುತ್ತದೆ. 
ಮಿಶ್ರಣದಿಂದ ಮೇಣದ ಯೋಗ್ಯತೆಯು ಕಡಮೆಯಾಗುತ್ತದೆ. ಹುಳುಗಳು ಓಡಾಡ 
ಬೇಕಾದಾಗ ಗೂಡಿನ ಗೋಡೆ ನೆಲಗಳು ಹುರುಬರುಕಾಗಿರುವಾಗ ಈ ಮಿಶ್ರಣದಿಂದ 
ಅವನ್ನು ನುಣುಪಾಗಿ ಮಾಡಿ, ಓಡಾಡಲು ಸುಲಭವಾಗುವಂತೆ ಮಾಡಿಕೊಳ್ಳುತ್ತದೆ. 
ಬಿರುಕುಗಳನ್ನು ಮುಚ್ಚುವುದಕ್ಕೂ ಉಪಯೋಗಿಸಲಾಗುತ್ತದೆ. ರಾಳಗಳನ್ನು ಕಲೆ 
ಹಾಕುವ ರೀತಿಯು ಪರಾಗಗಳನ್ನು ಕಲೆಹಾಕುವ ರೀತಿಯಂತೆಯೇ ಇರುತ್ತದೆ. ಹುಳು 
ಗಳು ರಾಳಗಳನ್ನು ಪರಾಗದ ಬುಟ್ಟಿಯಲ್ಲಿಯೇ ತುಂಬಿಕೊಂಡು ಗೂಡಿಗೆ ತರುತ್ತವೆ. 


ಹಾರುವ ವೇಗ: ಜೇನುಹುಳುಗಳು ಹಾರುವ ವೇಗವು ಹವೆ ಗಾಳಿಗಳನ್ನು ಅವಲಂಬಿಸಿರು 
ತ್ತದೆ. ಗಾಳಿಯು ಅನುಕೂಲವಿರುವಾಗ ಒಂದು ವೇಗ; ಪ್ರತಿಕೂಲವಿರುವಾಗ ಇನ್ನೊಂದು 
ವೇಗ; ಪರಾಗ ಮಕರಂದಗಳು ತುಂಬಿರುವಾಗ ಮತ್ತೊಂದು ವೇಗ ಹಾಗೂ ಈ 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 45 


ಭಾರಗಳಿಲ್ಲದಾಗ ಇನ್ನೊಂದು ವೇಗ. ಭಾರಗಳು ಹಾಗೂ ಗಾಳಿಯು ಇಲ್ಲದಿರುವಾಗ 
ಮಾಡಲಾದ ಅಂದಾಜುಗಳು ಗಂಟೆಗೆ 25.5 ಮೈಲುಗಳಿಂದ 30 ಮೈಲುಗಳು 
ಅಂದರೆ 40 ರಿಂದ 48 ಕಿಲೋಮೀಟರುಗಳ ನಡುವೆ ಇರುತ್ತದೆ. 


8 ಜೇನು ಸಮಾಜದ ಬೆಳವಣಿಗೆ 


ಜೇನು ಸಮಾಜಗಳು ವೃದ್ಧಿಗೊಳ್ಳುವ ಬಗೆಯನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. 
ಮನುಷ್ಯ ಮತ್ತು ಇತರ 2-4 ಕಾಲುಗಳುಳ್ಳ ಪ್ರಾಣಿಗಳ ಪೀಳಿಗೆಗಳು ಬೆಳೆಯುವ 
ರೀತಿಗಳು ಜೇನುಹುಳುಗಳ ಪೀಳಿಗೆಗಳು ಬೆಳೆಯುವ ರೀತಿಗಳಿಗಿಂತ ತೀರ ಭಿನ್ನವಾಗಿರು 
ತ್ತವೆ. ಆ ಪ್ರಾಣಿಗಳಲ್ಲಿ ಹೆಣ್ಣುಹುಳುಗಳು ಗರ್ಭಧಾರಣೆ ಮಾಡುತ್ತವೆ. ಶಿಶು ಅಥವಾ 
ಮರಿಗಳು ಬೆಳೆದು ತಮ್ಮ ಜೀವನವನ್ನು ಸಾಗಿಸಿಕೊಂಡು ಸಮರ್ಥವಾಗುವ ತನಕ, 
ತಾಯಿ ಅಥವಾ ಇತರರು ಆಹಾರ ಆರೈಕೆಗಳನ್ನು ನೋಡಿ ಪ್ರಬುದ್ಧರನ್ನಾಗಿ ಮಾಡು 
ತ್ತವೆ. ಅವುಗಳಲ್ಲಿ ಹೆಣ್ಣಾ ಗಿ ಜನ್ಮತಾಳುವಂಥವೆಲ್ಲವೂ ಒಂದೊಂದು ಸಂಸಾರವನ್ನು 
ಹೊಡಿಕೊಳ್ಳು ತ್ತವೆ. ಕಾಲ ಲಕ್ರಮೇಣ ರ್ಭಧಾರಣೆ ಮಾಡಿಕೊಂಡು ಹೊಸ ಪೀಳಿಗೆಗೆ 
ಜನ್ಮಕೊಡುತ್ತಿ ವ. ಈ ಪ್ರಕಾರ ವಂಶವೃದ್ಧಿ ಯಾಗುತ್ತದೆ. 


ಜೇನುಹುಳು ಮತ್ತಿತರ ಕೆಲವು ಕೀಟಗಳ ವಿಚಾರವು ಬೇರೆ. ಅವುಗಳ ರಾಣಿ 
ಹುಳುವು ಪ್ರತಿದಿನ ಸಾವಿರ ಸಂಖ್ಯೆಯಲ್ಲಿ ಹೆಣ್ಣು ಹುಳುಗಳಾಗುವ ತತ್ತಿಗಳನ್ನಿಡುತ್ತವೆ. 
ಅವೆಲ್ಲವೂ ಒಂದೊಂದು ಸಂಸಾರವನ್ನು ಹೂಡಿಕೊಳು ವುದಾಗಿ ಬಿಟ್ಟಿ ದ್ದರೆ ಏನಾಗ 
ಹುದಿತ್ತೆಂಬುದನ್ನು ಊಹಿಸುವುದು ಕೂಡ ಸಾಧ್ಯವಿಲ್ಲ. ಅವುಗಳ. ಸಮಾಜದಲ್ಲಿ 
ವ್ಯಕ್ತಿಗಳಿಗೆ ಸ್ಥಾನವಿಲ್ಲ. ಒಂದು ವ್ಯಕ್ತಿಗತವಾದ ಹುಳುವನ್ನು ಬಂಧನದಲ್ಲಿಟ್ಟು 
ಅವಶ್ಯವುಳ್ಳ ಆಹಾರಗಳನ್ನು ಕೊಟ್ಟಾಗ ಅದೊಂದು ಕೆಲವು ದಿನ ಬದುಕಬಹುದು. 
ಆದರೆ ಸಂತಾನ ವೃದ್ಧಿಯಾಗಲಾರದು. ಅದರಂತೆ ರಾಣಿಹುಳುವನ್ನು ಬಂಧನದಲ್ಲಿಟ್ಟು 
ಅವಶ್ಯವುಳ್ಳ ಆಹಾರಗಳನ್ನು ಕೊಟ್ಟರೂ ಸಂತಾನವುದ್ದಿ ಯಾಗುವುದಿಲ್ಲ. ಒಂದು ರಾಣಿ 
ಹುಳು, ಕೆಲವು ಸಾವಿರ ಕರ್ಮಾಚಾರಿ ಹೆಣ್ಣುಹುಳುಗಳು ಮತ್ತು ಕೆಲವು ಗಂಡುಹುಳು 
ಗಳು ಹೀಗಿದ್ದರೆ ಮಾತ್ರ ಒಂದು ಲೆಖ್ಯಾಚಾರ. 


ಜೇನುಹುಳುಗಳ ಸಮಾಜ ವೃದ್ಧಿಯಾಗುವುದು ಪಾಲಾಗುವಿಕೆಯಿಂದ. ಇದನ್ನು 
ಸ್ವಾರ್ಮಿಂಗ್‌ ಎಂದು ಕರೆಯಂತ್ತಾರೆ. ಹೂವುಗಳ ಸುಗ್ಗಿಯು ಪ್ರಾರಂಭವಾದ 
ಕೂಡಲೇ ರಾಣಿಹುಳುವು ಹೆಚ್ಚೆಚ್ಚು ತತ್ತಿಗಳನ್ನು ಇಡಲು ಪ್ರಾರಂಭಿಸುತ್ತದೆ. ಅದರ 
ಅನುಕೂಲತೆಗಾಗಿ ಹೆಜ್ಜೆ ಚ್ಚು “ಹುಟ್ಟು ಗಳು ಮತ್ತು ಅವುಗಳಲ್ಲಿ ಹೆಚ್ಚೆಚ್ಚು , ಕಣಗಳನ್ನು 
ಕಟ್ಟಲಾಗುತ್ತದೆ. ಹೆಚ್ಚೆಚ್ಚು. ಪರಾಗ, ಮಕರಂದಗಳ ಸಂಗ್ರಹವಾ ಗುತ್ತದೆ. ಪ್ರತಿದಿನ 
ಸಾವಿರದ ಮಟ್ಟಿಗಿನ “ಹುಳುಗಳು ಲಾರ್ವಾ ಅವಸ್ಥೆ ಹಾಗೂ ಕೋಶಾವಸ್ಥೆ ಯನ್ನು 
ಸೇರುತ್ತವೆ. ಪ್ರತಿದಿನ ಸಾವಿರ ಹುಳುಗಳು ಪ್ರೌಢಾವಸ್ಥೆ ಸ್ಲೆಯನ್ನು ಸೇರುತ್ತವೆ. ಆಗಗೂಡಿನಲ್ಲಿ 
ಹುಳು ಸಂಕೋಚ ವಾಗುತ್ತದೆ. ಹುಳಂಗಳ ವಸತಿಗೂ ಆಹಾರ ಸಾಮಗ್ರಿಗಳ ದಾಸ್ತಾನಿಗೂ 


46 ಜೇನುಸಾಕಣೆ 


ಆಸ್ಪದ ಉಳಿಯುವುದಿಲ್ಲ. ಮಕರಂದವನ್ನು ಹೊತ್ತುತಂದ ಹುಳುಗಳು ಗೂಡುಗಳನ್ನು 
ಒಳಸೇರುವುದೂ ಕಠಿಣವಾಗುತ್ತದೆ. ಅವುಗಳನ್ನು ಹೊತ್ತುಕೊಂಡು ಬಾಗಿಲಲ್ಲೇ ನಿಲ್ಲ 
ಬೇಕಾಗುತ್ತದೆ. ರಾತ್ರಿಯನ್ನು ಗೂಡಿನ ಹೊರಗೆ ಎಷ್ಟೋ ಹುಳುಗಳು ಕಳೆಯಬೇಕಾಗು 
ತ್ತದೆ. ಎಷ್ಟೋ ಸಲ ಹೊಸ ತತ್ತಿಗಳನ್ನು ಇಡುವುದಕ್ಕೆ ಸ್ಥಳವಿಲ್ಲದಿರುವುದರಿಂದ 
ಎರಡು ಮೂರು ದಿನದವುಗಳನ್ನೂ ಲಾರ್ವಾ ಹುಳುಗಳನ್ನೂ ಹೊರಚೆಬ್ಲಬೇಕಾಗು 
ತ್ತದೆ. 


ಆಗ ಗೂಡಿನೊಳಗಿನ ಹುಳುಗಳು ಆಪ್ತಾಲೋಚನೆಯನ್ನು ಮಾಡುತ್ತವೆಯೊಃ 
ಏನೋ. ರಾಣಿಹುಳು ಮತ್ತು ಅರ್ಧಪಾಲಿನಷ್ಟು ಹುಳುಗಳು ಭವಿಷ್ಯದಲ್ಲಿ ಹುಟ್ಟಿ 
ಬರತಕ್ಕವುಗಳಿಗೆ ಎಡೆಮಾಡಿಕೊಡುವುದಕ್ಕಾಗಿ ಅದನ್ನು ಬಿಟ್ಟು ಇನ್ನೊಂದೆಡೆಗೆ ಹೋಗ 
ತಕ್ಕದ್ದೆಂದು ನಿರ್ಣಯಿಸುತ್ತವೆ. ಅದರ ಪೂರ್ವತಯಾರಿಗೆಂದು ಕೆಲವು ಹುಟ್ಟುಗಳ 
ಬುಡದಲ್ಲಿ ಅವು ರಾಣಿಕಣಗಳನ್ನು ಕಟ್ಟುತ್ತವೆ. ಅದರಲ್ಲಿ ರಾಣಿಯು ತತ್ತಿಗಳನ್ನು 
ಇಡುತ್ತದೆ. ಒಂದೊಂದು ಕಣದಲ್ಲಿ ಒಂದೊಂದರಂತೆ, ಅವು ಕ್ರಮೇಣ ಲಾರ್ವಾ 
ಅವಸ್ಥೆ ಯನ್ನು ದಾಟಿ ಕೋಶಗತವಾಗುತ್ತವೆ. 


ಆಲ್ಲಿಂದ ಅವು ಪ್ರಬುದ್ಧ ಹುಳುಗಳಾಗಿ ಹೊರಬೀಳುವ 2-4 ದಿನಗಳ ಮೊದಲಿ 
ನಿಂದ ಸ್ವಾರ್ಮಿಂಗ್‌ನ ತಯಾರಿಯು ಆರಂಭವಾಗುತ್ತದೆ. ರಾಣಿಹುಳುವು ತತ್ತಿಗಳನ್ನು 
ಇಡುವುದನ್ನು ನಿಲ್ಲಿಸುತ್ತದೆ ಅಥವಾ ತೀರ ಕಡಮೆ ತತ್ತಿಗಳನ್ನು ಇಡುತ್ತದೆ. ಆಹಾರ 
ಸಾಮಗ್ರಿಗಳ ಆಯಾತವು ಕಡಮೆಯಾಗುತ್ತವೆ. ಗೂಡಿನೊಳಗಿನ ಎಲ್ಲ ಕೆಲಸಗಳು 
ಸಡಿಲಾಗುತ್ತವೆ. ಅಷ್ಟೊಂದು ಕೌಶಲ್ಯದಿಂದ, ಅಷ್ಟೊಂದು ಶ್ರಮದಿಂದ ಸಾಹಸ 
ದಿಂದ, ಕಟ್ಟಿದ ಆ ಮನೆಯನ್ನು ಅಷ್ಟೇ ಶ್ರಮ ಸಾಹಸಗಳಿಂದ ಕೂಡಿಹಾಕಿದ ಆಹಾರ 
ಸಾಮಗ್ರಿಗಳನ್ನು ಬಿಟ್ಟು ಇನ್ನೆಲ್ಲೋ ಹೋಗಬೇಕಾಗಿದೆಯೆಂದು ಕಾರ್ಮಿಕಹುಳು 
ಗಳಿಗೆ ತಿಳಿಯುತ್ತದೆ. ಅನಂತರ ಒಂದೆರಡು ದಿನ ಕಳೆಯುತ್ತವೆ. 


ಯಾವಲ್ಲಿಂದ ಆದೇಶವು ಬರುತ್ತದೆಯೋ ತಿಳಿದಿರುವುದಿಲ್ಲ. ಕೂಡಲೆ ಒಂದು 
ದಿನ ಬೆಳಿಗ್ಗೆ ಅರ್ಥಪಾಲಿನಷ್ಟು ಹುಳುಗಳು (ಅಥವಾ ಅದಕ್ಕೂ ಹೆಚ್ಚು ಸಂಖ್ಯೆಯವು) 
ತಮ್ಮ ಕೆಲಸಗಳನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತವೆ. ಎಲ್ಲಿಯೋ ಒಂದೊಂದು ಹುಳುವು 
ಮಾತ್ರ ಪರಾಗ ಮಕರಂದಗಳ ಸಂಗ್ರಹಕ್ಕೆ ಹೊರಗೆ ಹೋಗುತ್ತವೆ. ಉಳಿದೆಲ್ಲವುಗಳು 
ಹಿಡಿಸುವಷ್ಟು ಜೇನುತುಪ್ಪವನ್ನು ಹೊಟ್ಟೆಯಲ್ಲಿ ತುಂಬಿಕೊಂಡು ಗೂಡಿನ ಹೊರಗೆ 
ಬಂದು ಹೊರಡಲು ಅಣಿಯಾಗುತ್ತವೆ. 

ಇನ್ನೊಂದು ಸುಗ್ರೀವಾಜ್ಞೆಯು ಎಲ್ಲಿಂದ ಬರುತ್ತದೆಯೋ, ಎಲ್ಲವೂ ಗೂಡನ್ನು 
ಬಿಟ್ಟು ಹಾರಿಬಿಡುತ್ತವೆ. 

ಎಲ್ಲಿಗೆ ಹೋಗುತ್ತೇವೆನ್ನುವುದು ಯಾವ ಹುಳುವಿಗೂ ಗೊತ್ತಿರುವುದಿಲ್ಲ. 


₹್‌ 


ಒಂದೆರಡು ಹುಳುಗಳಿಗೆ ಮಾತ್ರ ಗೊತ್ತಿರಬಹುದು. ಸದ್ಯಕ್ಕಂತೂ ರಾಣಿಸಮೇತ 


ಪ್ರಾಣಿ ಪ್ರಪೆಂಚದಲ್ಲಿ ಜೇನುಹುಳುಗಳು 47 


ವಾಗಿ ಗೂಡನ್ನು ಬಿಟ್ಟು ಸನಿಹದ ಒಂದು ಮರದ ಟೊಂಗೆಯತ್ತ ಹೋಗಿ ಅದಕ್ಕೆ 
ಜೋಲುಬೀಳುತ್ತವೆ (ಚಿತ್ರ 28). 
ಕೂಡಲೆ ಹೊಸಮನೆಯನ್ನು ಕಟ್ಟಲು ಯೋಗ್ಯವಾದ ಸ್ಥಳ ದೊರೆಯದಿದ್ದರೆ 
ಅಲ್ಲಿಯೇ 2-3 ದಿನ ಹಾಗೆಯೇ ಬಿದುಕೊಂಡಿರಬೇಕಾಗುತ್ತದೆ. ಆದರೆ ಅಂಥ 
ಪ್ರಸಂಗಗಳು ಬರುವುದು ತೀರ ವಿರಳ, ಅಕಾಲಿಕವಾದ ಮಳೆ ಬೀಳತೊಡಗಿದರೆ? 
ಬಿರುಗಾಳಿ ಬೀಸತೊಡಗಿದರೆ? ಇವಲ್ಲ ವಿಚಾರಗಳನ್ನು ಮಾಡುತ್ತ ಕೂರುವ ಅಧಿಕಾರ 
ಯಾವ ಹಂಳಕ್ಕೂ ಇಲ್ಲ. ಇಂಥ ಪ್ರಸಂಗಗಳು ಬಂದರೆ ತಮ್ಮ ಪೂರ್ವದ ಗೂಡಿಗೆ 
ಮರಳುವ ಆಧಿಕಾರ ಕೂಡ ಅವಕ್ಕೆ ಇಲ್ಲ. ತಾವೇ ಕಟ್ಟಿದ ಮನೆ, ತಾವೇ ಮಾಡಿದ 
ಸಂಗ್ರಹ, ತಮ್ಮದೇ ಒಡಹುಟ್ಟು ಎಂಬ ವಿಚಾರಗಳಿಗೆ ಎಡೆಯೇ ಇಲ್ಲ. ರಾಣಿ 
ಹುಳುವು ಯಾವುದೊಂದು ಕಾರಣದಿಂದ ಅವುಗಳ ಗುಂಪಿನಲ್ಲಿ ಬರದೆ ಗೂಡಿನಲ್ಲಿಯೇ 
ಉಳಿದುಬಿಟ್ಟಿದ್ದರೆ ಅಥವಾ ಕಳೆದುಹೋಗಿದ್ರರೆ ಮಾತ್ರ ಹಿಂದಿರುಗುವ ಅಧಿಕಾರವಿರು 
ತ್ತದೆ. 


ರಾಣಿಯು ಬಂದಿದೆ ಎಂದು ಖಾತ್ರಿಯಾದಾಕ್ಷಣ, ಅದನ್ನು ಅತಿ ಭದ್ರವಾದ 
ಸ್ಥಳದಲ್ಲಿ ಇಟ್ಟು ಸುತ್ತಾಗಟ್ಟುತ್ತವೆ. ಹುಳುಗಳ ಗುಂಪ್ರ ಒಂದು ಚಂಡಿನಂತಾಗುತ್ತದೆ. 
ಮರುಕ್ಷಣವೇ ನಿರೀಕ್ಷಿತ ಹುಳುಗಳು ಹೊಸಮನೆ ಕಟ್ಟಲು ಯೋಗ್ಯವಾದ ಸ್ವಳವನ್ನು 
ಹುಡುಕಿಕೊಂಡು ಹೋಗುತ್ತವೆ. ಉಳಿದ ಹುಳುಗಳು ಅವು ತರುವ ವರ್ತಮಾನ 
ವನ್ನು ತಿಳಿದುಕೊಳ್ಳುವ ಕುತೂಹಲದಿಂದ ಅಲ್ಲಿಯೇ ಕಾಲಕ್ಷೇಪವನ್ನು ಮಾಡುತ್ತವೆ. 


ಜೇನುಹುಳುಗಳ ಆಯುಷ್ಯದಲ್ಲಿ ಇದೊಂದೇ ಹಬ್ಬದ ದಿನ. ಇದೊಂದೇ 
ವಿಶ್ರಾಂತಿಯ ದಿನ. ಈ ದಿನ ಅವು ಯಾರನ್ನೂ ಹೆಚ್ಚು ಕಡಿಯುವಂತಿಲ್ಲ. ಬೇಕಾದ 
ರೀತಿಯಿಂದ ಅವುಗಳನ್ನು ಮುಟ್ಟಬಹುದು, ಹಿಡಿಯಬಹುದು. 


ಸ್ಥಳಶೋಧನೆಗಾಗಿ ಹೋದ ಹುಳುಗಳು ಕೆಲವೇ ಸಮಯದಲ್ಲಿ ಹಿಂದಿರುಗು 
ತ್ತವೆ. ತಾವು ಕಂಡುಬಂದ ಸ್ಥಳ ಹಾಗೂ ಇತರ ಸನ್ನಿವೇಶಗಳನ್ನು ನೃತ್ಯದ ಮೂಲಕ 
ಉಳಿದ ಹುಳುಗಳಿಗೆ ತಿಳಿಸುತ್ತವೆ. ಒಂದು ಹುಳುವು ಒಂದು ಪೊಟರೆಯನ್ನು 
ಕಂಡಿರಬಹುದು. ಇನ್ನೊಂದು ಒಂದು ಕಲ್ಲುಬಂಡೆಯೊಳಗಿನ ಪೊಳ್ಳನ್ನು ಕಂಡು 
ಬಂದಿರಬಹುದು. ಇನ್ನೂ ಒಂದು ಖಾಲೀಶಪೆಟ್ಟಿಗೆಯನ್ನು ಕಂಡಿರಬಹುದು, ಮನೆ 
ಗೋಡೆಯೊಳಗಿನ ಪೊಳ್ಳು ಪಾಗಾರದೊಳಗಿನ ಪೊಳ್ಳು. ಇತ್ಯಾದಿಗಳನ್ನು ಕಂಡಿರಬಹುದು. 
ಜೇನುಗುಂಪಿನೊಳಗಿನ ಅನುಭವಿತ ಹುಳುಗಳು ಇವೆಲ್ಲ ಸ್ಥ ಳಗಳ ಭದ್ರಾಭದ್ರತೆ, 
ಪೊಳ್ಳುಗಳಲ್ಲಿಯ ಸ್ಥಳಾವಕಾಶ, ಸುತ್ತುಮುತ್ತಲಿನ ಪ್ರದೇಶ, ಆಹಾರ ಸಂಗ್ರಹದ 
ಪೂರೈಕೆ, ಇತರೇ ಸೌಕರ್ಯಗಳ ವಿಚಾರ ಇವೆಲ್ಲವುಗಳನ್ನು ಪರಾಮರ್ಶಿಸಿ ಅತಿಯೋಗ್ಯ 
ವೆಂಬುದನ್ನು ಆರಿಸಿಕೊಳ್ಳುತ್ತವೆ. ಮರುಕ್ಷಣದಲ್ಲಿ ಅಲ್ಲಿಗೆ ಎಲ್ಲ ಹುಳುಗಳು ಹೊರಡ 
ತಕ್ಕದ್ದೆಂಬ ಆದೇಶ ಬರುತ್ತದೆ. ಆ ಸ್ಥಳವನ್ನು ಶೋಧಿಸಿದ ಹುಳುವು ಮುಂದಾಗಂ 


48 ಜೇನುಸಾಕಣೆ 


ತ್ತದೆ. ಉಳಿದವು ಹಿಂದಾಗುತ್ತವೆ. ಮೋಡದೋಪಾದಿಯಲ್ಲಿ ಬೇಲಿ, ಹೊಲ, ಹಳ್ಳ 
ಗಳನ್ನು ದಾಟಿ, ಕೆರೆ ದರಿಗಳನ್ನು ಹಿಂದಿಟ್ಟು ಕೆಲವೇ ಕ್ಷಣಗಳಲ್ಲಿ ಕಣ್ಮರೆಯಾಗುತ್ತವೆ. 
ಹೊಸ ಮನೆದಾಣವನ್ನು ಸೇರುತ್ತವೆ. ಮರುಕ್ಷಣದಲ್ಲಿ ಮನೆಕಟ್ಟುವ ಕೆಲಸ ಪ್ರಾರಂಭ. 
ತಕ್ಕ ಪ್ರಾಯದ ಹುಳುಗಳು ಇದ್ದೇ ಇರುತ್ತವೆ. ಹುಟ್ಟುಗಳನ್ನು ಕಟ್ಟುತ್ತವೆ. 
ರಾಣಿಯು ತತ್ತಿಗಳನ್ನು ಇಡುತ್ತದೆ. ಆಹಾರ ಸಾಮಗ್ರಿಗಳ ಸಂಚಯ ಸಂಗ್ರಹಗಳ; 
ಪ್ರಾರಂಭವಾಗುತ್ತವೆ. 

ಇತ್ತ ರಾಣಿಸಮೇತವಾಗಿ ಆ ಹುಳುಗಳ ನಿರ್ಗಮನವಾದ ನಂತರದ ತಾಯಿ 
ಗೂಡಿನ ದೃಶ್ಯ ಚಿಂತಾಜನಕ. ಹಾರಬಲ್ಲ, ಕಠಿಣವಾದ ಕೆಲಸಗಳನ್ನು ನಿರ್ವಹಿಸಬಲ್ಲ. 
ಮುಕ್ಕಾಲು ಪಾಲಿನಷ್ಟು ಹುಳುಗಳು ಹೋಗಿಬಿಟ್ಟಿರುತ್ತವೆ. ಉಳಿದವು ಇನ್ನೂ 
ರೆಕ್ಕೆಗಳು ಸರಿಯಾಗಿ ಬಲಿಯದ ಮತ್ತಾ ಕೇವಲ ಗೂಡಿನೊಳಗಿನವೇ ಕೆಲಸಗಳನ್ನು 
ಮಾಡಬಲ್ಲ 20 ದಿನಗಳಿಗಿಂತಲೂ ಕಡಮೆ ಪ್ರಾಯದ ಎಳೆಹುಳುಗಳು ಮತ್ತು ಕೆಲವೇ 
ಪ್ರಬುದ್ಧ ಹುಳುಗಳು; ಕೆಲವು ಪ್ರಬುದ್ಧ ಗಂಡುಹುಳುಗಳೂ ಇರುತ್ತವೆ. ಎಲ್ಲೋ 
ಈಗೊಂದು ಆಗೊಂದರಂತೆ ಕಾರ್ಮಿಕಹುಳುಗಳು ಗೂಡಿನೊಳಗಿನಿಂದ ಆಹಾರವನ್ನು 
ಕಲೆಹಾಕುವುದಕ್ಕೆಂದು ಹೊರಗೆ ಹೋಗುತ್ತವೆ. ಹೊರಗಿನಿಂದ ಒಳಗೆ ಬರುತ್ತವೆ. 
ಎಲ್ಲ ಚಟುವಟಿಕೆಗಳು ಸ್ತಬ್ಧವಾದಂತೆಯೇ ಕಾಣುತ್ತವೆ. 


ಆದರೇನು? ಪ್ರತಿದಿನ 500-1000 ತತ್ತಿಗಳು ಒಡೆದು ಲಾರ್ವಾಗಳಾಗುತ್ತವೆ. 
500-1000 ಲಾರ್ವಾಗಳು ಕೋಶಗತವಾಗುತ್ತವೆ. 500-1000 ಹುಳುಗಳು 
ಕೋಶಗಳಿಂದ ಪರಿಪೂರ್ಣ ಹುಳುಗಳಾಗಿ ಹೊರಬೀಳುತ್ತವೆ; 500-1000 ಎಳೆ 
ಹುಳುಗಳು ಪ್ರಬುದ್ಧ ಹುಳುಗಳಾಗಂತ್ತವೆ. ದೂರದೂರಕ್ಕೆ ಹಾರುವ ಮತ್ತು 
ಆಹಾರವನ್ನು ಕಲೆಹಾಕಿ ಗೂಡಿಗೆ ತರುವ ಸಾಮರ್ಥ್ಯವನ್ನು ಹೊಂದುತ್ತವೆ. ಎರಡೇ 
ದಿನಗಳಲ್ಲಿ ರಾಣಿಕಣದಿಂದ ಹೊಸ ರಾಣಿಯು ಹೊರಬೀಳುವುದೇ ತಡ ಆಮೇಲೆ 
5-8 ದಿನಗಳಲ್ಲಿ ಗರ್ಭಧಾರಣೆ ಹೊಂದಿ ಪ್ರಣಯ ಪ್ರವಾಸದಿಂದ ಗೂಡಿಗೆ ಹಿಂದಿರುಗು 
ವುದು. ಅದಾದ ನಂತರ 2-3 ದಿನಗಳಲ್ಲಿ ತತ್ತಿಗಳನ್ನಿಡಲು ಪ್ರಾರಂಭಿಸುತ್ತದೆ. 
ಈ ಹೊಸ ಹುಳು ಮತ್ತು ಲಾರ್ವಾಗಳ ಆಹಾರ ಆರೈಕೆಗಳನ್ನು ನೋಡಲು ಅವಶ್ಯ 
ವಿರುವ ಎಳೆ ಪ್ರಾಯದ ಹುಳುಗಳು ಇದ್ದೇ ಇರುತ್ತವೆ. 10-15 ದಿನಗಳಲ್ಲಿಯೇ 
ತಿರುಗಿ ಗೂಡು ರೂಪಗೊಳ್ಳುತ್ತದೆ. ಮುಂಚಿನ ಎಲ್ಲ ಚಟುವಟಿಕೆಗಳೂ ಭರದಿಂದ 
ಸಾಗಂವಂತಾಗುತ್ತದೆ. 


ಸ್ವಾರ್ಮಿಂಗ್‌ ಆಗಿಹೋದ ಒಂದು ಮನೆತನ, ಹಳೆಯ ಗೂಡಿನೊಳಗಿನ 
ದೊಂದು ಮನೆತನ ಈ ಪ್ರಕಾರ ಎರಡು ಮನೆತನಗಳು ಅಸ್ತಿತ್ವದಲ್ಲಿ ಸ್ವಾವಿರ್ನಂಗ್‌ 
ಆದ ಕಾರಣದಿಂದ ಬಂದವು. ಮರುವರ್ಷ ಇದೇ ಪ್ರಕಾರದಿಂದ ಈ ಎರಡು 
ಮನೆತನಗಳಿಂದ ನಾಲ್ಕು ಉತ್ಪನ್ನವಾಗುವುವು. ಅದರ ಮರುವರ್ಷ ಆ ನಾಲ್ಕರಿಂದ 


ಎಂಟು. ಹೀಗೆ ಜೇನುಹುಳುಗಳ ಸಂತಾನಾಭಿವೃದ್ಧಿಯಾಗುತ್ತದೆ. 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 49 


9 ಶೆರಾಗರೇಣು ಸಂಕ್ರಮಣ 


“ಜೇನುಗೂಡು ಒಂದು ಕಾರ್ಪಾನೆ; ಜೇನುಹುಳುಗಳು ಇದರಲ್ಲಿ ಕೆಲಸಮಾಡುವ 
ಕಾರ್ಮಿಕರು; ಜೇನುತುಪ್ಪ ಮತ್ತು ಜೇನುಮೇಣ ಇದರಲ್ಲಿ ಸಿದ್ಧಗೊಳ್ಳುವ ಸರಕು 
ಗಳು; ನಿಸರ್ಗದಲ್ಲಿ ಬೆಳೆಯುತ್ತಿರುವ ಹೂವುಗಳೊಳಗಿನ ಪರಾಗ ಮಕರಂದಗಳು 
ಕಚ್ಚಾ ಸರಕುಗಳು' ಎಂದು ಅನೇಕರು ವರ್ಣಿಸಿರುತ್ತಾರೆ. ಆದರೆ ನಮ್ಮ ಆಹಾರದ 
ಉತ್ಪಾದನೆಯಲ್ಲಿ ಇವು ದೊಡ್ಡ ಮಹತ್ವದ ಪಾತ್ರವನ್ನು ತೆಗೆದುಕೊಳ್ಳುತ್ತವೆಯೆಂಬುದು 
ಎಷ್ಟು ಜನರಿಗೆ ಗೊತ್ತಿರುತ್ತದೆ? ಜೇನುಹುಳುಗಳ ಅಭಾವದಲ್ಲಿ ಎಷ್ಟೋ ಸಸ್ಕ್ಯಾದಿ 
ಗಳು ಫಲವನ್ನು ಕೊಡುತ್ತಲೇ ಇರಲಿಲ್ಲ; ಇನ್ನೆಷ್ಟೋ ಸಸ್ಕಾದಿಗಳು ಈಗ ಕೊಡುತ್ತಿರುವ 
ಪ್ರಮಾಣದ ಫಲವನ್ನು ಕೊಡುತ್ತಲಿರಲಿಲ್ಲ. ಕೆಲಸಲ ಸಸ್ಕಾದಿಗಳ ಉತ್ಪಾದನೆಯನ್ನು 
ಜೇನುಹುಳುಗಳು 15 ಪಾಲು ಹೆಚ್ಚಿಸುತ್ತವೆಯೆಂದು ವಿಜ್ಞಾನಿಗಳು ಕಂಡುಹಿಡಿದಿರು 
ತ್ತಾರೆ. 


ಹೂವುಗಳಲ್ಲಿ ಪುಷ್ಪತಲ, ಪುಷ್ಪಪಾತ್ರ, ಪುಷ್ಪದಳ, ಕೇಸರ ಮಂಡಲ ಮತ್ತು 
ಅಂಡಾಶಯವೆಂಬ 5 ಮುಖ್ಯ ಭಾಗಗಳು ಇರುತ್ತವೆ. ಇವುಗಳಲ್ಲಿ ಕೇಸರ ಮಂಡಲವು 
ಗಂಡು ಜನನಾಂಗ. ಇದು ಕೇಸರಗಳ ಸಮುದಾಯ. ಕೇಸರಗಳ ತುದಿಯಲ್ಲಿ 
ಪರಾಗಕೋಶಗಳು ಇರುತ್ತವೆ. ಅವಕ್ಕೆ ಎರಡುಭಾಗಗಳಿದ್ದು ಪ್ರತಿಭಾಗದಲ್ಲಿ 
ಎರಡೆರಡು ಚೀಲ ಅಥವಾ ಗೂಡುಗಳಿರುತ್ತವೆ. ಇವುಗಳಲ್ಲಿ ಒಂದು ಸಾಂದ್ರವಾದ 
ರಸವಿರುತ್ತದೆ. ಅದರಲ್ಲಿ ಅಸಂಖ್ಯ ಪರಾಗರೇಣುಗಳು ಹುಟ್ಟಿ ಬೆಳೆಯುತ್ತವೆ. ಪ್ರತಿ 
ರೇಣುವಿಗೆ ಒಂದು ಹೊರಗೆ ಒಂದು ಒಳಗೆ ಈ ಪ್ರಕಾರ ಎರಡು ಕವಚಗಳು ಇರು 
ತ್ತವೆ. ಕ್ವಚಿತ್ತಾಗಿ ಹೊರಗಿನದೊಂದೇ ಕವಚವಿರುತ್ತದೆ. ಚೀಲವು ಅತಿಸ್ವಲ್ಪ ಕಾರಣ 
ದಿಂದ ಕೂಡ ಬಿರಿಯುತ್ತದೆ. ಆಗ ಪರಾಗರೇಣುಗಳು ಹೊರಜೆಮ್ಮುತ್ತವೆ. ಇವು 
ಪುರುಷಾಣುಗಳು (ಚಿತ್ರ 8). 


ಹೂವುಗಳ ಮಧ್ಯಭಾಗದಲ್ಲಿ ಇರುವುದು ಅಂಡಾಶಯ ಮಂಡಲ. ಇದು 
ಸ್ತ್ರೀ ಜನನಾಂಗ. ಇವುಗಳಲ್ಲಿ ಅಂಡಗಳು ಹುಟ್ಟುತ್ತವೆ. ಒಂದೇ ಅಂಡವೂ ಇರ 
ಬಹುದು ಇಲ್ಲವೇ ಅನೇಕ ಅಂಡಗಳೂ ಇರಬಹುದು. ಗರ್ಭಧಾರಣೆಯಾದ ನಂತರ 
ಇವೇ ತತ್ತಿಗಳಾಗುತ್ತವೆ. ಬೆಳೆದ ಮೇಲೆ ಬೀಜಗಳಾಗುತ್ತವೆ. ಅಂಡಾಶಯವು ಹಣ್ಣು 
ಅಥವಾ ಕಾಯಿಯಾಗುತ್ತದೆ (ಚಿತ್ರ 8, 9). 


ಅಂಡಕೋಶದಿಂದ ಒಂದು ನಾಳವು ಬೆಳೆದು ಶಲಾಕೆಯಾಗುತ್ತದೆ. ಇದರ 
ತುದಿಯು ಶಲಾಕಾಗ್ರ. ಅದರ ಮೇಲ್ಲಡೆಯಲ್ಲಿ ನುಣುಪಾದ ರೋಮಗಳಿರುತ್ತವೆ 
ಅಥವಾ ಜಿಗುಟಾದ ಒಂದು ಪಸೆ ಇರುತ್ತದೆ. ಪರಾಗ ಕೋಶಗಳು ಬಂದು ಪರಾಗ 
ಕಣಗಳು ಹೊರಬಿದ್ದ ಕೂಡಲೆ ಅವು ಶಲಾಕಾಗ್ರವನ್ನು ಸೇರಬೇಕು. ಅನಂತರ ಅದ 
ರೊಳಗಿನ ಜೀವಾಣುವು ಸಣ್ಣ ಕೊಳವೆಯಾಗಿ ಶಲಾಕೆಯ ಒಳಸೇರಿ ಅಂಡಾಶಯ 
ವನ್ನು ಪ್ರವೇಶಿಸಿ, ಅಲ್ಲಿಯ ಅಂಡದೊಳಗಿನ ಜೀವಾಣುವಿನೊಡನೆ ಐಕ್ಕವಾಗುತ್ತದೆ. 


ಇ 


30 ಜೇನುಸಾಕಣೆ 





€ ಕೇಸರಮಂಡಲ 


ld, 


£ ಕೆಲ ಆಕಾ ಹೋಕಗಳು 


ಚಿತ್ರ 8: ನೀಳಛೇದಿತ ಪುಷ್ಪದಲ್ಲಿ ಪುಷ್ಪಾಸನದ ಮೇಲೆ ನೆಲೆಗೊಂಡಿರುವ ವಿವಿಧ 
ವೃತ್ತಗಳು ಹಾಗೂ ಪುಷ್ಪದ ವಿವಿಧ ಭಾಗಗಳು 
A) ಹೂವು 8) ಪರಾಗರೇಣುಗಳು €) ಕೇಸರ ಮಂಡಲ 
D) ಅಸ್ತಿಪಂಜರ 8) ಪರಾಗಕೋಶಗಳು 


ಪ್ರಾಣಿ ಪ್ರಪಂಚದಲ್ಲಿ ಜೇನು ಹುಳು Si 


ಇದಕ್ಕೆ ಗರ್ಭಧಾರಣೆಯೆಂದು ಹೇಳುತ್ತಾರೆ. ಆಗ ಸಂಯುಕ್ತ ಜೀವಾಣುವು ಬೆಳೆದು 


ಪಿಂಡವಾಗಿ ಬೀಜವಾಗುತ್ತದೆ. ಅಂತೂ ಬೀಜ, ಕಾಯಿ, ಹಣ್ಣುಗಳಾಗಬೇಕಾದರೆ 
ಪರಾಗಸ್ಪರ್ಶವು ಅವಶ್ಯ (ಚಿತ್ರ 9). 





ಚಿತ್ರ 9: ನೀಳಛೇದದಲ್ಲಿ ಹೂವು ಹಾಗೂ ಗರ್ಭಾದಾನದ ದಾರಿಯಲ್ಲಿಯ ಪುರುಷಾಣುಗಳು 
ಡಿ) ಹೂವು ೫) ಪರಾಗಗಳು ಗರ್ಭಾದಾನದ ಮಾರ್ಗದಲ್ಲಿ ೦) ಗರ್ಭಾದಾನ 


ಇದು ಹೇಗೆ ಸಾಧ್ಯ? ಪ್ರಾಣಿಗಳಿಗೆ ಇರುವಂತೆ ಸಸ್ಮಗಳಿಗೆ ಚಲನಶಕ್ತಿ ಇರುವು 
ದಿಲ್ಲ. ಅಂದಮೇಲೆ ಪರಾಗರೇಣುಗಳು ಇರುವಲ್ಲಿಗೆ ಶಲಾಕಾಗ್ರ ಅಥವಾ ಶಲಾಕಾಗ್ರ 


52 ಜೇನುಸಾಕಣೆ 


ವಿರುವಲ್ಲಿಗೆ ಪರಾಗರೇಣುಗಳು ಹೇಗೆ ಹೋಗಬೇಕು. ಈ ಕೆಲಸವು ಹೊರಗಿನ 
ದಳ್ಳಾಳಿಯಿಂದ ಮಾತ್ರ ಸಾಧ್ಯ. ಫಲಾಪೇಕ್ಷೆ ಇಲ್ಲದೆ ಸಾಮಾನ್ಯವಾಗಿ ಯಾರೂ 
ಯಾವ ಕೆಲಸವನ್ನೂ ಮಾಡುವುದಿಲ್ಲ. ಇದನ್ನು ಅರಿತ ನಿಸರ್ಗವು ಏರ್ಪಾಡುಗಳನ್ನು 
ಮಾಡಿರುತ್ತದೆ. 


ಅನೇಕ ಸಸ್ಯಗಳು ಅತಿ ಸುಂದರವಾದ ಬಣ್ಣ ಬಣ್ಣಗಳ ಹೂವುಗಳನ್ನು ಬಿಡುತ್ತವೆ. 
ಅವುಗಳ ರಚನೆಗಳು ಬಳ್ಳಿಯ ಆಕರ್ಷಕವಾಗಿರುತ್ತದೆ. ಸುವಾಸನೆಯನ್ನು ಕೆಲವು 
ಬೀರುತ್ತವೆ. ಇವು ಮನುಷ್ಯರನ್ನು ಮರಳುಗೊಳಿಸುತ್ತವೆ. ಪಶುಪಕ್ಷಿ ಕೀಟಾದಿಗಳು 
ಕೂಡ ಮರುಳಾಗುತ್ತವೆ. ಇವುಗಳಲ್ಲದೆ ಅನೇಕ ಸಸ್ಯಗಳ ಹೂವುಗಳಲ್ಲಿ ಮಧು 
ಗ್ರಂಥಿಗಳು ಇರುತ್ತವೆ. ಅವುಗಳೊಳಗಿಂದ ಅತಿ ಸವಿಯಾದ ರಸವು ಸ್ರವಿಸುತ್ತದೆ. 
ಇದು ಮತ್ತು ಪರಾಗಗಳು ಅನೇಕ ಜಾತಿಯ ಹುಳುಗಳಿಗಲ್ಲದೆ ಜೇನುಹುಳುಗಳಿಗೂ 
ಆಹಾರ. 


ಇವು ಮಕರಂದದ ಆಸೆಯಿಂದ ಹೂವುಗಳ ಒಳಗೆ ಸೇರುತ್ತವೆ. ಅದು ಇರುವ 
ಸ್ಥಳವನ್ನು ಹುಡುಕುತ್ತವೆ. ಹುಡುಕಾಡುವಾಗ ಪರಾಗಕೋಶಗಳು ಮೈಗೆ ತಗಲು 
ವುದು, ಆವು ಬಿರಿದು ಪರಾಗರೇಣುಗಳು ಹೊರಚಿಮ್ಮಿ ಹುಳುಗಳ ಮೈಮೇಲೆ 
ಹರಡಿಕೊಳ್ಳುವುದು ಸಹಜವೇ. ಅದೇ ಹೂವಿನ ಅಥವಾ ಇನ್ನೊಂದು ಹೂವಿನೊಳ 
ಗಿನ ಮಕರಂದದ ಆಸೆಯಿಂದ ಸಂಚರಿಸುತ್ತಿರುವಾಗ ಇವುಗಳ ಶರೀರದ ಭಾಗಗಳು ಶಲಾ 
ಕಾಗ್ರವನ್ನು ಮುಟ್ಟುತ್ತವೆ. ಶಲಾಕಾಗ್ರಗಳು ತಾವಾಗಿ ಬಾಗಿ ಆ ಭಾಗಗಳನ್ನು ಮುಟ್ಟು 
ವ್ರದೂ ಉಂಟು. ಜಿಗುಟಾಗಿರುವುದರಿಂದ ಮತ್ತು ರೋಮಮಯಗಳಾಗಿರುವುದರಿಂದ 
ಪರಾಗ ಕಣಗಳು ಕೂಡಲೆ ಅವನ್ನು ಸೇರಿಕೊಳ್ಳುತ್ತವೆ. ಇದೇ ಪರಾಗರೇಣು ಸ್ಪರ್ಶ. 
ಅದೇ ಹೂವಿನ ರೇಣುಗಳು ಶಲಾಕಾಗ್ರವನ್ನು ಸೇರಿದರೆ ಸ್ವಪರಾಗಸ್ಪರ್ಶವೆನ್ನುತ್ತಾರೆ. 
ಬೇರೆ ಹೂವುಗಳ ಪರಾಗಗಳು ಸೇರಿದರೆ ಅನ್ಯಪರಾಗಸ್ಪರ್ಶವೆನ್ನುತ್ತಾರೆ. 


ಸ್ವಪರಾಗಸ್ಪರ್ಶದಿಂದ ಆಗುವ ಗರ್ಭಧಾರಣೆಯಿಂದ ತತ್ತಿಗಳು ಆಗುವುದು 
ಮಂಂದೆ ಅವುಗಳಿಂದ ಬೀಜ ಹಣ್ಣು ಕಾಯಿಗಳಾಗುವುದು ಸಾಧ್ಯ. ಒಂದೇ ಹೂವಿನಲ್ಲಿ 
ಗಂಡು ಮತ್ತು ಹೆಣ್ಣು ಇವೆರಡೂ ಅಂಗಗಳು ಇರುವಾಗ ಮಾತ್ರ ಅದು ಸಾಧ್ಯ. ಹೊರಗಿನ 
ಯಾವ ಸಹಾಯವೂ ಇಲ್ಲದೆ ಹಾಗಾಗುವುದು ಎಷ್ಟೋ ಸಲ ಸಾಧ್ಯವಾಗುತ್ತದೆ. 
ಆದರೆ ಇದರಿಂದ ಹುಟ್ಟುವ ಬೀಜ, ಕಾಯಿ, ಹಣ್ಣುಗಳು ಚೆನ್ನಾಗಿ ಹೊರಡುವುದಿಲ್ಲ. 
ಬೇರೆ ಬೇರೆ ಹೂವುಗಳ, ಅದರಲ್ಲಿಯೂ ಆದೇ ಜಾತಿಯ ಬೇರೆ ಬೇರೆ ಗಿಡಗಳ 
ಹೂವುಗಳ ಪರಾಗಸ್ಪರ್ಶದಿಂದ ಉತ್ಪತ್ತಿಯಾಗುವ ಫಲಗಳು ಹೆಚ್ಚು ಚೆನ್ನಾಗಿ 
ಹೊರಡುತ್ತವ; ಹೆಚ್ಚು ತಾಳುತ್ತವೆ; ಅಧಿಕ ಪ್ರಮಾಣದಲ್ಲಿ ಹುಟ್ಟುತ್ತವೆ; ಹೊಸ 
ರೀತಿಯವಾಗಿಯೂ ಹೊರಡುತ್ತವೆಯೆಂದುವಿ ಜ್ಞಾನಿಗಳು ಏಕಕಂಠದಿಂದ ಹೇಳುತ್ತಾರೆ. 
ಅಸಂಖ್ಯ ಪ್ರಯೋಗಗಳಿಂದ ಇದನ್ನು ಕಂಡುಹಿಡಿದಿರುತ್ತಾರೆ. 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 53 


೨ 


ಶಲಾಕಾಗ್ರವು ಹುಳುಗಳ ಮೈಯನ್ನು ಸ್ಪರ್ಶಿಸದಿದ್ದರೇನಾಗುವುದು? ಅದು 
ಅಸಾಧ್ಯ. ಹೂವುಗಳೊಳಗಿನ ಕೇಸರ ಮತ್ತು ಶಲಾಕಾಗ್ರಗಳ ರಚನೆಯು ಸ್ಪರ್ಶ 


ಮಾಡುವಂತೆಯೇ ರಚಿತವಾಗಿರುತ್ತವೆ. 


ಪರಾಗಸ್ಪರ್ಶವು ಕೇವಲ ಜೇನುಹುಳುಗಳಿಂದಲೇ ಆಗುತ್ತದೆಯೆಂಬುದಲ್ಲ. ಇತರ 
ಅನೇಕ ಜಾತಿಯ ಹುಳುಹುಪ್ಪಡಿಗಳಿಂದಲೂ ಗಾಳಿ, ನೀರು, ಪಶುಪಕ್ಷಿಗಳಿಂದಲೂ 
ಆದು ಸಾಧ್ಯ. ಹಾಗಿರುವಾಗ ಜೇನುಹುಳುಗಳ ಮಹತ್ವವೇನು? 


ಜೇನುಹುಳುಗಳಲ್ಲಿ ಹೂವು ಮತ್ತು ಗಿಡಗಳ ಬಗ್ಗೆ ಇರುವ ನಿಷ್ಠೆಯು ಇನ್ನಾವ 
ಹುಳುಗಳಲ್ಲಿಯೂ ಇರುವುದಿಲ್ಲ. ಪರಾಗ, ಮಕರಂದಗಳಿಗಾಗಿ ಒಂದು ಜೇನುಹುಳುವು 
ಒಂದು ಹೂವನ್ನು ಸಂದರ್ಶಿಸಿದರೆ ಅವು ಮುಗಿಯುವ ತನಕ ಆ ಹೂವನ್ನು ಅದು 
ಬಿಡುವುದಿಲ್ಲ. ಅವು ಖರ್ಚಾದ ನಂತರ ಅದೇ ಗಿಡದ ಇತರ ಹೂವುಗಳನ್ನು ಸಂದರ್ಶಿ 
ಸುತ್ತದೆ. ಆ ಗಿಡ ಅಥವಾ ಗಿಡಗಂಟಿಯ ಹೂವುಗಳಲ್ಲಿಯ ಪರಾಗ. ಮಕರಂದಗಳು 
ಮಂಗಿದ ಮೇಲೆಯೇ ಬೇರೆ ಗಿಡಗಳಿಗೆ ಹೋಗುತ್ತದೆ. ಅದು ಕೂಡ ಅದೇ ಜಾತಿಯ 
ಗಿಡಗಳಿಗೆ, ಅದೂ ಮುಗಿದರೆ ಆ ದಿನವಂತೂ ಬೇರೆ ಜಾತಿಯ ಹೂವುಗಳತ್ತ ಹೋಗು 
ವುದಿಲ್ಲ. ಗೂಡಿನಲ್ಲಿಯೆ: ಬೇರೆ ಕೆಲಸವನ್ನು ಕೈಕೊಳ್ಳುತ್ತದೆ. ನೂರಾರು ಜೇನು 
ಕೃಷಿಕರೂ ವಿಜ್ಞಾನಿಗಳೂ ಸಾವಿರಾರು ಪ್ರಯೋಗಗಳಿಂದ ಇದನ್ನು ಕಂಡುಕೊಂಡಿರು 
ತ್ತಾರೆ. 


ಈ ಪ್ರಯೋಗಗಳನ್ನು ಕೈಗೊಂಡ ಪ್ರಮುಖರಲ್ಲಿ ಒಬ್ಬರಾದ ಗಾಸ್ಟಿನ್‌ 
ಬೊನಿಯೇರ ಎಂಬುವರು ಹೆಸರಾಂತ ಸಸ್ಯಶಾಸ್ತ್ರಜ್ಞರು. ಫ್ರಾನ್ಸ್‌ ದೇಶೀಯರು. 
ತಂದೆ ಅಜ್ವರ ಕಾಲದಿಂದ ನಡೆದುಬಂದ ಇವರದೇ ಆದ ಒಂದು ಮಧುವನವಿತ್ತು. 
ಜೇನುಹುಳಂಗಳು ಅದರಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡುತ್ತ ಕುಳಿತುಕೊಳ್ಳು 
ವುದು ಅವರ ಸ್ವಭಾವ. ಒಂದು ದಿನ ಅವರು ನೋಡುತ್ತಿದ್ದಂತೆಯೇ ಒಂದು ಧಾನ್ಯದ 
ಹುಲ್ಲಿನಿಂದ ಪರಾಗಕಣಗಳನ್ನು ಕಲೆಹಾಕುವುದರಲ್ಲಿ ಒಂದು ಹುಳುವು ತೊಡಗಿತ್ತು. 
ಸ್ವಲ್ಪ ಹೊತ್ತಿನಲ್ಲಿ ಅದರ ಪರಾಗಗಳು ಮುಗಿದುಹೋದವು. ಆ ಜಾತಿಯ ಬೇರೆ 
ಹುಲ್ಲುಗಳು ಅಲ್ಲಿರಲಿಲ್ಲ. ಅನಂತರ ಆದು ಗೂಡಿನಿಂದ ಹೊರಬೀಳಲಿಲ್ಲ. ಗೂಡಿ 
ನೊಳಗೇ ಉಳಿಯಿತು. ಇದರ ಕಾರಣವನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವ 
ಕುತೂಹಲವು ಅವರಿಗಾಯಿತು. ಪರಾಗಗಳನ್ನು ತರುವ ಮತ್ತು ಮಕರಂದಗಳನ್ನು 
ತರುವ ವಿವಿಧ ಹುಳುಗಳ ಮೈಗಳ ಮೇಲೆ ಅವರು ವಿವಿಧ ಬಣ್ಣಗಳ ಹಿಟ್ಟನ್ನು. 
ಚಲ್ಲಿದರು. ಪರಾಗವನ್ನು ಕಲೆಹಾಕುವ ಹುಳುಗಳು ಇಡೀ ದಿನ ಕೇವಲ ಅದನ್ನೇ 
ಕಲೆಹಾಕುತ್ತವೆಯಲ್ಲದೆ ಮಕರಂದವನ್ನು ಕಲೆಹಾಕುವುದಿಲ್ಲ, ಅದರಂತೆ ಮಕರಂದವನ್ನು 
ಕಲೆಹಾಕುವವು ಅದನ್ನೇ ಕಲೆಹಾಕುತ್ತವಲ್ಲದೆ ಪರಾಗಗಳ ಗೊಡವೆಗೆ ಹೋಗುವುದಿಲ್ಲ 
ವೆಂದು ಅವರು ಕಂಡುಕೊಂಡರು. ಕುತೂಹಲದಿಂದ ಇನ್ನೂ ಕೆಲವು ದಿನ ಇನ್ನೂ 
ಹೆಚ್ಚಿನ ಪ್ರಯೋಗಗಳನ್ನು ಕೈಗೊಂಡರು. ಅವರು ಕಂಡುಕೊಂಡದ್ದನ್ನೆಲ್ಲ ವಿವರ 


54 ಜೇನುಸಾಕಣೆ 


ವಾಗಿ ಬರೆದು ಕೊನೆಯಲ್ಲಿ ಈ ನಿರ್ಣಯವನ್ನು ಹೇಳಿದರು. ಯಾವುದೊಂದು 
ಜೇನುಹುಳುವು ಯಾವುದೊಂದು ಹೂವಿನ ಪರಾಗವನ್ನು ಕಲೆಹಾಕುವುದನ್ನು ಕೈಗೊಳ್ಳು 
ತ್ತದೆಯೋ ಅದು ಅದನ್ನೇ, ಅಂದರೆ ಅದೇ ಜಾತಿಯ ಹೂವಿನ ಪರಾಗವನ್ನೇ 
ಕಲೆಹಾಕುತ್ತದೆ. ಬೇರೆ ಜಾತಿಯ ಹೂವುಗಳತ್ತ ಆ ದಿನವಿಡೀ ಹೋಗುವುದಿಲ್ಲ. 
ಅದರಂತೆಯೇ ಮಕರಂದ ಮತ್ತು ನೀರುಗಳನ್ನು ತರುತ್ತಿರುವ ಹುಳುಗಳು, ನೀರು 
ಮತ್ತು ಮಕರಂದಗಳನ್ನು ತರುತ್ತವೆಯೇ ಹೊರತು ಬೇರೆ ಕೆಲಸಕ್ಕೆ ಹೋಗುವು 
ದಿಲ.45-368) 


ಡಾ॥ ಓ. ಡಬ್ಲ್ಯೂ. ಪಾರ್ಕ್‌ ಅವರು ಅನೇಕ ಜೇನುಹುಳುಗಳ ಬೆನ್ನಿನ 
ಮೇಲೆ ಬೇರೆ ಬೇರೆ ಗುರುತುಗಳನ್ನು ಮಾಡಿದರು. ಅವು ಏನೇನನ್ನು ಮಾಡುತ್ತವೆ 
ಯೆಂದು ತಿಳಿದುಕೊಳ್ಳುವ ಕುತೂಹಲವು ಅವರಿಗಿತ್ತು. ಯಾವುದೊಂದು ಹುಳುವು 
ತಾನು ಕೈಗೊಂಡ ಯಾವುದೊಂದು ಕೆಲಸವನ್ನಾಗಲೀ 5-10 ದಿನಗಳ ತನಕ ಮಾಡು 
ತ್ತಿರುತ್ತದೆ. ಬೆಳಿಗ್ಗೆ ಕೈಗೊಂಡ ಕೆಲಸವನ್ನೇ ಸಂಜೆಯವರೆಗೂ ಮಾಡುತ್ತಿರುತ್ತದೆ. 
ಅದು ಅಸಾಧ್ಯವಾದರೆ, ಉದಾಹರಣೆ ಅದು ಹೋಗುತ್ತಿರುವ ಜಾತಿಯ ಗಿಡ 
ಗಳಲ್ಲಿಯ ಪರಾಗ, ಮಕರಂದಗಳು ಮುಗಿದುಹೋಗಿದ್ದರೆ ಅದು ಗೂಡಿನಲ್ಲಿಯೇ 
ಉಳಿದು ಅಲ್ಲಿಯ ಕೆಲಸಗಳಲ್ಲಿ ಒಂದನ್ನು ಕೈಕೊಳ್ಳುತ್ತಿದೆಯಲ್ಲದೆ ಬೇರೆ ಜಾತಿಯ 
ಗಿಡಗಳ ಹೂವುಗಳತ್ತ ಹೋಗುವುದಿಲ್ಲ. ೪ 


ಗೂಡುಗಳ ಸಮೀಪದಲ್ಲಿಯೇ ಹೂವುಗಳು ದೊರೆಯುತ್ತಿರುವಾಗ ದೂರ 
ವಿರುವಂಥವುಗಳಲ್ಲಿಗೆ ಅವು ಹೋಗುವುದಿಲ್ಲವೆಂಬುದನ್ನು ಕೂಡ ಬೋನಿಯರ್‌ ಅವರು 
ಕಂಡುಕೊಂಡರು. ಗೈರ ಹಂಗಾಮಿನಲ್ಲಿ (ಅಕಾಲದಲ್ಲಿ) ಬಟ್ಲರ್‌ ಜೆಫ್ರಿ, ಕಾಲ್ಮಸ್‌ 
ಎಂಬ ಸಂಶೋಧಕರು 20-20 ಗಜಗಳ ಅಂತರದಲ್ಲಿ ಒಂದೊಂದರಂತೆ 100 ಸಕ್ಕರೆ - 
ಪಾಕ ತುಂಬಿದ ಪಾತ್ರೆಗಳನ್ನು ಇಟ್ಟರು. ಅವುಗಳಿರುವಲ್ಲಿ ಬರುವ ವ್ಯಕ್ತಿಶಃ ಜೇನು 
ಹುಳುಗಳ ಬೆನ್ನಮೇಲೆ ಬೇರೆ ಬೇರೆ ಗುರುತುಗಳನ್ನು ಮಾಡಿದ್ದರು. ಅವುಗಳೊಳಗಿನ 
ಯಾವುದೇ ಒಂದು ಪಾತ್ರೆಗೆ ಬರಹತ್ತಿದ ಹುಳುವು ಅದರಲ್ಲಿಯ ಪಾಕ ತೀರುವ ತನಕ 
ಅದಕ್ಕೆ ಬರುತ್ತಿತ್ತೇ ವಿನಃ ಇನ್ನೊಂದಕ್ಕೆ ಹೋಗಲಿಲ್ಲ. ಬರಭಾರ್ಡ ಎಂಬ ಇನ್ನೊಬ್ಬ 
ಸಂಶೋಧಕರು ಮೂರು ಗಿಡಗಂಟೆಗಳ ಹೂವುಗಳಿಗಾಗಿ ಬರುತ್ತಿದ್ದ ಹುಳುಗಳ ಬೆನ್ನ 
ಮೇಲೆ ಕೆಂಪು, ಹಳದೀ ಮತ್ತು ನೀಲಿ ಪುಡಿಗಳನ್ನು ಚಲ್ಲಿದ್ದರು. ನೀಲಿ ಹುಳುಗಳು 
ಯಾವ ಗಿಡಗಂಟೆಗೆ ಹೋಗಹತ್ತಿದ್ದವೋ ಅಲ್ಲಿಗೇ ಅದರಲ್ಲಿಯ ಹೂವುಗಳು ತೀರುವ 
ತನಕ ಹೋಗುತ್ತಿದ್ದವು. ಅದರಂತೆಯೇ ಕೆಂಪು ಹುಳುಗಳು ಹಾಗೂ ಹಳದೀ ಹುಳು 
ಗಳು ಇದೇ ರೀತಿಯ ಪ್ರಯೋಗಗಳನ್ನು ಇನ್ನೂ ಅನೇಕರು ಕುತೂಹಲದಿಂದ 
ಕೈಕೊಂಡರು. ಇದೇ ಅನುಭವವನ್ನು ಪಡೆದರು. 5199 


ಈ ಪ್ರಕಾರದ ನಿಷ್ಠೆಯು ಇತರ ಹುಳುಗಳಲ್ಲಿಲ್ಲ. ಆಹಾರವನ್ನು ಕೂಡಿಡುವ 


ಪ್ರವೃತ್ತಿಯು ಅವುಗಳಲ್ಲಿ ಇರುವುದಿಲ್ಲ. ತಮ್ಮ ಸ್ವಂತದ ಆ ಮುಹೂರ್ತದ ಹಸಿವನ್ನು 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 55 


ಹಿಂಗಿಸಿಕೊಳ್ಳುವುದಕ್ಕಾಗಿ ನಾಲ್ಕೆಂಟು ಹೂವುಗಳತ್ತ ಹೋಗಿ ಅವುಗಳಲ್ಲಿ ಪರಾಗ 
ಮಕರಂದಗಳನ್ನು ಸವಿಯುತ್ತವೆ. ಅವು ಯಾವ ಜಾತಿಯ ಹೂವುಗಳೆಂಬ ಚೌಕಾಶಿ 
ಯನ್ನು ಅವು ಮಾಡುವುದಿಲ್ಲ. ಒಂದು ಕುಟುಂಬದ ಹೂವುಗಳ ಶಲಾಕಾಗ್ರದಲ್ಲಿ 
ಅದೇ ಕುಟುಂಬದ ಪರಾಗಗಳು ಬಿದ್ದರೆ ಫಲೋತ್ಪತ್ತಿ, ಕಿತ್ತಳೇ ಹೂವುಗಳ ಶಲಾಕಾಗ್ರ 
ದಲ್ಲಿ ಕುಂಬಳ ಹೂವುಗಳ ಪರಾಗಗಳು ಬಿದ್ದರೆ ಏನು ಪ್ರಯೋಜನ? 


ಇತರ ಹಾಳುಗಳನ್ನು ಒಬ್ಬನ ತೋಟದಲ್ಲಿ ಇಟ್ಟುಕೊಂಡು ಸಾಕುವುದು 
ಸಾಧ್ಯವಾಗುವುದಿಲ್ಲ. ಅವು ಅವನ ತೋಟದ ಹೂವುಗಳಿಗೇ ಬರುತ್ತವೆಂಬ ನಿಯಮ 
ವಲ್ಲ. ಆದರೆ ಜೇನುಹುಳುಗಳನ್ನು ತೋಟಗಳಲ್ಲಿಯೇ ಇಟ್ಟು ಸಾಕುವುದು ಸಾಧ್ಯ 
ವಿದೆ. ಅಲ್ಲಲ್ಲಿ ಇಡುವುದೂ ಸಾಧ್ಯ. ಗಾಳಿಯ ವಿಚಾರವು ಹಾಗೆಯೇ. ಪರಾಗ 
ರೇಣುಗಳನ್ನು ಅದು ಹಾರಿಸಿಕೊಂಡು ಹೋಗುವಾಗ ಎಲ್ಲ ಶಲಾಕಾಗ್ರದ ಮೇಲೆಯೂ 
ಅವು ಬೀಳುತ್ತವೆಯೆಂದು ಹೇಳಲಾಗುವುದಿಲ್ಲ. ಅಸಂಖ್ಯ ರೇಣುಗಳು ಎಲ್ಲೆಲ್ಲಿಯೋ 
ಬೀಳುತ್ತವೆ. ವ್ಯರ್ಥವಾಗುತ್ತವೆ. ಅನೇಕ ಶಲಾಕಾಗ್ರಗಳಿಗೆ ಹೂವುಗಳು ದೊರಕು 
ವುದೇ ಇಲ್ಲ. ಅಂಡಗಳು ನಿಷ್ಟಯೋಜನವಾಗುತ್ತವೆ. 


ಜೇನುಹುಳುಗಳ ಮೂಲಕವಾಗಿ ಕೃಷಿ ಉತ್ಪನ್ನವು ಎಷ್ಟೋ ಪಾಲು ವೃದ್ಧಿ 
ಯಾಗುತ್ತದೆಯೆಂಬುದರಲ್ಲಿ ಕೃಷಿತಜ್ಞರ ಭಿನ್ನಾಭಿಪ್ರಾಯವಿಲ್ಲ. ಕೆಲವು ಬೆಳೆಗಳು 15 
ಪಟ್ಟು ಹೆಚ್ಚಾದವು ಎಂದು ವಿದೇಶೀಯರು ಕಂಡುಕೊಂಡಿರುತ್ತಾರೆ. ಎರಡನೆಯ 
ಮಹಾಯುದ್ಧ ದ ಕಾಲದಲ್ಲಿ 1941 ರಲ್ಲಿ ಅಮೇರಿಕದಲ್ಲಿ ಆಹಾರಧಾನ್ಯಗಳ ಕೊರತೆ 
ಯಾಯಿತು. ಬೆಲೆಗಳು ಗಗನಕ್ಕೆ ಏರಿದವು. ಹೆಚ್ಚು ಆಹಾರವನ್ನು ಉತ್ಪಾದಿಸಲು 
ಸಾಧ್ಯವಿದ್ದ ಎಲ್ಲ ಪ್ರಯತ್ನಗಳನ್ನೂ ಕೈಕೊಂಡರು. ಅವುಗಳಲ್ಲಿ ಅತಿ ಮುಖ್ಯವಾದದ್ದು 
ಜೇನುವ್ಯವಸಾಯವನ್ನು ಕೃಷಿಕರು ಕೈಕೊಳ್ಳುವಂತೆ ಮಾಡಿದ್ದು. ಸಂಯುಕ್ತ 
ಸಂಸ್ಥಾನಗಳ ಕೃಷಿ ಇಲಾಖೆಯ ೫-584 ನೇ ಪರಿಪತ್ರದ ಶಿರೋನಾಮೆಯು "ಜೇನು 
ವ್ಯವಸಾಯದ ಮೇಲೆ ಕೃಷಿಯ ಅವಲಂಬನ” ಎಂಬುದಾಗಿತ್ತು. ಆಗ ಜೇನು ವ್ಯವ 
ಸಾಯದ ಪರವಾಗಿ ಅತಿ ಜೋರಿನ ಪ್ರಚಾರವನ್ನು ಕೈಕೊಂಡವರು ಕೃಷಿ ಇಲಾಖೆ 
ಯವರಂ ಮತ್ತು ಅದರ ತಜ್ಞರೇ ಹೊರತು ಜೇನುಕೃಷಿಗೆ ಸೇರಿದವರಲ್ಲ. ಈ 
ಪರಿಪತ್ರವನ್ನು ಹೊರಡಿಸುವ ಪೂರ್ವದಲ್ಲಿ ಜರುಗಿದ ವಿಚಾರ ಗೋಷ್ಠಿಯ ಕಾಲದಲ್ಲಿ 
ಅಸಂಖ್ಯ ಆಧಾರಗಳನ್ನು ವಿಮರ್ಶಿಸಲಾಗಿತ್ತು. ಏಕಸ್ವರದಿಂದ ಅವೆಲ್ಲವೂ ಜೇನು 
ಕೃಷಿಯನ್ನು ಸಮರ್ಥಿಸಿದ್ದವು. ಡಾ॥ ಈ. ಆರ್‌. ರೂಟರ್‌ ವಾಕ್ಕಗಳಲ್ಲೇ ಹೇಳುವು 
ದಾದರೆ, ““Material for this discussion was prepared by James. J. 
Hambleton and his two associates, Dr. F. E. Todd and Dr. G. H. 
Vancell of the Division of Bee Culture of Bureau of Entomology. 
A vast amount of material was gathered from Government and 
other high sources of information showing that bees do unques- 
tonably add to the food supply of the country”.C3”) 


56 ಜೇನು ಸಾಕಣೆ 


ಅಮೇರಿಕ. ಸ್ವೀಡನ್‌, ರಷ್ಯಾ ಮತ್ತು ಜರ್ಮನಿಗಳಲ್ಲಿ ಜೇನು ಕೃಷಿಯ ಕಾರಣ 
ದಿಂದ ಜೇನುತುಪ್ಪ ಮತ್ತು ಮೇಣದ ಉತ್ಪಾದನೆಯ ಬೆಲೆಯ ಹತ್ತುಪಾಲು ಹೆಚ್ಚು 
ಸಂಪತ್ತು ಕೃಷಿಯ ಅಧಿಕ ಇಳುವರಿಯಿಂದ ದೊರಕುತ್ತದೆ. ಇದು ಕೇವಲ ಬಾಯಿ 
ಮಾತಲ್ಲ. ಈ ವಿಷಯದಲ್ಲಿ ಸಂಶೋಧನೆಗಳನ್ನು ಕೈಕೊಳ್ಳಲಾಗಿದೆ. ಜೇನುತುಪ್ಪ. 
ಜೇನುಮೇಣ ಮತ್ತು ಅವುಗಳ ಬೆಲೆಯು ಕಣ್ಣಿಗೆ ಕಾಣುತ್ತದೆ. ಅಧಿಕ ಇಳುವರಿ 
ಯಿಂದ ದೊರಕುವ ಉತ್ಪನ್ನವು ಕಣ್ಣುಗಳಿಗೆ ಕಾಣುವುದಿಲ್ಲ. ಆದಾಗ್ಯೂ ಅದರ 
ಲೆಬ್ಬವನ್ನು ಸಶಾಸ್ತ್ರೀಯವಾಗಿ ವಿಜ್ಞಾನಿಗಳು ಮಾಡಿರುತ್ತಾರೆ. ಅದರ ವಿವರ 
ಕೋಷ್ಟಕ 4 ರಲ್ಲಿಯಂತಿದೆ 


ಕೋಷ್ಟಕ 4 


ವಿವಿಧ ಡೇಶಗೆಳಲ್ಲಿ ಜೇನುತುಪ್ಪ ಹಾಗೂ ಜೇನುಮೇಣದ ; 
ಅಧಿಕ ಇಳುವರಿ ಹಾಗೂ ಲಾಭ 









ಜೇನುತುಪ್ಪ | ಅಧಕ ಇಳುವರಿ | ಕಂಡಂಕೊಂಡವರ 
ದೇಶಗಳ ಹೆಸರು |!ಜೇನುಮೇಣದ | ಯಿಂಂದ ಬಂದ ಹೆಸರುಗಳು 
| ಬೆಲೆ ಲಾಭ 





1) ಜರ್ಮನಿ (ಪೂರ್ವ) 85,000,000 |850.000.000 
ಮಾರ್ಕುಗಳು |ಮಾರ್ಕುಗಳು 
2) ಜರ್ಮನಿ (ಪಶ್ಚಿಮ), 50,000,000 500,000,000 


| 
ಹ (1967) 
| ಮಾರ್ಕುಗಳು | ಮಾರ್ಕುಗಳು | 
| 
| 
| 
| 


ಕೆಟ್ನರ್‌ (1961) 
3) ಸ್ತೀಡನ್‌ 10,000,000 | 200,000,000 
'ಕ್ರೋನರ್‌ಗಳು | ಕ್ರೋನರ್‌ಗಳು 
4) ಸ್ವಿಟ್ಟರ್‌ಲೆಂಡ್‌ 18,590,000 112,000,000 
|ಫ್ರಾಂಕ್‌ಗಳು | ಫ್ರಾಂಕ್‌ಗಳು 
5) ಅಮೇರಿಕ, 40,000,000 | 5000,000,000 |ಲೆವನ್‌ (1970) 
ಯು.ಎಸ್‌.ಎ. 2ಲರುಗಳು |ಡಾಲರುಗಳು 
ಆಧಾರ ಇಂಡಿಯನ್‌ ಬೀ ಜರ್ನಲ್‌-1972 


೫೪೪ 


ಹೆನ್ನನ್‌ (1969) 


ಕೋಬೆಲ್‌ (1946) 





ರಷ್ಯಾದ ವಿಷಯದಲ್ಲಿ ಆಯಾರಿಶ್‌ರು ಹೀಗೆ ಬರೆಯುತ್ತಾರೆ: 


“It has been established that their pollinating work is eight 
to ten times more profitable than all the honey they collect and the 
other products they yield.” ಜೇನುಹುಳುಗಳ ಪರಾಗ ಸಂಕ್ರಮಣ ಕಾರ್ಯದಿಂದ 
ಅವು ಕೊಡುವ ಜೇನುತುಪ್ಪ ಮತ್ತಿತರ ಪದಾರ್ಥಗಳ ಬೆಲೆಯು 8 ರಿಂದ 10 ಪಟ್ಟು 
ಹೆಚ್ಚಿನ ಲಾಭವು ದೊರಕುತ್ತದೆಯೆಂದು ಸಿದ್ಧ ವಾಗಿರುತ್ತದೆ.” 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 57 


ಜೇನುಹುಳುಗಳಿಂದಾಗುವ ಪರಾಗ ಸಂಕ್ರಮಣದಿಂದ ಬೆಳೆಗಳ ಮೇಲೆ ಎಷ್ಟರ 
ಮಟ್ಟಿಗೆ ಪರಿಣಾಮವಾಗುತ್ತದೆಯೆಂಬ ವಿಷಯದಲ್ಲಿ ನಮ್ಮ ದೇಶದಲ್ಲಿಯ ಕೃಷಿ 
ತಜ್ಞರು ಪ್ರಯೋಗಗಳನ್ನು ಕೈಕೊಂಡದ್ದು ತಿಳಿಯಬರುವುದಿಲ್ಲ. ಖಾದೀ ಗ್ರಾಮೋ 
ದ್ಯೋಗ ಆಯೋಗದವರ ಪುಣೆಯಲ್ಲಿಯ ಜೇನು ಸಂಶೋಧನ ಕೇಂದ್ರವು ಕೆಲವು 
ಪರಿಶ್ರಮವನ್ನು ಮಾಡಿರುತ್ತದೆ. ಅದರ ಸಲಹೆಗಾರರಾಗಿರುವ ಡಾ| ಜಿ. ಬಿ. 
ಡೆವಡಿರವರು ಇದೇ ಜನವರಿಯ ಖಾದೀ ಗ್ರಾಮೋದ್ಯೋಗಕ್ಕೆ ಬರೆದ ಲೇಖನದಲ್ಲಿ 
ಕೆಲವು ಮಾಹಿತಿಗಳನ್ನು ಪೂರೈಸಿರುತ್ತಾರೆ. ಜೇನುಹುಳುಗಳ ಅಭಾವದಲ್ಲಿ ಯಾವ 
ಇಳುವರಿ ಬರುತ್ತಿತ್ತೋ ಅದಕ್ಕಿಂತಲೂ ಎಷ್ಟು ಪಾಲು ಹೆಚ್ಚು ಇಳುವರಿ ಜೇನುಹುಳು 
ಗಳು ವಳಾಡುತ್ತಿರುವ ಪರಾಗ ಸಂಕ್ರಮಣದಿಂದ ಆಗುತ್ತವೆಯೆಂಬುದನ್ನು ಈ ರೀತಿ 
ಯಾಗಿ ಅವರು ನಿವೇದಿಸಿರುತ್ತಾರೆ: 


ಸಾಸಿವೆ ಶೇಕಡ 131.63; ಕುಸಂಬಿ 46.72 ರಿಂದ 511.52; ಗುರೆಳ್ಳು 

; 173.3 ರಿಂದ 1,121.30; ಸೂರ್ಯಕಾಂತಿ (ನಾಲ್ಕು ತಳಿಗಳು) 501.01 
ರಿಂದ 3,688.52; ಅಗಸೆ 236.46; ಎಳ್ಳು 24.41; ಈರುಳ್ಳಿ (ಉಳ್ಳಾಗಡ್ಡಿ) 
1.001.02; ಮೂಲಂಗಿ 705.79: ಬದನೆಕಾಯಿ 34.09 ರಿಂದ 150.6; 
ಕೊತ್ತಂಬರಿ 186.89; ಕಿತ್ತಳೆ 471.4 ರಿಂದ 900; ಮೋಸಂಬಿ 36.2 ರಿಂದ 

»” 750; ಪೇರಲ 70 ರಿಂದ 140.0; ಸಫರ್‌ಚಂದ (ಸೇಬು) 2 ತಳಿಗಳು 
930.1 ರಿಂದ 2,321; ಕಾಫಿ ಅರೇಬಿಕ 83; ಹತ್ತಿ 62.2; (ಕರ್ನಾಟಕಕ್ಕೆ 
ಸಂಬಂಧಿಸಿದ ಕೆಲವೇ ಬೆಳೆಗಳನ್ನು ಆಯ್ದು ಕೊಂಡಿದೆ.) 


ಇದರ ಮೇಲಿಂದ ಇಳುವರಿಯ ಹೆಚ್ಚಳವು ಶೇಕಡ 12 ರಿಂದ 3,600 ರ ಮಟ್ಟಿಗೆ 
ಏರುತ್ತಿರುವುದು ತಿಳಿಯುತ್ತದೆ. ಕೆಲವು ಬೆಳೆಗಳು 100 ಪಾಲು ಹೆಚ್ಚಿರುತ್ತವೆ 
ಯಾಗಿಯೂ ಅವರು ಬರೆಯುತ್ತಾರೆ. ಕೆಲವು ಬೆಳೆಗಳು (ಉದಾ: ಕ್ಲಾವರ್‌) 
33.150 ಪಾಲು' ಹೆಚ್ಚುತ್ತವಾಗಿಯೂ ಅವರು ಒಂದು ಸಂದರ್ಭದಲ್ಲಿ ಬರೆದಿರು 
ತ್ತಾರೆ. ಸೂರ್ಯಕಾಂತಿಯ ವಿಷಯ. ಇದೊಂದು ಹೊಸ ಬೆಳೆ. ರಷ್ಯ ಮುಂತಾದ 
ದೇಶಗಳಲ್ಲಿಯ ಇಳುವರಿಯ ಪ್ರಮಾಣವನ್ನು ಕಂಡ ನಮ್ಮ ತಜ್ಞರು ಈ ಬೆಳೆಯಿಂದ 
ನಮ್ಮ ಖಾದ್ಯ ತೈಲದ ಸಮಸ್ಯೆಯು ನಿವಾರಣೆಯಾಗಿಬಿಡುವುದೆಂದು ತಿಳಿದಿದ್ದರು. 
ಆದರೆ ಅಲ್ಲಿಯ ಪ್ರಮಾಣದ ಬೆಳೆಯು ನಮ್ಮಲ್ಲಿ ದೊರಕಿರುವುದಿಲ. ಕಾರಣ, 
ಅಲ್ಲಿಯವರು ಪ್ರತಿ ಎಕರೆ ಕ್ಷೇತ್ರದಲ್ಲಿ 1-2 ಜೇನು ಕಾಲೋನಿಗಳನ್ನು ಇಡುತ್ತಾರೆಂದು 
ಡಾ| ದೇವಡಿಕರರಮತ. ಕೆಲವು ಸಸ್ಯಗಳು ಸ್ವಪರಾಗ ಸ್ಪರ್ಶದಿಂದಲೇ ಫಲವನ್ನು 
ಮಾಡುತ್ತವೆ. ಜೇನುಹುಳುಗಳಿಂದ ಅವು ಇನ್ನೂ ಅಧಿಕವಾದ ಬೆಳೆಯನ್ನು ಕೊಡುತ್ತ 
ವೆಂದು ಅವರು ಕೈಗೊಂಡ ಪ್ರಯೋಗಗಳಿಂದ ಸಿದ್ಧವಾಗಿರುತ್ತದೆ. 


ಪರಾಗ ಸಂಕ್ರಮಣವನ್ನು ಅವಲಂಬಿಸಿರುವ ಭಾರತದಲ್ಲಿಯ ಬೆಳೆಯ ಕ್ಷೇತ್ರವು 
34.198,000 ಹೆಕ್ಟೇರು, ಹೆಚ್ಚುಕಡಮೆ ಮೂರೂವರೆ ಕೋಟಿ ಹೆಕ್ಟೇರುಗಳಷ್ಟದೆ. 


58 :.. ಜೇನುಸಾಕಣೆ 


ಅವುಗಳ ಪ್ರತಿ ಹೆಕ್ಟೇರು 3 ರಿಂದ 9 ಜೇನು ಕಾಲೋನಿಗಳಿಂದ ಅತಿ ಹೆಚ್ಚಿನ ಇಳುವರಿ 
ಯನ್ನು ಕೊಡಬಲ್ಲವು. ಕೇವಲ 3 ಕಾಲೋನಿಗಳು ಸಾಕು ಎಂದು ತಿಳಿದರೂ, 
10 ಕೋಟಿ ಜೇನು ಕಾಲೋನಿಗಳಿಗೆ ಇಲ್ಲಿ ಆಸ್ಪದವಿದೆ. ಇಂದು ನಮ್ಮ ಇಡೀ 
ದೇಶದಲ್ಲಿ ಸಾಕಲಾಗುತ್ತಿರುವವುಗಳ ಸಂಖ್ಯೆ 5 ಲಕ್ಷಗಳ ಮಟ್ಟಿನದು. ಈ ಬೆಳೆಗಳು 
ವರ್ಷವಿಡೀ ಆಹಾರವನ್ನು ಅವುಗಳಿಗೆ ಒದಗಿಸಲಾರವು. ಕೃಷಿತಜ್ಞರು ಆಯಾ 
ಸ್ಥ ಳಗಳ ಪರೀಕ್ಷೆಯಿಂದ ಪರ್ಯಾಯ ಪದ್ಧತಿಯನ್ನು ಜಾರಿಯಲ್ಲಿ ತರಬಹುದು. 
7,3 ಕೋಟಿ ಹೆಕ್ಕೆ ಶ್ಟೇರಿನಷ್ಟು ಕಾಡು ನಮ್ಮಲ್ಲಿದೆ. ಇವುಗಳಲ್ಲಿ 6 ಕೋಟಿ ಹೆಕ್ಟೇರುಗಳು 
ಕಾಯ್ದಿರಿಸಿದ ಕಾಡು. ಸಾಗುಕ್ಷೇತ್ರದಲ್ಲಿ ಹೂವುಗಳ ಅಭಾವವಿರುವಾಗ "ಇವು 
ಸುಮಭರಿತವಾಗಿರುತ್ತವೆ. "4-799 


ಹೀಗಲ್ಲದಿದ್ದರೆ ನಮ್ಮ ಹೆಜ್ಜೇನುಗಳು ಬದುಕುತ್ತಿರಲಿಲ್ಲ. ಡಾ॥ ದೇವಡಿಕರರು 
ಹೇಳುವ 5 ಲಕ್ಷ ಅಪ ಆಧುನಿಕ ಜೇನುಷೆಟ್ಟಿಗೆಗಳಲ್ಲಿ ಸಾಕುವಂಥವುಗಳು. 
ಇವುಗಳಲ್ಲದೆ ನಿಸರ್ಗದಲ್ಲಿಯ ಮತ್ತು ಹಳೆಯ ಪದ್ಧತಿಯಿಂದ ಸಾಕಲಾಗುವ ಜೇನು 
ಕುಟುಂಬಗಳು ಇದ್ದೇ ಇವೆ. ಹೆಜ್ಜೇನು, ಕೋಲುಜೇನು ಮತ್ತು ಮಿಶ್ರಜೇನುಗಳು 
ಇದ್ದೇ ಇವೆ. ಮಿಶ್ರಿ ಜೇನುಹುಳುಗಳ ಆಕಾರ ತೀರ ಸ ಸಣ್ಣದು, ಇವು ತೀರ ಸಣ್ಣ 
ಹೂವುಗಳಲ್ಲಿ ಹೊಕ್ಕು ಹೊರಡುತ್ತವೆ. ಕೆಲವರ ಹೇಳಿಕೆಯಂತೆ ಇತರೇ ಜೇನುಹುಳು 
ಗಳಿಗಿಂತ ಇವೇ ಹೆಚ್ಚಿನ ಸಹಾಯವನ್ನು ನಮ್ಮ ಕೃಷಿಗೆ ಮಾಡುತ್ತವೆ; ಇದೆಲ್ಲವನ್ನು 
ಗಣನೆಗೆ ತೆಗೆದುಕೊಂಡರೂ ಇನ್ನೂ 8 ಕೋಟಿ ಜೇನು ಕಾಲೋನಿಗಳ ಕೊರತೆ 
ನಮ್ಮಲ್ಲಿದೆ. 


ನೀರಾವರಿ ಗೊಬ್ಬರಗಳು ಹಾಗೂ ಪಂಪ್‌ಸೆಟ್ಟುಗಳು ಕೃಷಿಗೆ ಅವಶ್ಯವಾದರೆ 
ಜೇನುಹುಳುಗಳೂ ತೀರ ಅವಶ್ಯ. 


10 ಜೇನುಹುಳುಗಳ ಅಂಗರಚನೆ 


ಜೇನುವ್ಯವಸಾಯದಲ್ಲಿ ಲಾಭಕರ ಅಪೇಕ್ಷೆಯುಳ್ಳವನು ಜೇನು 
ಹುಳುಗಳ ಅಂಗರಚನೆಯ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ತಿಳಿದುಕೊಳ್ಳು ವುದು ಅವಶ್ಯ. 
ಪ್ರಾಣಿಗಳು ಸಣ್ಣ ಆಕಾರದವು. ಆದಷ್ಟು ಸರಳವಾದ ಭಾಷೆಯಲ್ಲಿ "ಜೀನುಕ್ಕ ಹಿಕನಿಗೆ 
ಅವಶ ವುಳ್ಳ ಮಾಹಿತಿ ಯನ್ನು ಈ ಮುಂದಿನ ಪುಟಗಳಲ್ಲಿ ಕೊಡಲಾಗಿದೆ. (3ರ). 


ಈ ಹುಳುಗಳ ಅಂಗರಚನೆಯ ಶಾಸ್ತ್ರವನ್ನು ಆನೇಕ ವಿದ್ವಾಂಸರು ಹಸ್ತಗತ 
ಮಾಡಿಕೊಂಡಿರುತ್ತಾರೆ. ಅವರಲ್ಲಿ ಡಾ। ಆರ್‌. ಈ. ಸ್ನೊಡಗ್ರಾಸ್‌ ಎಂಬುವರು 
ಅಗ್ರಗಣ್ಯರು. ಇವರು ಅಮೇರಿಕದ ಬ್ಯೂರೋ ಆಫ್‌ ಎಂಟಾಮಾಲಜಿ ಎಂಬ 
ಸಂಸ್ಥೆಯಲ್ಲಿ ಸಹೋದ್ಯೋಗಿಗಳಾಗಿದ್ದರು. ವಾಷಿಂಗ್‌ಟನ್ನಿನ ನ ಸರಕಾರೀ ಕಾಲೇಜಿನಲ್ಲಿ 
ಕೀಟಶಾಸ್ತ್ರ: ದ ಪ್ರಾಧ್ಯಾ ಪಕರಾಗಿದ್ದರು. ಜೇನುಹುಳುಗಳ ಅಂಗರಚನೆಯ ವಿಷಯದಲ್ಲಿ 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 59 


ಇವರಷ್ಟು ಅಧಿಕಾರವಾಣಿಯಿಂದ ಹೇಳಬಲ್ಲವರು ಇನ್ನಾರೂ ಇಲ್ಲ. ‘World 
Authority on Insect Morphology ಎಂದು ಇವರನ್ನು “ಜೇನು 
ಗೂಡು ಮತ್ತು ಜೇನುಹುಳು' ಎಂಬ ಪುಸ್ತಕವನ್ನು ಬರೆದ ಡಾ| ಆರ್‌. ಐ. ಗ್ರಾಟಿರು 
ವರ್ಣಿಸಿರುತ್ತಾರೆ. ಇವರು ಬರೆದ "ಜೇನುಹುಳುಗಳ ಅಂಗರಚನೆ” ಎಂಬ ಪುಸ್ತಕವು 
ಅನೇಕ ಬರಹಗಾರರಿಗೆ ಮೂಲಾಧಾರವಾಗಿದೆ. ಅಮೇರಿಕೆಯ ಬ್ಯೂರೊ ಇಫ್‌ 
ಎಂಟಮೊಲಾಜಿಯವರು ಜೇನುಹುಳಗಳ ಅಂಗರಚನೆಯ ಚಿತ್ರಗಳನ್ನು ತಮ್ಮ 
ಪುಸ್ತಕದಲ್ಲಿ ಪ್ರಕಟಿಸಿದ್ದಂತೆ ಗ್ರಂಥ ಕರ್ತರೂ ಅವುಗಳನ್ನೇ ಅನುಸರಿಸಿದ್ದಾರೆ. ಯಾವು 
ದೊಂದು ಪ್ರಾಣಿಯ ಅಂಗಗಳು, ಉಪಾಂಗಗಳು ಹೇಗೆ ಇರುತ್ತವೆ, ಅವುಗಳು 
ಆ ಪ್ರಾಣಿಯ ಜೀವನಕ್ಕೆ ಯಾವ ರೀತಿಯಿಂದ ಸಹಾಯಕಗಳಾಗುತ್ತವೆ ಎಂದು 
ವಿವರಿಸುವುದು ಅಂಗರಚನಾಶಾಸ್ತ್ರದ ವ್ಯಾಪ್ತಿಗೆ ಸೇರಿರುತ್ತದೆ. 


ಜೀವಿಗಳು ಬದುಕಬೇಕು. ಬದುಕಬೇಕಾದರೆ ತಾವು ತೆಗೆದುಕೊಳ್ಳುವ ಆಹಾರ 
ಪದಾರ್ಥಗಳನ್ನು ಜೀರ್ಣಿಸಿಕೊಂಡು ರಕ್ತಗತವಾಗುವ ಪೋಷಕದ್ರವ್ಯಗಳನ್ನಾಗಿ ಮಾರ್ಪ 
ಡಿಸಿ. ತಮ್ಮ ಪುಷ್ಟಿಗೂ ಬೆಳವಣಿಗೆಗೂ ಸಾಧಕವಾಗುವ ವಸ್ತುಗಳನ್ನು ದೇಹದ ಒಳಗಿ 
ನಿಂದಲೇ ಪಡೆಯಬೇಕು. ಜೀವಿಗಳೆಲ್ಲ ತಮ್ಮ ಬೆಳವಣಿಗೆಗೆ ನೆರವಾಗುವ ವಸ್ತು 
ಗಳನ್ನು ಆಹಾರದಿಂದಲೇ ಪಡೆಯಬೇಕು. ಆಹಾರವು ಪೋಷಕದ್ರವ್ಯವಾಗಿ ಮಾರ್ಪಡ 
ಬೇಕು.9*-3? ಆಹಾರಗಳ ವಿನಃ ಪ್ರಾಣವಾಯುವನ್ನೂ ಅವು ದೇಹದ ಒಳಕ್ಕೆ 
ತೆಗೆದುಕೊಂಡು ಅಂಗಾಂಶಗಳಲ್ಲಿ ಸಾಗಿಸಬೇಕು; ಆ ಮೂಲಕ ಅಂಗಗಳಲ್ಲಿ ಉತ್ಕರ್ಷಣ 
ಕ್ರಿಯೆಯು ನಡೆಯುತ್ತಿರಬೇಕು. ನಿರುಪಯುಕ್ತವಾಗುವ ಪದಾರ್ಥಗಳನ್ನು ಹೊರ 
ಚೆಲ್ಲಬೇಕು. ವಂಶವು ಮುಂದುವರಿಯಬೇಕು. ಮುಂದಿನ ಪುಟಗಳಲ್ಲಿ ಅಂಗೋ 
ಪಾಂಗಗಳನ್ನು ವರ್ಣಿಸುವಾಗ ಈ ವಿಷಯಗಳನ್ನು ಲಕ್ಷದಲ್ಲಿ ಇಟ್ಟುಕೊಳ್ಳಲಾಗಿರು 
ತ್ತದೆ. 


ಜೇನುಹುಳುವು ಕೀಟವರ್ಗಕ್ಕೆ ಸೇರಿರುತ್ತದೆ. ಎಷ್ಟೋ ವಿಷಯಗಳಲ್ಲಿ ಇದು 
ಇತರ ಕೀಟಕಗಳನ್ನು ಹೋಲುತ್ತದೆ. ಅವುಗಳಲ್ಲಿಯ ದೇಹರಚನೆಯು ಒಂದೇ. 
ಆದಾಗ್ಯೂ ಇದರ ಜೀವನದ ರೀತಿಯು ವಿಶಿಷ್ಟ ರೀತಿಯದಾಗಿರುತ್ತದೆ. ಅದರಿಂದ 
ಅದರ ಉಪಾಂಗಗಳು ಕೆಲವು ರೀತಿಗಳಿಂದ ಭಿನ್ನವಾಗಿರುತ್ತವೆ. 


ಕೀಟಗಳ ದೇಹದಲ್ಲಿ ತಲೆ, ಎದೆ. ಹೊಟ್ಟೆ ಎಂಬ ಮೂರು ನಿರ್ದಿಷ್ಟವಾದ 
ಭಾಗಗಳಿವೆ. 
ಜೇನುಹುಳುಗಳ ತಲೆ 


ಕೀಟಗಳ ತಲೆಯು ಕಣ್ಣು ಗಳು, ಸ್ಪರ್ಶೇಂದ್ರಿಯಗಳು ಮತ್ತು ಆಹಾರವನ್ನು ಒಳ . 
ತೆಗೆದುಕೊಳ್ಳುವ ಇಂದ್ರಿಯಗಳಿಂದ ಕೂಡಿರುತ್ತದೆ. ಮುಂದಿನ ಭಾಗವಾದ ಎದೆಗೂ 


60 ಜೇನುಸಾಕಣೆ 





ಚಿತ್ರ 11: ಜೇನುಹುಳುವಿನ ಬಾಯಿ ಹಾಗೂ ಅದರ ಭಾಗಗಳು 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 61 


ತಲೆಗೂ ಸಂಧಿಸುವ ಒಂದು ತೆಳುವಾದ ಕುತ್ತಿಗೆ ಇರುತ್ತದೆ. ತಲೆಯಂ ಚಪ್ಪಟೆಯಾಗಿ 
ತ್ರಿಕೋನಾಕೃತಿಯನ್ನು ಹೊಂದಿರುತ್ತದೆ. ಅವೆಲ್ಲ ಅವಯವಗಳು ಯಾವ ರೀತಿಯಲ್ಲಿ 
ಸೇರ್ಪಡೆಯಾಗಿರುತ್ತವಂಬುದು ಚಿತ್ರ 10, 11 ನ್ನು ನೋಡಿದಾಗ ಸ್ಪಷ್ಟವಾಗಿ ತಿಳಿಯು 
ವುದು. 


1. ಸ್ಪರ್ಶೇಂದ್ರಿಯಗಳು 


ಇವುಗಳಿಗೆ ಕುಡಿಮೀಸೆಗಳೆಂದೂ ಹೇಳುತ್ತಾರೆ. ತಲೆಯಲ್ಲಿ ತೀರ ಸನಿಹದಲ್ಲಿ 
ರುವ ಎರಡು ರಂಧ್ರಗಳಿಂದ ಇವು ಹೊರಡುತ್ತವೆ. ಸಡಿಲವಾಗಿ, ಬೇಕಾದತ್ತ ತಿರುಗುವ 
ರೀತಿಯಿಂದ ಅವುಗಳಲ್ಲಿ ಸೇರಿಸಲಾಗಿರುತ್ತದೆ. ಅಲುಗಾಡುತ್ತವೆ. ಹೊರದೂಡ 
ಬರುತ್ತವೆ. ಒಳಸೇರಿಸಿಕೊಳ್ಳಬರುತ್ತವೆ. ಇವೆಲ್ಲದರ ಅನುಕೂಲತೆಯನ್ನು ಎರಡು 
ಸ್ನಾಯುಗಳು ಮಾಡಿಕೊಡುತ್ತವೆ. ಪ್ರತಿ ಮೀಸೆಯಲ್ಲಿ ಎರಡು ತುಂಡುಗಳು ಇದ್ದು 
ಒಂದಕ್ಕೊಂದು ಜೋಡಣೆಯಾಗಿರುತ್ತವೆ. ಹಿಂದಿನ ಭಾಗಕ್ಕೆ ಸ್ಕೇಪ್‌ ಎಂತಲೂ 
ಮುಂದಿನದಕ್ಕೆ ಫ್ಲಾಗೆಲಂಕ್ರಶಾಂಗ ಎಂತಲೂ ಹೆಸರು (ಚಿತ್ರ 11 ರ). ಫ್ಲಾಗೆಲಂ 
ದಲ್ಲಿ ತುಂಬ ಕೂದಲುಗಳಿರುತ್ತವೆ. ಇವುಗಳಲ್ಲಿ ನರಗಳ ಉಪಶಾಖೆಗಳಿರುತ್ತವೆ. 
ಅವು ಒಂದು ಮುಖ್ಯ ಶಾಖೆಯನ್ನೂ ಆ ಮೂಲಕ ಮಿಂದುಳನ್ನೂ ಸಂಪರ್ಕಮಾಡಿ 
ಕೊಂಡಿರುತ್ತವೆ. ರಾಣಿ ಮತ್ತು ಕಾರ್ಮಿಕ ಹುಳುಗಳ ಸ್ಕೇಪ್‌ಗಳು ಗಂಡುಹುಳು 
ಗಳಲ್ಲಿಯವುಗಳಿಗಿಂತ ಸಣ್ಣವು. ಆದರೆ ಅವುಗಳ ಫ್ಲಾಗೆಲಂಗಳು ದೊಡ್ಡವು. ಫ್ಲಾಗೆಲಂ 
ಗಳಲ್ಲಿ ಅಸಂಖ್ಯ ಸಣ್ಣ ಸಣ್ಣ ತಟ್ಟೆಗಳು ಇರುತ್ತವೆ. ಕಾರ್ಮಿಕ ಹುಳುಗಳಲ್ಲಿ 5000- 
6000, ರಾಣಿಹುಳುವಿನಲ್ಲಿ 2000-3000 ಮತ್ತು ಗಂಡುಹುಳುಗಳಲ್ಲಿ 30 000 ದ 
ಮಟ್ಟಿಗೆ ಇರುತ್ತವೆಯೆಂಬುದು ಒಂದು ಅಂದಾಜು.) ಇವೇ ಜೇನುಹುಳುಗಳ 
ಮೂಗುಗಳು. ಇವುಗಳ ಮೂಲಕವಾಗಿ ಅವು ಬಹುದೂರದಿಂದಲೇ ಹೊವುಗಳ 
ಪರಿಮಳವನ್ನು ಕಂಡುಕೊಳ್ಳುತ್ತವೆ. ಸ್ಪರ್ಶಜ್ಞಾನವು ಕೂಡ ಇವುಗಳಿಂದಲೇ 
ಆಗುತ್ತದೆ. 8-45, 477) 


2. ದವಡೆಗಳು 


ಜೇನುಹುಳುಗಳಿಗೆ ಎರಡು ದವಡೆಗಳಿರುತ್ತವೆ. ಬಾಯಿಯ ಬದಿಗಳಲ್ಲಿ ತೂಗಂ 
ಹಾಕಿದಂತೆ ಇವು ಕಾಣುತ್ತವೆ. ಮುಂದೆ ಸಂಧಿ ಬಂಧನಗಳು ಹಾಗೂ ಎರಡೆರಡು 
ಸ್ನಾಯುಗಳು ಇರುತ್ತವೇಚಿತ್ರ 11 ರಲ್ಲಿ). ಇದರಿಂದ ದವಡೆಗಳು ಎಡಕ್ಕೂ 
ಬಲಕ್ಕೂ ಸರಿದಾಡುವಂತಿವೆ. ನಾದುವ ಕೆಲಸವಿಲ್ಲದಾಗ ಅವು ಹಿಂದಕ್ಕೆ ಸರಿಯುತ್ತವೆ. 
ಅವುಗಳ ಆಕಾರ (ಚಿತ್ರ 10) ದಲ್ಲಿಯಂತೆ ಮೇಲಿರುವ ಗ್ರಂಥಿಯಿಂದ ಕೊಳವೆ, 
ಒಳಗೆ ನಾಳ, ಪ್ರಾರಂಭವಾಗುತ್ತವೆ. ಗ್ರಂಥಿಯಿಂದ ಒಂದು ರಸವು ಸ್ರವಿಸುತ್ತದೆ. 
ಅದರ ಉಪಯೋಗಗಳೇನೆಂಬುದು ಇನ್ನೂ ತಿಳಿದಿರುವುದಿಲ್ಲ. ಆದರೆ ಅದು ಮೇಣ 
ವನ್ನು ಮೆತ್ತಗಾಗುವಂತೆ ಮಾಡಿ, ಹುಟ್ಟುಗಳನ್ನು ಕಟ್ಟಲು ಯೋಗ್ಯವಾಗಿ ಮಾಡ 
ಬಲ್ಲದು. ರಾಣಿಹುಳುವಿನಲ್ಲಿಯೂ ಈ ಗ್ರಂಥಿ ಇದ್ದು ಕಾರ್ಮಿಕರ ಗ್ರಂಥಿಗಿಂತಲೂ 


62 ಜೇನುಸಾಕಣೆ 


ದೊಡ್ಡದಾಗಿರುತ್ತದೆ. ಗಂಡು ಹುಳಂಗಳಲ್ಲಿನ ಗ್ರಂಥಿ ಎಲ್ಲಕ್ಕೂ ಸಣ್ಣದು. ದವಡೆ 
ಗಳನ್ನು ಕಾರ್ಮಿಕ ಹುಳುಗಳು ಮೂರು ಕೆಲಸಗಳಿಗಾಗಿ ಉಪಯೋಗಿಸುತ್ತವೆ. 
(1) ಪರಾಗಗಳನ್ನು ನಾದುವುದಕ್ಕೆ (2) ಮೇಣಕ್ಕೆ ಆಹಾರ ಕೊಡುವುದಕ್ಕಾಗಿ ಮತ್ತು 
(3) ಯಾವುದೊಂದು ವಸ್ತುವನ್ನು ಇಕ್ಕಳದಂತೆ ಕಚ್ಚಿ ಹಿಡಿದುಕೊಳ್ಳುವುದಕ್ಕೆ. 
ರಾಣಿ ಮತ್ತು ಗಂಡುಹುಳುಗಳಿಗೂ ದವಡೆಗಳಿರುತ್ತವೆ. ಅವು ಯಾವ ಉಪ 
ಯೋಗಕ್ಕೂ ಬರುವುದಿಲ್ಲ.*೫ 
| 
3. ಹೀರುನಾಳೆಗಳು (ನಾಲಿಗೆಗಳು) 

ಜೇನಂಹುಳುಗಳ ನಾಲಿಗೆಗಳು ವಿಚಿತ್ರವಾದ ಇಂದ್ರಿಯಗಳು. ಅವುಗಳ ತುಂಬ 
ರೋವಂಗಳಿರುತ್ತವೆ. ಇವು ಪ್ರಿಮೆಂಟಮ್‌ ಎಂಬ ಅವಯವದ ಮುಂದಿನ ಭಾಗ. 
ನಡುವೆ ಒಂದು ನಳಿಕೆ. ಅವಶ್ಯಕತೆಗೆ ತಕ್ಕಂತೆ ನಾಲಿಗೆಯನ್ನು ಒಳಸೇರಿಸುವುದಕ್ಕೂ 
ಬರುತ್ತದೆ, ಹೊರದೂಡುವುದಕ್ಕೂ ಬರುತ್ತದೆ; ಸಣ್ಣದೂ ಆಗುತ್ತದೆ; ದೊಡ್ಡದೂ 
ಆಗಂತ್ತದೆ. ತುದಿಯಲ್ಲಿ ಚಮಚದಂತೆ ಕಾಣುವ ಫ್ಲಾಗೆಲ್ಲಂ ಎಂಬ ಭಾಗವಿದೆ. 
ನಾಲಿಗೆಯೊಂದರಿಂದಲೇ ಯಾವ ಪ್ರಯೋಜನವೂ ಆಗುವುದಿಲ್ಲ. ಅದರ ಹಿಂದುಗಡೆ 
ಯಿಂದ ಹೊರಡುವ ಎರಡು ಸ್ವತಂತ್ರವಾದ ಅವಯವದ ಭಾಗಗಳು ಅದನ್ನು 
ಸುತ್ತುವರಿದಾಗ ಮಾತ್ರ ಎಲ್ಲವೂ ಕೂಡಿ ಒಂದು ಪೊಳ್ಳಾದ ಕೊಳವೆಯಾಗುತ್ತದೆ. 
ಆಗ ನೀರಂ ಜೇನುತುಪ್ಪ ಮಕರಂದ ಮುಂತಾದ ದ್ರವ ಪದಾರ್ಥಗಳನ್ನು ಹೀರಿ 
ಕೊಂಡು ಒಳಸೇರಿಸಿಕೊಳ್ಳಬರುತ್ತದೆ. ಆಗ ನಾಲಿಗೆಯು ಹೊರಗೂ ಒಳಗೂ ಸರಿ 
ದಾಡುತ್ತದೆ. ಇವೆಲ್ಲವುಗಳ ಮೇಲುಬದಿಯಲ್ಲಿ ಹಳದ; ಬಾಯಿ ಇರುತ್ತದೆ (ಚಿತ್ರ 
11 ರಲ್ಲಿ). ಅದರ ಕೆಳಗಿನ ತುಟಿಯು ಒಂದು ಚೀಲದಂತಿದೆ. ಅದು ಯಾವಾಗಲೂ . 
ಜೋಲುಬಿದ್ದಿರುತ್ತದೆ. ನೀರು ಮುಂತಾದ ದ್ರವಗಳನ್ನು ಒಳಸೇರಿಸಿಕೊಳ್ಳುವ ` 
ವ್ಯವಸ್ಥೆಯು ತಲೆಯಲ್ಲಿಯೇ ಇದೆ.” 


4, ಲಾಲಾರಸ (ಜೊಲ್ಲು) 


ನಾಲಿಗೆಯ ಬುಡದಿಂದ ಸ್ವಲ್ಪಮೇಲಕ್ಕೆ ಒಂದು ಪಂಪ್‌ ಇರುತ್ತದೆ(ಚಿತ್ರ 11ರಲ್ಲಿ€). 
ಅದಕ್ಕೆ ಲಾಲಾರಸದ ಪಿಚಕಾರಿ ಎಂಬ ಹೆಸರು. ಇದು ಜೊಲ್ಲನ್ನು ಮಂಂದೂಡಂ 
ತ್ತದೆ. ತಲೆಯೊಳಗಿನ ಎರಡು ಮತ್ತೂ ಎದೆಯೊಳಗಿನ ಎರಡು ಗ್ರಂಥಿಗಳಲ್ಲಿ ಲಾಲಾ 
ರಸವು ಹುಟ್ಟುತ್ತದೆ. ಅವೆರಡೂ ಒಟ್ಟಾಗಿ ಪಿಚಕಾರಿಯಲ್ಲಿ ಹೋಗುತ್ತವೆ. ಅಲ್ಲಿಂದ 
ಅದಂ ನಾಲಿಗೆಯ ಬುಡದ ಒಂದು ರಂಧ್ರದಲ್ಲಿ ದೂಡಲ್ಪಡುತ್ತದೆ. ಅದಕ್ಕೂ 
ಮುಂದೆ ನಾಲಿಗೆಯೊಳಗಿನ ನಳಿಕೆಯ ಮುಖಾಂತರ ತುದಿಯನ್ನೂ ತಲುಪುತ್ತದೆ. 
ಇಲ್ಲಿ ಹುಳುವು ಜೇನುತುಪ್ಪ ಮಕರಂದಗಳನ್ನು ಹೀರಿಕೊಳ್ಳುವಾಗ ಅವುಗಳೊಡನೆ 
ಸೇರಿಕೊಳ್ಳುತ್ತದೆ. ಸಕ್ಕರೆ ಬೆಲ್ಲ ವಹಂತಾದ ಘನಪದಾರ್ಥಗಳನ್ನು ತಿನ್ನಲೆತ್ಲಿಸಿದಾಗ 
ಈ ಲಾಲಾರಸವು ಅವುಗಳ ಮೇಲೆ ಬಿದ್ದು ಕರಗಿಸುತ್ತದೆ. ಆಮೇಲೆ ಹುಳುವು 
ಅದನ್ನು ಒಳಸೇರಿಸಿಕೊಂಡೂ ಹೆಟ್ಟೆಯೊಳಗೆ ಸಾಗಿಸುತ್ತದೆ”) (ಚಿತ್ರ 11 ರಲ್ಲಿ). 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 63 


5, ರಾಜಶಾಹೀ ಗ್ರಂಥಿಗಳು 


ರಾಜಶಾಹೀರಸವು ಈ ಗ್ರಂಥಿಗಳ ಮೂಲಕ ಸಿದ್ಧ ವಾಗಂತ್ತದೆ. ಇದು ಕಾರ್ಮಿಕ 
ಹುಳುಗಳ ತಲೆಯಲ್ಲಿ ಸುತ್ತಿಕೊಂಡು ಇರುತ್ತದೆ. ಇಲ್ಲಿ ಹುಟ್ಟುವ ರಸವು ನಳಿಕೆಯ 
ಮೂಲಕ ಒಂದು ಕೋಶವನ್ನು ಸೇರಿಕೊಳ್ಳುತ್ತದೆ. ಈ ಕೋಶವು ನಾಲಿಗೆಯ 
ಬುಡದಲ್ಲಿ ಇರಂತ್ತದೆ. ಕಾರ್ಮಿಕ ಹುಳುಗಳು ನಾಲಿಗೆಯನ್ನು ಮೇಲಕ್ಕೆ ಮಾಡಿದಾಗ 
ತಿನ್ನಬಯಸುವ ಹಂಳುಗಳು ತಮ್ಮ ನಾಲಿಗೆಯನ್ನು ಅದರೊಳಗೆ ಅದ್ದಿ ಒಳಸೇರಿ 
ಕೊಂಡು ಬಾಯಲ್ಲಿ ಸೇರಿಸಿಕೊಳ್ಳುತ್ತವೆ. 


ಪ್ರಬುದ್ಧ ಹುಳುಗಳು ಹೀಗೆ ಮಾಡುತ್ತವೆ. ಲಾರ್ವಾ ಹುಳುಗಳಿಗಾಗಿ 
ತಯಾರಿಸಿದಾಗ ದಾದಿಗಳು ದವಡೆಗಳನ್ನು ಕೆಲಮಟ್ಟಿಗೆ ತೆರೆಯುತ್ತವೆ. ಆಗ ಬಾಯಿ 
ಯನ್ನು ಮೇಲೆ ಕೆಳಗೆ ಮಾಡಿದಾಗ ರಸವು ಹುಟ್ಟುಗಳಲ್ಲಿ ಸೇರಿಕೊಳ್ಳುತ್ತದೆ. 


ಎದೆ, ಎದೆಗೂಡು 


ಜೇನುಹುಳುಗಳ ಶರೀರದ ನಡುವಣ ಭಾಗಕ್ಕೆ ಎದೆ. ಎದೆಗೂಡು, ಎಂಬ 
ಶಬ್ದಗಳನ್ನು ಕೆಲವು ಪ್ರಾಣಿಶಾಸ್ತ್ರದ ಮೇಲಿನ ಪುಸ್ತಕಗಳಲ್ಲಿ ಉಪಯೋಗಿಸಿರುತ್ತಾರೆ. 
ಇದು ಒಂದಕ್ಕೊಂದು ಬೆಸೆದ ನಾಲ್ಕು ವಲಯ ಅಥವಾ ಖಂಡಗಳಿಂದ ಕೂಡಿರುತ್ತದೆ. 
ಒಂದನೆಯದು ತಲೆಯ ತೀರ ಸಮೀಪದಲ್ಲಿ ಇದೆ. ತಲೆಯನ್ನು ಎದೆಯೊಡನೆ 
ಸಂಯೋಜಿಸುವುದೇ ಹುಳದ ಕುತ್ತಿಗೆ. 458) 


1. ಕಾಲುಗಳು 


ಈ ಮೊದಲು ಉಲ್ಲೇಖಿಸಿದಂತೆ ಮೂರು ಜೊತೆ ಕಾಲುಗಳೂ ಎರಡು ಜೊತೆ 
ರೆಕ್ಕೆಗಳೂ ಈ ಭಾಗದಲ್ಲಿರಂತ್ತವೆ(ಚಿತ್ರ 12). ಒಂದನೆಯ ಖಂಡದಲ್ಲಿ ಮುಂಗಾಲು 
ಗಳು ಇರುತ್ತವೆ. ನಡುಗಾಲುಗಳು, ಹಿಂಗಾಲುಗಳು ಮತ್ತು ರೆಕ್ಕೆಗಳು ಎರಡನೆಯ 
ಖಂಡದಲ್ಲಿರುತ್ತವೆ. ಪ್ರತಿಕಾಲು ಶಿಥಿಲವಾಗಿ ಜೋಡಿಸಲಾದ 6 ತುಂಡುಗಳಿಂದ 
ಕೂಡಿರುತ್ತದೆ. ತಂಂಡಂಗಳಂ ಒಂದೇ ದಿಕ್ಕಿನಲ್ಲಿ ಸರಿದಾಡುತ್ತವೆ. 


ಕಾಲುಗಳಿರುವುದು. ನಡೆದಾಡುವುದಕ್ಕೋಸ್ಕರ. ನಡೆಯುವಾಗ ಜೇನಂಹಂಳು 
ಗಳು ಆರು ಕಾಲುಗಳನ್ನು ಉಪಯೋಗಿಸುತ್ತವೆ. ಇದಲ್ಲದೆ ಅವು ಇತರೇ ಕೆಲಸಗಳನ್ನೂ 
ಮಾಡುತ್ತವೆ. ಅವುಗಳ ತುಂಬ ಕೂದಲುಗಳಿರುತ್ತವೆ. ಈ ಅನುಕೂಲತೆಯು ಅದರ 
ಕಾರಣ.ಟಿ-*85) 


ಮುಂಗಾಲುಗಳ ನಾಲ್ಕು ಐದನೆಯ ತುಂಡುಗಳ ನಡುವೆ ಒಂದು ಕಚ್ಚು 
ಇರುತ್ತದೆ(ಚಿತ್ರ 12). ಇವುಗಳಿಗೆ ಸಂಧಿಪದಿಗಳೆನ್ನುತ್ತಾರೆ. ಇವು ಕುಡಿಮೀಸೆ 
ಯನ್ನು ಸುತ್ತಿಕೊಳ್ಳಲು ಬರುವಂತೆ ಇವೆ. ಕುಡಿಮೀಸೆಗಳಲ್ಲಿ ಸಾವಿರ ಸಂಖ್ಯೆಯ 


64 ಜೇನುಸಾಕಣೆ 


ತಟ್ಟೆಗಳಿರುತ್ತವೆ. ಹುಳುಗಳ ಮೂಗುಗಳ್ಳು ವಿಂದುಳಿಗೂ ಇವುಗಳ್ಳ ಸಂಪರ್ಕವಿದೆ, 
ಇವು ಸ್ಪರ್ಶೇಂದ್ರಿಯಗಳೂ ಆಗಿರುತ್ತವೆ ಎನ್ನುತ್ತಾರೆ. ಇವು ಅತ್ಯಂತ ಸ್ವಚ್ಛವಾಗಿರ 
ಬೇಕಾದುದು ಅವಶ್ಯ. ಅವುಗಳು ಪರಾಗದ ಕಣ ಮತ್ತು ಧೂಳುಗಳಿಂದ ಮುಚ್ಚುವ 
ಪ್ರಮೇಯಗಳು ಬಹಳ. ಅದರಿಂದ ಜೇನುಹುಳುಗಳು ಯಾವಾಗಲೂ ಈ ಸಂಧಿ 
ಗಳಿಂದ ಅವುಗಳನ್ನು ಆವರಿಸಿ ಸ್ವಚ್ಛಮಾಡುತ್ತಿರುತ್ತವೆ. ಚಿತ್ರವನ್ನು ನೋಡಿದಾಗ 





ನಾಲಿಗೆ 


ಚಿತ್ರ 12: ಜೇನುಹುಳುಗಳ ತಲೆ, ಎದೆ, ಉದರಗಳನ್ನು ತೋರಿಸುವ ಚಿತ್ರ 


ಈ ಕ್ರಿಯೆಯ ಅರಿವು ಉಂಟಾಗುತ್ತದೆ. ಇದಲ್ಲದೆ ಈ ಕಾಲುಗಳಲ್ಲಿ ಕೂದಲುಗಳಿರುವ 
ಪ್ರಯುಕ್ತ ಪರಾಗಗಳನ್ನು ಕಲೆಹಾಕುವುದೂ, ಅವುಗಳನ್ನೆಲ್ಲ ಕೂಡಿಸಿ ಹಿಂಗಾಲುಗಳಿಗೆ 
ದಾಟಿಸುವುದೂ ಅವುಗಳಿಂದ ಸಾಧ್ಯವಾಗುತ್ತದೆ. ಇದೂ ಮಹತ್ವದ ಕೆಲಸವೇ. 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 65 





ಚಿತ್ರ 13: ಜೇನುಹುಳುವಿನ ರೆಕ್ಕೆ ಹಾಗೂ ಕಾಲುಗಳು 


ತ್ತವೆ. ಹಿಂಗಾಲುಗಳಲ್ಲಿರುವ ಪರಾಗದ ತಟ್ಟೆಗಳಲ್ಲಿ ಮೈಮೇಲೆಲ್ಲ ಹರವಿಬಿದ್ದ 


66 ಜೇನುಸಾಕಣೆ 


ಪರಾಗದ ಕಣಗಳನ್ನೆಲ್ಲ ಕೂಡಿಸಿ ತುಂಬಿಸುವುದಕ್ಕೂ ಅವು ಉಪಯೋಗಿ 
ಗಳಾಗುತ್ತವೆ. ಒತ್ತಿ ಒತ್ತಿ ತುಂಬುವುದಕ್ಕೂ ಉಪಯುಕ್ತವಾಗುತ್ತವೆ. ಈ ಕುಂಚ 
ಗಳಿಗೆ 'ಸ್ಪರ್‌' ಎನ್ನುತ್ತಾರೆ. ಇವೆಲ್ಲ ಕೆಲಸಗಳನ್ನು 1ರಿಂದ 5 ರವರೆಗಿನ ಎಲ್ಲ 
ತುಂಡುಗಳು ಮಾಡುತ್ತವೆ. 54 


ಹಿಂಗಾಲುಗಳು ಅತಿ ಮಹತ್ವವಾದವುಗಳು. ಇವುಗಳಲ್ಲಿ ಪರಾಗದ ಬುಟ್ಟಿ 
ಗಳಿರುತ್ತವೆ. ಇದಿರುವುದು 4 ಮತ್ತು 5ನೇ ತುಂಡುಗಳ ನಡುವೆ. ಚಿತ್ರ 13ರD ನಃ 
ಇವುಗಳನ್ನು ಕಾಣಬಹುದು. ಮೈಮೇಲೆಲ್ಲ ಹರವಿ ಬಿದ್ದ ಪರಾಗದ ಕಣಗಳನ್ನು 
ಒಟ್ಟುಗೂಡಿಸಿ ಇವುಗಳಲ್ಲಿ ತುಂಬಿದ ಬಳಿಕ ಒತ್ತಿ ಒತ್ತಿ ಗುಳಿಗೆಗಳನ್ನಾಗಿ ಹುಳುಗಳ. 
ಮಾಡುತ್ತವೆ. ಆಗ ಹೆಚ್ಚಿನ ಪ್ರಮಾಣದ ಪರಾಗಗಳನ್ನು ಸಾಗಿಸುವುದು ಸಾಧ್ಯ 
ವಾಗುತ್ತದೆ. ದಾರಿಯಲ್ಲಿ ಕಣಗಳು ಉದುರಿ ಬೀಳುವುದಿಲ್ಲ. 


2 ಕೆಕ್ಕೆಗಳು 


ಜೇನುಹುಳದ ರೆಕ್ಕೆಗಳು ಪೊರೆಗಳಿಂದ ನಿರ್ಮಿತವಾಗಿರುತ್ತವೆ. ಇವು ಸರಿಯಾಗ 
ಹರವಿಕೊಂಡು ಇರುವುದಕ್ಕೆ ನರಜಾಲದಂತಿರುವ ಚೌಕಟ್ಟುಗಳಿರುತ್ತವೆ. ಚಿತ್ರ 12ರಲ್ಲಿ 
ಅವು ಸ್ಪಷ್ಟವಾಗಿ ಕಾಣುತ್ತವೆ. ಇವು ಎದೆಗೆ ಅಂಟಿಕೊಂಡಿರುತ್ತವೆ. ಹಾಗೆನ್ನುವ 
ದಕ್ಕಿಂತಲೂ ಅಲ್ಲಿಯೇ ಹುಟ್ಟಿರುತ್ತವೆ ಎಂದು ಹೇಳುವುದು ಹೆಚ್ಚು ಸರಿಯಾಗುತ್ತದೆ 
ಚಿತ್ರ 13 ರಲಿ ಯಲ್ಲಿ ಅದು ಸ್ಪಷ್ಟವಾಗಿ ಕಾಣುತ್ತದೆ.” 


ಜೇನುಹುಳುಗಳಿಗೆ ನಾಲ್ಕು ರೆಕ್ಕೆಗಳು; ಎದೆಯ ಬಲಭಾಗದಲ್ಲಿ ಎರಡು ಮತ್ತು 
ಎಡಭಾಗದಲ್ಲಿ ಎರಡು. ಮುಂದುಗಡೆ ಇರುವ ರೆಕ್ಕೆಗಳು ದೊಡ್ಡ ವು; ಹಿಂದುಗಡ 
ಇರುವವು ಸಣ್ಣವು. ಮುಂದಿನವುಗಳ ಚೌಕಟ್ಟುಗಳು ಬಲಿಷ್ಕವಾದವುಗಳು. ಮುಂದಿನ 
ರೆಕ್ಕೆಗಳಿಗೆ ಹೊಂದಿಕೊಳ್ಳುವ ರೀತಿಯ ವ್ಯವಸ್ಥೆ ಇದೆ. ಅವು ಒಟ್ಟುಗೂಡಿದ: 
ವೆಂದರೆ ರೆಕ್ಕೆಯ ವಿಸ್ತಾರವು ಹೆಚ್ಚು, ವೇಗದಿಂದ ಹಾರಲು ಅನುಕೂಲವಾಗುತ್ತದೆ 
ಗೂಡಿನ ಒಳಸೇರುವಾಗ ಕಳಚಿಕೊಂಡು, ಬೇರೆ ಬೇರೆಯಾಗಿ ಮಾಡಿಕೊಂಡು ಮಡಿ 
ಕೊಳ್ಳಲು ಸಾಧ್ಯವಾಗುತ್ತದೆ. ಎರಡೂ ಜೋಡಾಗುವ ವ್ಯವಸ್ಥೆ ಹೇಗಿರುತ್ತದೆ 
ಯೆಂಬುದು ಚಿತ್ರ 13 ರ ೫ ನಿಂದ ಸ್ಪಷ್ಟವಾಗುತ್ತದೆ.ಆ-*೫) 


ಹುಳುಗಳು ಮೇಲಕ್ಕೂ ಕೆಳಕ್ಕೂ, ಹಿಂದಕ್ಕೂ ಮುಂದಕ್ಕೂ, ಎಡಕ್ಕೂ ಬಲಕ್ಕೂ 
ಹಾರಿಹೋಗುವಂತೆ ಮಾಡಬರುವ ಸ್ನಾಯುಗಳು ಎದೆಗೂಡಿನಲ್ಲಿ ಇರುತ್ತವೆ. ಎದೆಯು 
ಈ ಸ್ನಾಯುಗಳಿಂದಲೇ ಬಹುಮಟ್ಟಿಗೆ ತುಂಬಿರುತ್ತದೆ. ಇವುಗಳಲ್ಲಿ ಒಟ್ಟು ನಾಲ್ಕು 
ಗುಂಪುಗಳಿರುತ್ತಿವೆ. ಒಂದು ಜೊತೆ ಆಕುಂಚನಗೊಂಡಾಕ್ಷಣ ರೆಕ್ಕೆಗಳು ಮೇಲಕ್ಕೇಳ: 
ತ್ತವೆ, ಹುಳುವು ಆಗ ಹಾರಲು ಸಮರ್ಥವಾಗುತ್ತದೆ. ಇನ್ನೊಂದು ಜೊತೆಯ 
ಸ್ನಾಯುಗಳು ಮೊದಲಿನವುಗಳನ್ನು ಮುಂಚಿನ ಸ್ಥಿತಿಗೆ ತರುತ್ತವೆ. ಆಗ ಹುಳುವು 
ಇಳಿಯತೊಡಗುತ್ತದೆ. ಒಂದು ಜೊತೆಯವು ಮುಂದೂಡುತ್ತವೆ. ಇನ್ನೊಂದು 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 67 


ಜೊತೆಯವು ಹಿಂದೂಡುತ್ತವೆ. ಇವುಗಳು ಒಳ್ಳೆ ಶಕ್ತಿಶಾಲಿ ಸ್ನಾಯುಗಳು. ಆದ 
ರಿಂದಲೇ ಹುಳುವು ಅತಿ ವೇಗದಿಂದ ಹಾರಬಲ್ಲದಾಗಿರುತ್ತದೆ. ಗಾಳಿ ಮತ್ತು ಚಳಿ 
ಮುಂತಾದ ಪರಿಸ್ಥಿತಿಗಳು ಪ್ರತಿಕೂಲವಿಲ್ಲದಾಗ ಗಂಟೆಗೆ 25 ರಿಂದ 30 ಮೈಲುಗಳ 
ತನಕ ಹಾರುತ್ತವೆಂದು ಈ ಮೊದಲೇ ಉಲ್ಲೇಖಿಸಲಾಗಿದೆ. ಎಷ್ಟೇ ವೇಗದಿಂದ ಹಾರು 
ತ್ತಿದ್ದರೂ ಕ್ಷಣದಲ್ಲಿ ಅಲ್ಲಿಯೇ ನಿಂತುಬಿಡುವುದು ಹಾಗೂ ಕ್ಷಣದಲ್ಲಿ ಪರಮಾವಧಿಯ 
ವೇಗವನ್ನು ತಲುಪುವದು ಜೇನುಹುಳುಗಳಿಗೆ ಸುಲಭಸಾಧ್ಯ. ಇದಲ್ಲದೆ ಅವು 
ವರ್ತುಳಾಕಾರದಲ್ಲಿಯೂ ಹಾರಬಲ್ಲವು. ಹಾಗಿರದಿದ್ದರೆ ಅಂತರಿಕ್ಷದಲ್ಲಿ ಅವುಗಳಿಗಾಗಿ 
ಕಾದಿರುವ ಅಸಂಖ್ಯ ವೈರಿಗಳ ಕೈಯಿಂದ ಪಾರಾಗಿ ಗೂಡಿಗೆ ಮರಳುವುದು ಅಸಾಧ್ಯ 
ವಾಗುತ್ತಿತ್ತು. ಗಂಡುಹುಳುಗಳ ತೂಕವು ಕಾರ್ಮಿಕ ಹುಳುಗಳಿಗಿಂತ ಹೆಚ್ಚು. ಆದಾಗ್ಯೂ 
ಅವು ಗಂಡುಹುಳುಗಳನ್ನು ದವಡೆಯಲ್ಲಿ ಕಚ್ಚಿಕೊಂಡು ದೂರ ಹಾರಿಹೋಗಿ ಚಲ್ಲಿ 
ಬರುತ್ತವೆ.-3) 


ಮೇಲಕ್ಕೇರುವಾಗ ಇವು ರೆಕ್ಕೆಗಳನ್ನು ಬಡಿಯಬೇಕಾಗುವುದಿಲ್ಲ. ದಿಕ್ಕುಗಳನ್ನು 
ಬದಲಿಸುವ ಚುಕ್ಕಾಣಿಗಳು ಇವಕ್ಕಿಲ್ಲ. ರೆಕ್ಕೆಗಳಿಂದಲೇ ಬದಲಾಯಿಸಿಕೊಳ್ಳುತ್ತವೆ. 
ತಟಸ್ಥ ವಾಗಿ ಆಕಾಶದಲ್ಲಿ ನಿಲ್ಲುವುದು ಇವಕ್ಕೆ ಸಾಧ್ಯ. ಎದೆಯಲ್ಲಿಯ ಸ್ನಾಯುಗಳ 
ವ್ಯವಸ್ಥೆ ತೀರ ಸರಳ. ಆದರೆ ಈವರೆಗೆ ನಿರ್ಮಾಣವಾದ ಯಾವ ವಿಮಾನ ತಯಾರಿಕ 
ರಿಗೂ ಇದನ್ನು ಅನುಕರಿಸುವುದಾಗಿರುವುದಿಲ್ಲ. 


ಉದರ 

ಈ ಭಾಗದಲ್ಲಿ ಜೇನುಹುಳುಗಳ ಮಹತ್ವದ ಇಂದ್ರಿಯಗಳಾದ ಹೊಟ್ಟೆ. ಮೇಣ 
ಗ್ರಂಥಿಗಳು, ವಾಸನಾಗ್ರಂಥಿಗಳು, ಕೊಂಡಿ, ಅನ್ನನಾಳ, ಶ್ವಾಸನಾಳ, ಜನನೇಂದ್ರಿಯಗಳು 
ಇರುತ್ತವೆ. 


(1) ಮೇಖಗ್ರೆಂಥಿಗಳು; ಇವುಗಳ ಬಗ್ಗೆ ಈಗಾಗಲೇ ವಿವರಿಸಲಾಗಿದೆ. 


(2) ವಾಸನೆಯನ್ನು ಬೀರುವ ಗ್ರಂಥಿಗಳು: ಬೇರೆ ಬೇರೆ ಜೇನುಗೂಡುಗಳೊಳಗಿನ 
ಹುಳುಗಳ ವಾಸನೆಯು ಬೇರೆ ಬೇರೆಯಾಗಿರುತ್ತದೆ. ಇದರ ಪರಿಚಯವು ಆಯಾ 
ಗೂಡಿನೊಳಗಿನ ಎಲ್ಲ ಹುಳುಗಳಿಗೂ ಇರುತ್ತದೆ. ಅದರಿಂದ ಸಂಗ್ರಹಗಳನ್ನು ಕಡಿ 
ಯುವುದಕ್ಕೆಂದು ಹೊರಗಿನಿಂದ ಬೇರೆ ಯಾವ ಹುಳುವಾದರೂ ಬಂದರೆ ದ್ವಾರಪಾಲಕ 
ಹುಳುಗಳು ಒಳಗೆ ಬಿಡುವುದಿಲ್ಲ. ಒಂದು ಬಗೆಯ ಸದ್ದನ್ನು ಮಾಡುತ್ತವೆ. ಆಗ 
ಒಳಗಿನ ಹುಳುಗಳು ಅಲ್ಲಿಗೆ ಬಂದು ಆ ಹುಳುವನ್ನು ಕಡಿದು ಕೊಂದುಹಾಕುತ್ತವೆ. 3 


(3) ಪಾಚಕನಾಳ: ಈ ನಾಳ ಜೇನುಹುಳುಗಳ ಬಾಯಿಯಿಂದಲೇ ಹೊರಡುತ್ತದೆ. 
ಅಲ್ಲಿಯೇ ಒಂದು ಪಂಪು ಇರುತ್ತದೆ. ಸಮೀಪದಲ್ಲಿ ಒಂದು ಉದ್ದ ಅಗಲ ಚೀಲವಿರು 
ತ್ತದೆ. ಅದು ಅಲ್ಲಿಂದ ಎದೆಯನ್ನು ದಾಟಿ ಜೇನುಕೋಶವಾಗಿ ಹೊಟ್ಟೆಯಾಗಿ 


68 ಜೇನುಸಾಕಣೆ 


ಮೂತ್ರಜನಕಾಂಗವಾಗಿ ಗುದದ್ವಾರವಾಗಿ ಕೊನೆಗೊಳ್ಳುತ್ತದೆ. ಚಿತ್ರ 14 ರ. ಯನ್ನು 
ನೋಡಿದಾಗ ಇವೆಲ್ಲ ಸ್ಪಷ್ಟವಾಗುತ್ತವೆ. ಎದೆಯನ್ನು ದಾಟಿ ಉದರದ ಖಂಡವನ್ನು 


) ಮೌಲ್ವಿ ಹಿಂತುನ್‌ 


} ದ ಸಾಸ 


ವ್ಯಾನ 





ಚತ್ರ 14: ಜೇನುಹುಳುವಿನ ಪಾಚಕನಾಳ ಮತ್ತು ರಕ್ತನಾಳ 
ಸೇರಿದಾಗ ಆದು. ಒಂದು ದೊಡ್ಡ ಚೇಲದಂತಾಗುತ್ತದೆ. ಇದೇ ಜೇನುಕೋಶ. 
ಬಾಯಿಯಿಂದ ಜೇನುಹುಳುಗಳು ಸ್ರವಿಸಿದ ದ್ರವರೂಪ ಆಹಾರವಾದ ಮಕರಂದ 
ಜೇನುತುಪ್ಪ ನೀರುಗಳು ಇದರಲ್ಲಿ ಮೊದಲು ದಾಸ್ತಾನಾಗುತ್ತವೆ. ಅವುಗಳನ್ನೆಲ್ಲ 
ತಿರುಗಿ, ಬಂದ ದಾರಿಯಿಂದಲೇ ಕಳುಹಿಸುವುದು ಜೇನುಹುಳುಗಳಿಗೆ ಸುಲಭ ಸಾಧ್ಯ. 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 69 


ಹೂವುಗಳಿಂದ ಮಕರಂದವನ್ನು ಕಲೆಹಾಕುತ್ತಿರುವಾಗ ಇದರಲ್ಲಿಯೇ ಅದು ಶೇಖರ 
ವಾಗುತ್ತಾ ಹೋಗುತ್ತದೆ. ತುಂಬಿದ ನಂತರ ಆ ದಾಸ್ತಾನಿನ ಸಮೇತ ಹುಳುಗಳು 
ಗೂಡಿಗೆ ಹೋಗುತ್ತವೆ. ಅಲ್ಲಿ ಇದನ್ನು ಖಾಲೀ ಮಾಡುತ್ತವೆ. ಸ್ವಂತದ ಬಗ್ಗೆ ತಿಂದ 
ಆಹಾರವನ್ನು ಕೂಡ ಮೊದಲು ಈ ಕೋಶದಲ್ಲಿಯೇ ಕೂಡಿಡುತ್ತವೆ. 5೪) 


ನಾಳವು ಈ ಕೋಶದಿಂದ ಮುಂದೆ ಹೋದಂತೆ ಸಣ್ಣದಾಗುತ್ತದೆ. ಅದು 
ಇದರ ಹೊರಗಂಡಿ, ಇಲ್ಲಿಂದ ಒಂದು ಸಣ್ಣ ನಳಿಕೆಯ ಮಾರ್ಗವಾಗಿ ಅವಶ್ಯವೆನಿಸಿದಾಗ 
ಅದರಲ್ಲಿ ಕೂಡಿಟ್ಟ ಪದಾರ್ಥಗಳು ನಿಜವಾದ ಜಠರವನ್ನು ಸೇರುತ್ತವೆ. ಹೊರಗಂಡಿ 
ಯಿಂದ ಒಂದು ಸಲ ಪದಾರ್ಥಗಳು ಹೊರಬಿದ್ದು ನಳಿಕೆಯನ್ನು ಸೇರಿಬಿಟ್ಟರೆ ತಿರುಗಿ 
ಅಲ್ಲಿಗೆ ಅವುಗಳನ್ನು ಬರಮಾಡಿಕೊಳ್ಳುವುದು ಅಸಾಧ್ಯ. ಅದೊಂದು ಒಳಸೇರಿಸಿ 
ಕೊಳ್ಳುವ ಕವಾಟ. 


ಹೊಟ್ಟೆಯು ಕೂಡ ಒಂದು ಚೀಲ. ಇದರ ಒಳಮೈಯು ತುಂಬ ಪದರು 
ಗಳುಳ್ಳದ್ದಾಗಿರುತ್ತದೆ. ಆದರಿಂದ ಅದನ್ನು ಅತಿ ದೊಡ್ಡ ದಾಗಿಸುವುದು ಸಾಧ್ಯ 
ವಾಗುತ್ತದೆ. ತಕ್ಕ ಸ್ನಾಯುಗಳು ಅಲ್ಲಿ ಇವೆ. ಇಲ್ಲಿಯ ಜೀವಕೋಶಗಳಿಂದ ಪಾಚಕ 
ರಸಗಳು ಸಿದ್ಧವಾಗುತ್ತವೆ. ತಕ್ಕ ಕಿಣ್ವಗಳು ಸಿದ್ಧವಾಗುತ್ತವೆ. ಪಾಚಕನಾಳದಿಂದ 
ಬಂದು ಇಲ್ಲಿ ಶೇಖರವಾದ ಆಹಾರ ಪದಾರ್ಥಗಳೆಲ್ಲ ಇಲ್ಲಿ ಪಚನವಾಗುತ್ತವೆ. 
ಇಲ್ಲಿಂದ ಆಮೇಲೆ ಅವು ಜಠರದ ಸುತ್ತುಮುತ್ತಲಿರುವ ರಕ್ತಗಳಲ್ಲಿ ಸೇರಿಕೊಳ್ಳುತ್ತವೆ. 
ರಕ್ತದಲ್ಲಿ ಪಚನವಾದ ಆಹಾರವು ಸೇರುವುದಕ್ಕೆ ಜಠರದ ಸುತ್ತಲಿರುವ ಒಂದು 
ತೀರ ತೆಳ್ಳಗಿನ ಪೊರೆಯು ಕಾರಣ. ಇದರಲ್ಲಿ ಅತಿ ಸಣ್ಣರಂಧ ಗಳಿರುತ್ತವೆ. 5-505) 


ಜಠರದ ಮುಂದಿರುವುದು ಮೂತ್ರಜನಕಾಂಗ. ಅದಕ್ಕೂ ಮುಂದೆ ಇರುವುದು 
ಮಲಕೋಶ. ಪಚನವಾಗದೆ ಉಳಿದ ಪದಾರ್ಥಗಳು ಮೂತ್ರಜನಕಾಂಗದ ಮಾರ್ಗ 
ವಾಗಿ ಇದರಲ್ಲಿ ಸೇರುತ್ತವೆ. ಮಲವೂ ಇದರಲ್ಲಿ ಶೇಖರವಾಗುತ್ತದೆ. ದಿನಗಟ್ಟಲೆ 
ಹುಳುಗಳು ಮಲವಿಸರ್ಜನೆ ಮಾಡದಿರುವಾಗಲೂ ಅದು ಇದರಲ್ಲಿ ಶೇಖರವಾಗುತ್ತ 
ವಿರುತ್ತದೆ. ಇದಲ್ಲದೆ ರಕ್ತದಲ್ಲಿ ಉಳಿಯುವ ನಿರುಪಯುಕ್ತ ಪದಾರ್ಥಗಳೆಲ್ಲ 
ಮಾಲ್ಬಿಫಿಯಸ್‌ ಕೊಳವೆಗಳು ಎಂಬ ವಾಹಿನಿಗಳು ಮತ್ತು ಮೂತ್ರಜನಕಾಂಗಗಳ 
ಮುಖಾಂತರವಾಗಿ ಇಲ್ಲಿ ಶೇಖರವಾಗುತ್ತವೆ. 6-599 


(3) ರೆಕ್ತಾಭಿಸರಣ: ಜೇನುಹುಳುಗಳ ದೇಹದಲ್ಲಿ ಅವಯವಗಳು ಇರುವ ಸ್ಥಳ 
ಗಳನ್ನು ಬಿಟ್ಟು ಉಳಿದ ಎಲ್ಲ ಸ್ಥಳವು ರಕ್ತದಿಂದ ತುಂಬಿರುತ್ತದೆ. ರಕ್ತದ ಕರ್ತವ್ಯಗಳು 
ಮಿನು, (1) ಜಠರದಲ್ಲಿ ಪಚನಕ್ರಿಯೆಯಾದ ನಂತರ ಹೊರಚಲ್ಲಲಾದ ಆಹಾರವನ್ನು 
ಅವಯವಗಳತ್ತ ಸಾಗಿಸುವುದು. (2) ಚಯಾಪಚಯ ಕ್ರಿಯೆಯ ಕಾರಣದಿಂದ 
ಹೊರಬಿದ್ದ ಕಲ್ಮಷಗಳನ್ನು ಮಲವಿಸರ್ಜನೆಗೆ ಸಂಬಂಧಪಟ್ಟ ಇಂದ್ರಿಯಗಳತ್ತ ಸಾಗಿ 
ಸುವುದು. (3) ಶ್ವಾಸೋಚ್ಛಾ ಸದ ಕಾರಣಧಿಂದ ಹೊರಬಿದ್ದ ಇ ೦ಗಾಲದ ಡೈಲಕ್ಷೆ ಡ್‌ 


70 ಜೇನುಸಾಕಣೆ 


ವಾಯುವನ್ನು ಚರ್ಮ ಮತ್ತು ಸಂಬಂಧಪಟ್ಟ ಅವಯವಗಳ ಮಂಖಾಂತರ ದೇಹ 
ದಿಂದ ಹೊರತಳ್ಳುವುದು. ಸಣ್ಣ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಅದು ಅವಯವ 
ಗಳತ್ತ ಸಾಗಿಸುತ್ತದೆಯೆಂದು ಕೆಲವರ ಅಭಿಪ್ರಾಯ. 55) 
| 

ಜೇನುಹುಳುಗಳ ರಕ್ತವು ಹುಲ್ಲಿನ ಬಣ್ಣದ್ದಾಗಿದೆ. ಅದರಲ್ಲಿ ಕೆಂಪು ಗೋಲಕಗಳು 
ಇರುವುದಿಲ್ಲ. ಇಡೀ ದೇಹದಲ್ಲಿ ಇರುವುದು ಒಂದೇ ಒಂದು ರಕ್ತವಾಹಿನಿ. ಅದು 
ಉದರದ 6 ನೆಯ ವಲಯದಲ್ಲಿ ಹುಟ್ಟಿ ಎದೆಯ ಮಾರ್ಗವಾಗಿ ತಲೆಯನ್ನು ಸೇರಿ 
ಮಿದುಳಿನ ಕೆಳಬದಿಯಲ್ಲಿ ಸಮಾಷ್ತಿಯಾಗುತ್ತದೆ. ಅಲ್ಲಿಂದ ಹೊರಬೀಳುವ ರಕ್ತವು 
ಇಡೀ ದೇಹದಲ್ಲಿರುವ ಖಾಲೀ ಸ್ಥಳಗಳನ್ನು ಸೇರಿಕೊಳ್ಳುತ್ತದೆ. ತನ್ನ ಕರ್ತವ್ಯಗಳನ್ನು 
ಪೂರೈಸಿದ ನಂತರ ಹೃದಯದಲ್ಲಿರುವ 5 ಜೋಡು ದ್ವಾರಗಳಿಂದ ಹೃದಯಕೋಶ 
ವನ್ನು ಸೇರಿಕೊಳ್ಳುತ್ತದೆ. ಈ ದ್ವಾರಗಳಿಂದ ರಕ್ತವು ಒಳಸೇರಬಲ್ಲದೇ ವಿನಃ 
ಹೊರಬರಲಾರದು. ಅಲ್ಲಿ ಶುದ್ದಿಗೊಂಡು ತಿರುಗಿ ಮಿದುಳಿನತ್ತ ವಾಹಿನಿಯ 
ಮುಖಾಂತರ ಹೋಗಿ ಮುಂಚಿನಂತೆ ಹೊರಬೀಳುತ್ತದೆ. ದ್ವಾರಗಳು 2 ನೆಯ ವಲಯ 
ದಿಂದ 6ನೇ ವಲಯಗಳಲ್ಲಿ ಇರುತ್ತವೆ. ಮಿದುಳಿನತ್ತ ವಾಹಿನಿಯೊಳಗಿನಿಂದ 
ಮುಂದೂಡುವ ಮತ್ತು ಮಿದುಳಿನ ಕೆಳಬದಿಯಿಂದ ದೇಹದಲ್ಲಿ ದೂಡುವ, ಇದಲ್ಲದೆ 
ದೇಹದೊಳಗಿಂದ ದ್ವಾರಗಳ ಮುಖಾಂತರ ವಾಹಿನಿಯಲ್ಲಿ ದೂಡುವ ಕ್ರಿಯೆಯು 
ಸ್ಪಂದನದ ಕಾರಣದಿಂದ ಸಾಗುತ್ತದೆ. ಹೃದಯವನ್ನು ಆವರಿಸಿಕೊಂಡಿರುವ ಪೊರೆಯಂ 
ಆ ಸ್ಪಂದನದ ಕಾರಣದಿಂದ ಸಂಕೋಚಗೊಳ್ಳುತ್ತದೆ ಹಾಗೂ ವಿಸ್ತರಗೊಳ್ಳುತ್ತದೆ. 


ಮಿದುಳಿನಿಂದ ದೇಹದುದ್ದಕ್ಕೂ ತುಂಬಿದ ರಕ್ತದಲ್ಲಿ ಚಯಾಪಚಯ ಕ್ರಿಯೆಯ 
ಕಾರಣದಿಂದ ಕಲ್ಮಶಗಳು ಉಂಟಾಗಿ ಅವು ರಕ್ತವನ್ನು ಸೇರುತ್ತವೆಯೆಂದು ಪ್ರಸ್ತಾಪಿಸ 
ಲಾಯಿತು. ಹೊಟ್ಟೆಯಲ್ಲಿಯ ಎಲ್ಲ ಭಾಗಗಳಲ್ಲಿ ಕಾದಿರುವ ಮಾಲಿ ಫಿಜಿಯಸ್‌ 
ಎಂಬ ನಾಳಗಳು ಒಳಸೇರಿಸಿಕೊಂಡು ಮೂತ್ರಜನನಾಂಗಕ್ಕೆ ಸಾಗಿಸುತ್ತವೆ. ಅಲ್ಲಿಂದ 
ಅವು ಗುದಸ್ಥಾನಕ್ಕೆ ಸಾಗುತ್ತವೆ. 100 ಕ್ಕೂ ಹೆಚ್ಚು ಇಂಥ ನಾಳಗಳಿರುತ್ತವೆ. ಇದು 
ಜೇನು ಶರೀರದಲ್ಲಿಯ ವೈಶಿಷ್ಟ್ಯ. ಅದರಲ್ಲಿ ಪ್ರತಿಯೊಂದು ಜೀವಕಣವು ತನ್ನ ಬೆಳ 
ವಣಿಗೆಗೆ ಬೇಕಾದದ್ದೇ ಆಹಾರ ಮತ್ತುಆಮ್ಲ ಜನಕವನ್ನು ಬೇಕಷ್ಟೇ ಪ್ರಮಾಣದಿಂದ 
ತಾನೇ ರಕ್ತದೊಳಗಿಂದ ತೆಗೆದುಕೊಳ್ಳುತ್ತದೆ. ಚಿತ್ರ 14 ರ 8 ಯನ್ನು ನೋಡಿರಿ.” 


(4) ಕೊಂಡಿ: ರಾಣಿಹುಳು ಮತ್ತಾ ಕಾರ್ಮಿಕ ಹೆಣ್ಣುಹುಳುಗಳಿಗೆ ಮಾತ್ರ ಕೊಂಡಿ 
ಗಳಿರುತ್ತವೆ. ಗಂಡುಹುಳುಗಳಿಗೆ ಅವು ಬರುವುದಿಲ್ಲ. ಈ ಕೆಳಗಿನ ವಿವರಣೆಯು ಕಾರ್ಮಿಕ 
ಹುಳುಗಳಕೊಂಡಿಯದು. ಉದರದ ಕೊನೆಯ ವಲಯದಲ್ಲಿರುವ ವಿಷೋಶ ಮತ್ತು 
ಕೊಂಡಿ (ಚುಚ್ಚು ಮುಳ್ಳು)ಗಳ ನೆರವಿನಿಂದ ಇವು ತಮ್ಮ ಗೂಡನ್ನು ರಕ್ಷಿಸಿಕೊಳ್ಳುತ್ತವೆ. 
ತತ್ತಿಗಳನ್ನಿಡುವ ಅವಯವಗಳಿಗೂ ಕೊಂಡಿಗಳಿಗೂ ಸಾಮ್ಯವಿರುತ್ತದೆ. ಇದರ ಮೇಲಿಂದ 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 71 


ಎಷ್ಟೋ ಸಾವಿರ ವರ್ಷಗಳ ಮೊದಲು ಈ ಹುಳುಗಳಿಗೂ ಜನನೇಂದ್ರಿಯಗಳಿದ್ದವು, 
ಇವೂ ಗರ್ಭಧಾರಣೆಯನ್ನು ಮಾಡುತ್ತಿದ್ದವು ಎಂದು ತಿಳಿಯುತ್ತದೆ. 5-31 


ಈ ಚುಚ್ಚುಮುಳ್ಳುಗಳು ಉದರದ ಖಂಡದ ತುತ್ತ ತುದಿಯಲ್ಲಿ ಇರುತ್ತದೆ. 
ಇವುಗಳಲ್ಲಿ ಮೂರು ಭಾಗಗಳಿವೆ. ಒಂದು ಬತ್ತಳಿಕೆ ಎರಡು ಬರ್ಜಿಗಳು. ಬರ್ಜಿಗಳು 
ಬತ್ತಳಿಕೆಯ ಹಿಂದೆಯೂ ಮುಂದೆಯೂ ಸುಲಭವಾಗಿಯೇ ಹರಿದಾಡುತ್ತವೆ. ಬರ್ಜಿ 
ಗಳಿಗೆ 7ರಿಂದ 10 ಜೋಡುಹಲ್ಲುಗಳಿರುತ್ತವೆ. ಮೀನು ಹಿಡಿಯುವಾಗ ಉಪ 
ಯೋಗಿಸುವ ಗಾಳದಂತೆ ಒಳಮಗ್ಗುಲಿಗೆ ಬಾಗಿರುತ್ತವೆ. ಉದರದ ವಲಯದ ಒಂದು 
ಕೋಣೆಯಲ್ಲಿಯೇ ಇದು ಯಾವಾಗಲೂ ಇರುವುದು. ಯಾರನ್ನಾದರೂ ಚುಚ್ಚುವ 
ಪ್ರಸಂಗ ಬಂದಾಗ ಮಾತ್ರ ಅಲ್ಲಿಂದ ಹೊರಬೀಳುತ್ತದೆ. ಒಳಸೇರಿಸಿಕೊಳ್ಳುವ ಮತ್ತು 
ಹೊರದೂಡುವ ಸುಲಭವಾದ ವ್ಯವಸ್ಥೆಯು ಅಲ್ಲಿರುತ್ತದೆ. ಇದರ ಮಿರುಗು ಮತ್ತು 
ಪರಿಪೂರ್ಣತೆಯು ಮನುಷ್ಯನು ತಯಾರಿಸಿದ ಯಾವ ಶಸ್ತ್ರಕ್ಕೂ ಇರುವುದಿಲ್ಲವೆಂದು 
ಹೇಳಿ ಡಾ॥ ಟೂಟರು ಹೀಗೆ ಬರೆಯುತ್ತಾರೆ: “Under the microscope the 


sting is found to be a beautifully fashioned and polished inst- 
rument whose delicate taper and finish make a most surprising 
contrast with any instrument man has been able to produce.” 


ಮನುಷ್ಯ ಇಲ್ಲವೆ ಇತರ ಪ್ರಾಣಿಯನ್ನು ಕಡಿಯುವ ಮನಸ್ಸಾದಾಕ್ಷಣ ಎರಡೂ 
ಭರ್ಜಿಗಳು (ಈಟಿಗಳೆಂತಲೂ ಹೇಳಬಹುದು), ಕೂಡಲೆ ಮುಂದೆ ಬರುತ್ತವೆ. ಒಂದರ 
ಒಂದು ಹಲ್ಲು ಆ ಪ್ರಾಣಿಯ ದೇಹವನ್ನು ಸೇರಿಕೊಳ್ಳುತ್ತದೆ. ನೆಲೆ ಸಿಕ್ಕಂತಾಯಿತು. 
ಕೂಡಲೆ ಎರಡನೆಯ ಈಟಿಯ ಒಂದು ಹಲ್ಲು ಒಳಸೇರುತ್ತದೆ. ಆಮೇಲೆ ಮೊದಲನೆಯ 
ದರ ಎರಡನೆಯ ಹಲ್ಲು ಅನಂತರ 2ನೆಯದರ ಎರಡನೆಯ ಹಲ್ಲು ಈ ಪ್ರಕಾರ ಎರಡೂ 
ಈಟಿಗಳು ಮುಂದೆ ಮುಂದೆ ಹೋಗುತ್ತವೆ. ಈ ಕ್ರಿಯೆಯನ್ನು ಒಂದು ಪಂಪ್‌ ಮಾಡು 
ತ್ತದೆ. ಸಣ್ಣವಾದಾಗ್ಯೂ ಒಳ್ಳೆಯ ಬಲಿಷ್ಠವಾದ ಎರಡು ಸ್ನಾಯುಗಳು ಅದನ್ನು ನಡೆಸು 
ವೆ. ಅವೆರಡೂ ಈಟಿಗಳ ನಡುವೆ ಒಂದು ನಾಳವಿದೆ. ಅದು ಅವಕ್ಕೆ ವಿಷವನ್ನು 
ಇರೈಸುತ್ತದೆ. ಈ ನಾಳವು ಸ್ನಾಯುಗಳ ಒಂದು ಗಂಟಿನಿಂದ ಚಲಿಸುತ್ತದೆ. ವಿಷವು 
ದೇಹವನ್ನು ಸೇರಿಕೊಂಡಾಗ ತುಂಬಾ ವೇದನೆಯುಂಟಾಗುತ್ತದೆ (ಚಿತ್ರ 15). 


(Gl 


| 


ಕೊಂಡಿಯು ಯಾವುದೊಂದು ದುದೆಗೈವಿಯ ದೇಹದಲ್ಲಿ ಒಂದು ಸಾರಿ 
ಸೇರಿಕೊಂಡಿತೆಂದರೆ ಸರಿ, ಅದನ್ನು ಹೊರತೆಗೆಯುವುದು ಆ ಹುಳಕ್ಕೆ ಅಸಾಧ್ಯವಾಗು 
ತ್ತದೆ. ಅದೂ ಅದಕ್ಕೆ ಸಂಬಂಧಿಸಿದ ಸ್ನಾಯುಗಳ ಗಂಟೂ ಅಲ್ಲಿಯೇ ಉಳಿದು 
ಬಿಡುತ್ತವೆ. ಭರ್ಜಿಗಳ ಮುಳ್ಳುಗಳು ಒಳಪಕ್ಕಕ್ಕೆ ಬಾಗಿರುವುದು ಅದರ ಕಾರಣ. 
ಹುಳುವು ಹೇಗೋ ಅವುಗಳನ್ನೆಲ್ಲ ಅಲ್ಲಿಯೇ ಬಿಟ್ಟು ತಪ್ಪಿಸಿಕೊಂಡು ನೆಲಕ್ಕೆ ಬಿದ್ದು 
ಬಿಡುತ್ತದೆ ಅಥವಾ ಹಾರಿಹೋಗಿ ಎಲ್ಲಿಯೋ ಪ್ರಾಣಬಿಡುತ್ತದೆ. ಆಶ್ಚರ್ಯವೆಂದರೆ 
ಹುಳದಿಂದ ಕಳಚಿ ಅಂದರೆ ಹರಿದು ಕಡಿಯಲ್ಲಟ್ಟು ಪ್ರಾಣಿಯಲ್ಲಿ ಉಳಿದ ಸ್ನಾಯುಗಳ 


72 ಜೇನುಸಾಕಣೆ 


ಗಂಟು ತನ್ನ ಕೆಲಸವನ್ನು ಬಿಡುವುದಿಲ್ಲ. ಎಷ್ಟೋ ಕಣಗಳ ತನಕ ವಿಷವನ್ನೂ 
ಕೊಂಡಿಯ ಭರ್ಜಿಗಳನ್ನೂ ಮುಂದೂಡುತ್ತಲೇ ಇರುತ್ತದೆ. ಒಬ್ಬನು ಹೇಗೋ 





ಚಿತ್ರ 15: ಜೇನುಹುಳುವಿನ ಕೊಂಡಿ ಮತ್ತಿತರ ಭಾಗಗಳು 


ಕೊಂಡಿಯನ್ನೂ ದೇಹದಿಂದ ಹೊರತೆಗೆದು ಒಂದು ಟೋಪಿಯ ಮೇಲೆ ಚಲ್ಲಿದ್ದನು. 
ಎಷ್ಟೋ ಹೊತ್ತಿನ ತನಕ ವಿಷವೂ ಭರ್ಜಿಗಳೂ ಆ ಟೋಪಿಯ ಒಳಗೊಳಗೆ ಹೋಗು 
ತ್ರ ಲೇ | ಇವು. (12-598) 


ಈ ವಿಷಕ್ಕೆ ಒಂದು ಶೀಕ X ವಾಸನೆಯಿದೆ. ಆದು ಇತರ ಜೇನುಹುಳು 
ಗಳನ್ನು ತನ್ನತ್ತ ಆಕರ್ಷಿಸ ಸುತ್ತದೆ. ಎಲ್ಲ ಹುಳುಗಳೂ ಆ ದುದೆನ್ಯವಿ ಪ್ರಾಣಿಯನ್ನು 
ಕಡಿಯತೊಡಗುತ್ತವೆ. ಈ ಅನಾಹುತದಿಂದ ತಪ್ಪಿಸಿಕೊ ಳ್ಸಬೇ (ಕಾದರೆ, ಅದಕ್ಕೂ 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 73 


ತೀಕ್ಷ್ಣವಾದ ವಾಸನೆಯುಳ್ಳ ಇನ್ನೊಂದು ವಸ್ತುವನ್ನು ಕಡಿದ ಭಾಗದ ಮೇಲೆ ಇಡಬೇಕು, 
ಅಥವಾ ಹೊಗೆಯನ್ನು ಹಾಕಬೇಕು.) 


ಈ ವಿಷವು ಪಾರದರ್ಶಕವಾದ ಕೆಟ್ಟವಾಸನೆಯುಳ್ಳ ಕಹಿಯಾದ ರಸ. ಆಮ್ಲ 
ವಿಶೇಷವಾದದ್ದು. ವಿಶ್ಲೇಷಣೆ ಮಾಡಿದಾಗ ಇದರಲ್ಲಿ, ಫಾರ್ಮಿಕ್‌, ಹೈಡ್ರೋ 
ಕ್ಲೋರಿಕ್‌, ಆರ್ಥೋ ಫೋಸ್ಟೋರಿಕ್‌ ಆಮ್ಲಗಳು, ಹಿಸ್ಟಮಿನ್‌, ಕೋಲಿನ್‌ ತ್ರಿಪ್ಪೋ 
ಫೀನ್‌ ಮತ್ತು ಗಂಧಕ ಹಾಗೂ ಇನ್ನೂ ಕೆಲವು ರಾಸಾಯನಿಕ ಪದಾರ್ಥಗಳಿರುವುದು 
ತಿಳಿದು ಬಂದಿದೆ. ಸಣ್ಣ ಪ್ರಮಾಣದಲ್ಲಿ ತಾಮ್ರ, ಮೆಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ 
ಗಳಿರುವುದೂ ಕಂಡುಬಂದಿದೆ. ದ್ರವರೂಪಿಯಾಗಿದ್ದುದು ಬಹುಬೇಗನೆ ಘನಿಸುತ್ತದೆ. 
10 ದಿನಗಳ ತನಕ ಸತತವಾಗಿ 100° ಸೆಗ್ರೇ ಉಷ್ಣತೆಯಲ್ಲಿಟ್ಟಾಗಲೂ ಯಾವ 
ರೀತಿಯಿಂದಲೂ ಬಾಧಿತವಾಗುವುದಿಲ್ಲ. ಚಳಿಯು ಕೂಡ ಇದನ್ನು ಬಾಧಿಸುವುದಿಲ್ಲ. 
ಅನೇಕ ವರ್ಷಗಳ ತನಕ ತಾಳುತ್ತದೆ. ಇನ್ನೂ ಹೆಚ್ಚಿನ ವಿವರಣೆಯನ್ನು ಮುಂದೆ 
ಕೊಡಲಾಗಿದೆ.(12-898) 


"11. ಪುನರುತ್ಬಾದನೆಯ ವ್ಯವಸ್ಥೆ 


ವಂಶಗಳು ನಿರ್ನಾಮವಾಗದೆ ಊರ್ಜಿತವಾಗಿ ಉಳಿಯುವುದು ಪುನರುತ್ಪಾದನೆಗೆ 
ಅವಶ್ಯವಿರುವ ಇಂದ್ರಿಯಗಳನ್ನು ಅವಲಂಬಿಸಿರುತ್ತದೆ. ಅವೇ ಜೀವಕೋಶಗಳನ್ನು 
ನಿರ್ಮಿಸತಕ್ಕವುಗಳು. ಅವು ಮುಂದಿನ ಪೀಳಿಗೆಯ ನಿರ್ಮಾಣಕ್ಕೆ ನಾಂದಿಯಾಗಿರು 
ತ್ತವೆ. ಹುಳುಗಳ ವರ್ಗದಲ್ಲಿ ಹೊಸಹುಳುಗಳು ಹುಟ್ಟಬೇಕೆಂದಿದ್ದರೆ ಹೆಣ್ಣುಗಳ 
ಅಂಡಾಶಯದಲ್ಲಿ ಹುಟ್ಟುವ ತತ್ತಿಗಳು ಗಂಡುಹುಳುಗಳ ಪುರುಷಾಣುಗಳಿಂದ ಗರ್ಭ 
ಧಾರಣೆ ಹೊಂದುವುದು ಅವಶ್ಯ. ಜೇನುಹುಳುಗಳ ಜಾತಿಯಲ್ಲಿ ಎಲ್ಲ ಹೆಣ್ಣುಗಳ 
ತತ್ತಿಗಳು ಗರ್ಭಧಾರಣೆ ಹೊಂದಲಾರವು. ಕೇವಲ ರಾಣಿಹುಳುವು ಗರ್ಭಧಾರಣ 
ಹೊಂದಲು ಸಮರ್ಥವಿರುವ ತತ್ತಿಗಳನ್ನು ಹುಟ್ಟಿಸಬಲ್ಲದು. ಇದೊಂದೇ ಹುಳುವಿನ 
ಅಂಡಾಶಯ ಇತ್ಯಾದಿ ಇಂದ್ರಿಯಗಳು ಸರಿಯಾಗಿ. ಪೂರ್ತಿಯಾಗಿ ಬೆಳೆದಿರುತ್ತವೆ. 
ಇದು ಮಾತ್ರ ಗಂಡುಹುಳುವಿನೊಡನೆ ಜೋಡಿಯಾಗುವುದು ಸಾಧ್ಯ. ಇತರ ಹೆಣ್ಣು 
ಗಳ ಈ ಇಂದ್ರಿಯಗಳು ಅರ್ಧಮರ್ಧ ಬೆಳೆದವುಗಳು. 6-51 


“| ಸ 


ಕೀಟಶಾಸ್ತ್ರದ ಈ ಶಾಖೆಯು ಗಹನವಾದದ್ದು. ಇದರ ಪರಿಚಯವಿದ್ದವರು 
ಮಾತ್ರ ಚೆನ್ನಾಗಿ ತಿಳಿದುಕೊಳ್ಳಬಲ್ಲರು. ಜನಸಾಮಾನ್ಯರು ತಿಳಿದುಕೊಳ್ಳುವುದು ಕಠಿಣ 
ಸಾಧ್ಯ. ಜೇನು ಕೃಷಿಕರಿಗೂ ತಿಳಿದುಕೊಳ್ಳುವುದು ಕಠಿಣವೇ. ಆದರೆ ಈ ವಿಷಯದ 
ಕೆಲಮಟ್ಟಿನ ಜ್ಞಾನವಾದರೂ ಇರದಿದ್ದರೆ ಲಾಭ ಹೊಂದುವ ರೀತಿಯಿಂದ ಜೇನು 
ವ್ಯವಸಾಯವನ್ನು ಮುಂದುವರಿಸಿಕೊಂಡು ಹೋಗುವುದು ಅವರಿಗೆ ಸಾಧ್ಯವಾಗುವು 
ದಿಲ್ಲ. ಈ ಮುಂದಿನ ಪುಟಗಳಲ್ಲಿ ಆವರಿಗೆ ಅತಿ ಅವಶ್ಯವಾಗಿ ಇರಬೇಕಾದಷ್ಟೇ 
ಮಾಹಿತಿಯನ್ನು ಪೂರೈಸುವ ಯತ್ನ ಮಾಡಲಾಗುವುದು. 


74 ಜೇನುಸಾಕಣೆ 

ಜೇನುಹುಳುಗಳ ಪುನರುತ್ಪಾದನಾವ್ಯವಸ್ಥೆಯಲ್ಲಿ ಭಾಗಿಗಳಾಗಿರುವ ಗಂಡು 
ಹುಳುಗಳ ಜೀವಕೋಶಗಳಿಗೆ ಪುರುಷಾಣುಗಳೆನ್ನುತ್ತಾರೆ. ಪುಂಬೀಜ ವೀರ್ಯಾಣು 
ಗಳೆಂಬ ಹೆಸರುಗಳೂ ಇವೆ. ರಾಣಿಹುಳುವಿನ ಜೀವಕೋಶಗಳಿಗೆ ತತ್ತಿಗಳೆನ್ನುತ್ತಾರೆ. 
ಮೇಲಿಂದ ಮೇಲೆ ನೋಡುವವರಿಗೆ ಇವುಗಳಲ್ಲಿ ಮತ್ತು ಇತರೇ ಜೀವಕೋಶಗಳಲ್ಲಿ 
ವ್ಯತ್ಯಾಸ ಕಾಣುವುದಿಲ್ಲ. 


| | 
| SN ಬೀಜಾಕೆಯ 
Me ಭು 
ಸ 6 
ಬೀಯ ನ ky 
RN 





ಬರ್ಸ 
ಖ್‌ ಫೋಹುಳೆ: 
ಚೆ ಸ್ಟ ತ 
ಅ ಅಜ ಎ ಎ.ಆ 
ಬಣ 


ಚಿತ್ರ 16: ಗಂಡುಹುಳದ ಪುನರುತ್ಪಾದನಾ ಇಂದ್ರಿಯ 


ಪುರುಷಾಣುಗಳು ಹುಟ್ಟುವುದು ಬೆಳೆಯುವುದು ಗಂಡುಹುಳುಗಳ ಬೀಜಾಶಯ 
ದಲ್ಲಿ, ಬೀಜಾಶಯದಿಂದ ಅವು ಶಿಶ್ನದ ಮಾರ್ಗವಾಗಿ ರಾಣಿಹುಳುವಿನ ಯೋನಿಯನ್ನು 
ಸೇರತಕ್ಕದ್ದು. ಚಿತ್ರ 16 ಇದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ಶಿಶ್ನವು ಮೂರು ಭಾಗಗಳ 
ಜೋಡಣೆಯಿಂದ ಉಂಟಾಗಿರುತ್ತದೆ. (1) ಅಲ್ಲಿ ಮೊದಲಿನದು ಬಲ್ಬ್‌ ಅಥವಾ 
ಬುರುಡೆ. (2) ಎರಡನೆಯದು ಅದರ ತಿರುಗಿಸಲ್ಪಟ್ಟ ಕುತ್ತಿಗೆ - ಸರ್ವಿಕ್ಸ್‌. 
(3) ಮೂರನೆಯದು ಬರ್ಸಾ. ಇದರ ಕೊನೆಯಲ್ಲಿರುವುದು ಶಿಶ್ನದ್ವಾರ. 86) 


ಬೆಳೆದು ಸಂಭೋಗಕ್ಕೆ ತಯಾರಾದ ಪುರುಷಾಣುಗಳು ಬೀಜಾಶಯದಿಂದ 
ಹೊರಟು ಚಿತ್ರದಲ್ಲಿ 8. ೪. ಎಂದು ತೋರಿಸಿರುವ ಚೀಲದಲ್ಲಿ ಸೇರಿಕೊಳ್ಳುತ್ತವೆ. 
ರಾಣಿಯೊಡನೆ ಜೋಡಿಯಾಗುವ ಸಮಯ ಬರುವುದರಲ್ಲಿ ಇರುವಾಗ ಅವು ಬಲ್ಬಿನಲ್ಲಿ 
ಸೇರಿಕೊಳ್ಳುತ್ತವೆ. ದಾರಿಯಲ್ಲಿ . ೮. ಎಂಬ ಗ್ರಂಥಿಗಳಿಂದ ಹೊರಡುವ ರಸವು 
ಅವ್ಳಗಳಲ್ಲಿ ಸೇರುತ್ತದೆ." 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 75 


ರಾಣಿಹುಳುವಿನಲ್ಲಿಯ ಅಂಡಾಶಯದಲ್ಲಿ ಪುನರುತ್ಪಾದನಾವ್ಯವಸ್ಥೆಗೆ ಕಾರಣ 
ವಾಗುವ ಜೀವಕೋಶಗಳು ಹುಟ್ಟುತ್ತವೆ. ಅಲ್ಲಿಂದ ಪೌಷ್ಟಿಕಗಳನ್ನು ಸೇವಿಸುತ್ತ 





ಚಿತ್ರ 17: ರಾಣಿ ಹುಳುವಿನ ಪುನರುತ್ಪಾದನಾ ಇಂದ್ರಿಯ 


ಅವು 17ನೇ ಚಿತ್ರದ "ಕ' ಎಂಬಲ್ಲಿಗೆ ಬಂದು ತಲುಪುತ್ತವೆ. ಅಷ್ಟರಲ್ಲಿ ಅವು ಆಕಾರ 
ದಿಂದ ದೊಡ್ಡ ವಾಗುತ್ತವೆ. ಯೋಕ್‌ ಎಂಬ ಹಳದಿ ರಸ ಅವುಗಳಲ್ಲಿ ತುಂಬುತ್ತದೆ. 
ಆಗ ತತ್ತಿಗಳ ಮುಂದಿನ ಭಾಗದಲ್ಲಿ ಒಂದು ಸಣ್ಣ ರಂಧ್ರವು ನಿರ್ಮಾಣವಾಗುತ್ತದೆ. 
ಇದಕ್ಕೆ ಮೈಕ್ರೋಪೋಲ್‌ ಎನ್ನುತ್ತಾರೆ. ಬೀಜರಂಧ್ರವೆಂದೂ ಕರೆಯಬಹುದು. ಇಂಥ 
ತ್ತಿಗಳಿಗೆ ಬೆಳೆದ ತತ್ತಿಗಳೆನ್ನಬಹುದು. ಈ ರಂಧ್ರದ ಮುಖಾಂತರ ಪುರುಷಾಣುಗಳು 
ಒಳಸೇರಿದಾಗ ಇವುಗಳಿಗೆ ಫಲೀಕೃತ ತತ್ತಿಗಳೆನ್ನುತ್ತಾರೆ. ಇಂಥವುಗಳಿಂದ ಕಾಲ 
ಮದಿಂದ ಹೆಣ್ಣು ಜೇನುಹುಳುಗಳು ಹುಟ್ಟುತ್ತವೆ.ಆ-೫೫ 


ಣೆ. 


GL 


ACH 


ಪುರುಷಾಣುಗಳು ಈ ರಂಧ್ರಗಳನ್ನು ಸೇರಿಕೊಳ್ಳುವ ಬಗೆ ಈ ಕೆಳಗಿನಂತಿರುತ್ತದೆ: 


ಈ ಮೊದಲು 6ನೇ ಅಧ್ಯಾಯದಲ್ಲಿ ವಿವರಿಸಿದ ರೀತಿಯಲ್ಲಿ ರಾಣಿಹುಳುವು 
ಹುಟ್ಟಿ, ಕೋಶಾವಸ್ಥೆಯಿಂದ ಹೊರಬಿದ್ದು 5ರಿಂದ 8 ದಿನಗಳವರೆಗೆ ಪ್ರಣಯ 


76 ಜೇನುಸಾಕಣೆ 


ಪ್ರವಾಸಕ್ಕೆಂದು ಹೊರಡುತ್ತದೆ. ಒಂದು ದಿನ, ಬೆಳಗಾಗಿ ಒಂದೆರಡು ಪ್ರಹರವಾದ 
ಮೇಲೆ ಹವೆಯಲ್ಲಿ ಒಳ್ಳೆ ಉಷ್ಣತೆ ಇರುವ ಸಮಯದಲ್ಲಿ ಸುತ್ತುಮುತ್ತಲು ಗಂಡು 
ಹುಳುಗಳು ಆಡುತ್ತಿರುವಾಗ ರಾಣಿಯು ಗೂಡಿನಿಂದ ಹೊರಬಿದ್ದು ಗಂಡುಹುಳುವಿನ 
ಸುತ್ತ ಒಂದೆರಡು ಸುತ್ತು ಸುತ್ತಿ ಅಂತರಿಕ್ಷಕ್ಕೆ ಹಾರಿಬಿಡುತ್ತದೆ. ಸುತ್ತುಮುತ್ತಲಿದ್ದ 
ಗಂಡುಹುಳುಗಳು ಅದನ್ನು ಕಂಡು ಹಿಂಬಾಲಿಸುತ್ತವೆ. ರಾಣಿಯು ಮುಂದೆ ಮುಂದೆ 
ಹಾರಿಹೋಗುತ್ತಲಿರುತ್ತದೆ. ಇವು ಬೆನ್ನಹಿಂದೆಯೇ ಹೋಗುತ್ತವೆ. ಅತಿ ಮುಂದೆ 
ಹೋದ ಗಂಡುಹುಳದೊಡನೆ ಅದು ಸಮಾಗಮ ಹೊಂದುತ್ತದೆ. "5-517 


ಆಗ ಗಂಡುಹುಳುವಿನ ಪುರುಷಾಣುಗಳು ಅದರ ಶಿಶ್ನದ್ವಾರದಿಂದ ಹೊರಬಿದ್ದು 
ರಾಣಿಹುಳುವಿನ ಯೋನಿಯ ದ್ವಾರವನ್ನು ಪ್ರವೇಶಿಸಿ 17ನೆ: ಚಿತ್ರದಲ್ಲಿ ತೋರಿಸಿದ 
ವೀರ್ಯಾಣು ಸಂಗ್ರಹ ಚೀಲವನ್ನು ಸೇರಿಕೊಳ್ಳುತ್ತವೆ. 


ಈ ಪ್ರಕಾರ ರಾಣಿ ಮತ್ತು ಗಂಡುಹುಳುಗಳು ಅಂತರಿಕ್ಷದಲ್ಲಿ ಜೋಡಿಯಾಗುತ್ತವೆ. 
ಅದನ್ನು ಪ್ರತ್ಯಕ್ಷ ಕಂಡು ತಿಳಿದುಕೊಳ್ಳುವುದು ಕಠಿಣ. ಆದರೂ ಕುತೂಹಲಿಗಳೂ 
ಜಿಜ್ಞಾಸುಗಳೂ ಈ ಸಾಹಸವನ್ನು ಕೈಕೊಂಡಿರುತ್ತಾರೆ. ಅವರು ನೀಡಿದ ವಿವರಣೆಯು 
ಹೀಗಿದೆ: ಅಂತರಿಕ್ಷಕ್ಕೆ ಹಾರಿದ ರಾಣಿಹುಳುವನ್ನು ಗಂಡುಹುಳುವು ಹಿಂಬಾಲಿಸುತ್ತದೆ. 
ಅನಂತರ ಅವೆರಡೂ ಕೆಲಸಮಯ ಅಂತರಿಕ್ಷದಲ್ಲಿ ಹಾರಿದ ನಂತರ ಪರಸ್ಪರ ಆಲಿಂಗನ 
ವನ್ನು ಮಾಡಿಕೊಳ್ಳುತ್ತವೆ. ಹಾಗೆಯೇ ಒಂದೆರಡು ಕ್ಷಣಕಾಲ ಅಂತರಿಕ್ಷದಲ್ಲಿ ತೇಲಾಡು 
ತ್ತವೆ. ಕೂಡಲೇ ಒಂದು ಸ್ಫೋಟವಾದ ಸಪ್ಪಳವಾಗುತ್ತದೆ. ಗಂಡುಹುಳುವಿನ ಶಿಶ್ನ 
(ಸರ್ವಿಕ್ಸ್‌ ಮತ್ತು ಬಲ್ಬುಗಳು) ರಾಣಿಯ ಯೋನಿಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ. 
ಅವುಗಳನ್ನು ಹೊರಗೆಳೆದುಕೊಳ್ಳುವುದು ಗಂಡಿಗೆ ಸಾಧ್ಯವಾಗುವುದಿಲ್ಲ. ಕೂಡಲೆ 
ಎರಡೂ ನೆಲಕ್ಕೆ ಬಿದ್ದುಬಿಡುತ್ತವೆ, ರಾಣಿಯು ಆಲಿಂಗನೆದಿಂದ ತಪ್ಪಿಸಿಕೊಂಡು ಅವೆಲ್ಲವು 
ಗಳ ಸಮೇತ ಗಗನಕ್ಕೇರಿ ಗೂಡಿನತ್ತ ಸಾಗಿಬರುತ್ತದೆ. ಗಂಡುಹುಳುವು ಆಲ್ಲಿಯೇ 
ಸತ್ತುಹೋಗುತ್ತದೆ.€ಿ756) 

ಅಂತರಿಕ್ಷದಲ್ಲಿ ಗಂಡು ಹೆಣ್ಣುಗಳು ಜೋಡಿಯಾಗುವುದಕ್ಕೆ ಕಾರಣಗಳು ಈ ರೀತಿಯವೆ: 
ಶರೀರಕ್ರಿಯಾಶಾಸ್ತ್ರಜ್ಞರ ಪ್ರಕಾರ ಶ್ವಾಸನಾಳಗಳು ಗಾಳಿಯಿಂದ ತುಂಬಿ 
ಹೊಟ್ಟೆಯು ಉಬ್ಬುವ ತನಕ ಗಂಡುಹುಳದ ಶಿಶ್ನವು ಸಂಭೋಗಕ್ಕೆ ತಕ್ಕುದಾಗುವುದಿಲ್ಲ. 
ವೇಗದಿಂದ ಅದು ಹಾರುತ್ತಿರುವಾಗ ಮಾತ್ರ ಇದು ಸಾಧ್ಯ. ಗಂಡುಹುಳುಗಳ 
ಈ ಇಂದ್ರಿಯ, ದೇಹದ ಹೊರಬದಿಗೆ ಇರುವುದಿಲ್ಲ. ಒಳಬದಿಗೆ ಹಿಂದುಮುಂದಾಗಿ 
ಮಡಿಚಿಕೊಂಡು ಇರುತ್ತದೆ. 1199) 6-50) 


ಶಿಶ್ನವು ಹಿಂದುಮುಂದಾಗಿ ಮಡಿಚಿಕೊಂಡಿರುತ್ತದೆ. ಸಂಭೋಗಕ್ಕೆ ಅದು 
ತಯಾರಾಗಬೇಕಿದ್ದರೆ ಹೊಟ್ಟೆಯನ್ನು ಬಿರಿದುಕೊಂಡೇ ಹೊರಬೀಳಬೇಕಾಗುತ್ತದೆ. 
ಹೊಟ್ಟೆಯ ಆವರಣವು ಹರಿಯುವಾಗ ಸಪ್ಪಳವುಂಟಾಗುತ್ತದೆ. ಬೆರಳಿನಿಂದ ಗಂಡು 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 77 


ಹುಳುವಿನ ಹೊಟ್ಟೆಯನ್ನು ಒತ್ತಿದಾಗ ಒಳಗಿನಿಂದ ಶಿಶ್ನವು ಹೊರಬಿದ್ದು ನೆಟ್ಟಗಾಗು 
ತ್ತದೆ. ಆಗ ತಕ್ಷಣ ಹುಳುವು ಸಾಯುತ್ತದೆ. ಯಾವ ಕಾರಣದಿಂದಲಾದರೂ ಸರಿ, 
ಶಿಶ್ನವು ಹೊರಬಿದ್ದರೆ ಹುಳುವು ಸಾಯುತ್ತದೆ. 


ರಾಣಿಯು ಗೂಡಿಗೆ ಹಿಂದಿರುಗುವಾಗ ಬಲ್ಬು ಅದರ ಯೋನಿಯಲ್ಲಿಯೇ 
ಇರುತ್ತದಷ್ಟೆ. ಕ್ರಮೇಣ ಅದರೊಳಗಿನ ಪುರುಷಾಣುಗಳು ಚಿತ್ರದಲ್ಲಿ ತೋರಿಸಿದ 
ವೀರ್ಯಾಣು ಸಂಗ್ರಹದೊಳಗೆ ಹೋಗತೊಡಗುತ್ತವೆ. ಇದು ಹೇಗೆ ಎಂಬುದು 
ಇನ್ನೂ ತಿಳಿದಿರುವುದಿಲ್ಲ. ಬಲ್ಬು ಖಾಲಿಯಾಗುವುದಕ್ಕೆ ಕೆಲವು ಗಂಟೆಗಳು ಬೇಕಾಗು 
ತ್ತವೆ. ಕ್ರಮೇಣ ಯೋನಿಯೊಳಗಿರುವ ಗಂಡಿನ ಇಂದ್ರಿಯಗಳು ಒಣಗುತ್ತವೆ. ಆಗ 
ರಾಣಿಯೇ ಅವುಗಳನ್ನು ಹೊರಹಾಕುವುದೂ ಉಂಟು. ಇತರ ಹೆಣ್ಣುಗಳು ಸಹಾಯಕ್ಕೆ 
ಬರುವುದೂ ಉಂಟು. ಚೀಲದಲ್ಲಿ ಶೇಖರವಾದ ವೀರ್ಯಾಣುಗಳು ರಾಣಿಯು 
ಸಾಯುವ ತನಕ ಆಥವಾ ಖರ್ಚಾಗುವ ತನಕ, ಹಾಳಾಗದೆ ಉಳಿದಿರುತ್ತವೆ. 5 ವರ್ಷಗಳ 
ಕಾಲ ಉಳಿಯುತ್ತವೆಯೆಂದು ಡಾ| ಫಿಲಿಪ್ಸ್‌ರ ಮತ. 


ಪ್ರಣಯ ಪ್ರವಾಸದಿಂದ ಹಿಂದಿರುಗಿದ ರಾಣಿಯು ಆನಂತರದ 2-3 ದಿನ 
ಗಳಿಂದ ಪ್ರಾರಂಭಿಸಿ ಮುದುಕಿಯಾಗುವ ತನಕ ತತ್ತಿಗಳನ್ನು ಇಡುತ್ತಿರುತ್ತದೆ. ಬೇರೆ 
ಯಾವ ಕರ್ತವ್ಯಗಳೂ ಅದಕ್ಕೆಲ್ಲ. ಬೆಳೆದ ತತ್ತಿಗಳು, ಹಳದೀ ರಸ ಮತ್ತು ಮೈಕ್ರೋ 
ಪೋಲ್‌ ಎಂಬವುಗಳ ವಿಷಯವನ್ನು ಆಗಲೇ ತಿಳಿಸಿದೆ. ರಾಣಿಯು ತತ್ತಿಗಳನ್ನು 
ಇಡುವುದಕ್ಕೆ ತಯಾರಾಗುವ ಅಂಡಾಶಯ ನಾಳದ ಮುಖಾಂಶರ ಆವು ರಾಣಿಯ 
ಯೋನಿ ಪ್ರದೇಶವನ್ನು ತಲುಪುತ್ತವೆ. ಅದೇ ಸಮಯಕ್ಕೆ ಸರಿಯಾಗಿ ವೀರ್ಯಾಣು 
ಸಂಗ್ರಹ ಚೀಲದಿಂದ ಪುರುಷಾಣುಗಳು ಮೈಕ್ರೋಪೋಲಿನ ದ್ವಾರದ ಮೂಲಕ 
ತತ್ತಿಗಳ ಒಳಭಾಗದಲ್ಲಿ ಚಲ್ಲಲ್ಪಡುತ್ತವೆ. ಈ ಕ್ರಿಯೆಗೆ ಫಲೀಕರಣ ಅಥವಾ ಗರ್ಭ 
ಧಾರಣೆಯೆಂದು ಹೇಳಬಹುದು. ಇಂಥ ತತ್ತಿಗಳಿಂದಲೇ ಹೆಣ್ಣುಹುಳುಗಳು ಹುಟ್ಟು 
ತ್ತವೆ. ಈ ಕ್ರಿಯೆಯು ಯಂತ್ರದಂತೆ ನಡೆಯುತ್ತದೆ. ಗಂಡುಹುಳುಗಳಾಗತಕ್ಕ ತತ್ತಿ 
ಗಳಿಗೆ ಗರ್ಭಧಾರಣೆಯು ಅವಶ್ಯವಿಲ್ಲ. ಹುಟ್ಟಿನ ಕಣಗಳಲ್ಲಿ ಅವುಗಳನ್ನಿಟ್ಟರೆ ಸಾಕು.ಆಿ-*8 


ಸಾಮಾನ್ಯವಾಗಿ ರಾಣಿಯು ಗಂಡುಹುಳುವಿನೊಡನೆ ಸಂಭೋಗ ಹೊಂದಂವುದು 
ಆಯುಷ್ಯದಲ್ಲಿ ಒಂದೇಸಲ. ಹುಟ್ಟಿ 5, 6, 7 ಅಥವಾ 8ನೇ ದಿನಗಳಲ್ಲಿ 3, 4ನೇ 
ದಿನಗಳಲ್ಲಿ ಪ್ರಣಯ ಪ್ರವಾಸಗಳನ್ನು ಕೈಕೊಂಡ ಉದಾಹರಣೆಗಳೂ ಇರುತ್ತವೆಂದು 
ಹೇಳುತ್ತಾರೆ. ಸಂಭೋಗ ಸರಿಯಾಗಿ ಆಗದಿದ್ದರೆ, ವೀರ್ಯಾಣು ಚೀಲವು ತುಂಬದಿದ್ದರೆ 
ರಾಣಿಹುಳು 2ನೆಯ ಸಲ, 3ನೆಯ ಸಲವೂ ಪ್ರಣಯ ಪ್ರವಾಸಗಳನ್ನು ಕೈಕೊಂಡ 
ಉದಾಹರಣೆಗಳಿವೆ. ರಾಣಿಹುಳು ತತ್ತಿಗಳನ್ನು ಇಡುವುದನ್ನು ಪ್ರಾರಂಭಿಸುವ 
ಮುಂಚೆ ಇವೆಲ್ಲ ಪ್ರವಾಸಗಳನ್ನು ಕೈಗೊಳ್ಳುತ್ತದೆ. ಅನಂತರ ರಾಣಿಯು ಗೂಡಿನ 
ಹೊರಗೆ ಬೀಳುವುದು ಕೇವಲ ಒಂದೇ ಪ್ರಸಂಗದಲ್ಲಿ, ಸ್ವಾರ್ಮಿಂಗ್‌ ಆಗುವಾಗ. 


78 ಜೇನುಸಾಕಣೆ 


ರಾಣಿಯು ತತ್ತಿಗಳನ್ನು ಇಡುವುದನ್ನು ಜೇನು ಕೃಷಿಕರು ನೋಡುತ್ತಿರುತ್ತಾರೆ. 
ಕ್ರಮವು ಹೀಗಿದೆ: ಮೊದಲು ತನ್ನ ತಲೆಯನ್ನು ಹುಟ್ಟಿನ ಕಣದೊಳಗೆ ಹಾಕಿ ತತ್ತಿ 
ಯನ್ನಿಡಲು ಅದು ಯೋಗ್ಯವಾಗಿದೆಯೇ ಎಂದು ಪರೀಕ್ಷಿಸುತ್ತದೆ. ಯೋಗ್ಯವೆಂದರೆ 
ಮಾತ್ರ ಇಡುತ್ತದೆ. ಇಲ್ಲವಾದರೆ ಬಿಡುತ್ತದೆ. ಯೋಗ್ಯವಾದದ್ದನ್ನು ಆರಿಸಿಕೊಂಡ 
ನಂತರ ತಲೆಯನ್ನು ಹಿಂದೆಗೆದುಕೊಂಡು ಹಿಂಭಾಗವನ್ನು ಕಣದಲ್ಲಿ ಸೇರಿಸುತ್ತದೆ. 
ಕ್ಷಣ ಹಾಗೆಯೇ ಇರುತ್ತದೆ. ಆಮೇಲೆ ಒಂದು ಬದಿಗೆ ಹೊರಳುತ್ತದೆ. ಒಂದು ತತ್ತಿ 
ಯನ್ನು ಅದರಲ್ಲಿ ಬಿಟ್ಟು ಒಂದೇ ಕ್ಷಣದಲ್ಲಿ ಹೊರಬೀಳುತ್ತದೆ. ಪ್ರತಿ ತತ್ತಿಯನ್ನಿಡು 
ವುದಕ್ಕೆ 10 ಸೆಕೆಂಡುಗಳು ತಗಲುತ್ತವೆಂದು ಕಂಡುಕೊಂಡಿರುತ್ತಾರೆ. ಇಟಾಲಿಯನ್‌ 
ರಾಣಿಹುಳುಗಳು ಹಂಗಾಮಿನಲ್ಲಿ ದಿನ ಒಂದಕ್ಕೆ 1500-2000 ತತ್ತಿಗಳನ್ನು ಇಡುತ್ತವೆ. 
5000 ತತ್ತಿಗಳನ್ನಿಟ್ಟ ದಾಖಲೆಗಳೂ ಇರುತ್ತವೆಯಂತೆ. ದಿನದಲ್ಲಿ ಇಡುವ ತತ್ತಿಗಳ 
ತೂಕವು ಅದರ ಸ್ವತಃದ ತೂಕಕ್ಕಿಂತಲೂ ಹೆಚ್ಚೆಂದು ಕಂಡುಕೊಂಡಿರುತ್ತಾರೆ. 48) 


ಮೂರನೆಯ ಸಲದ ಪ್ರಣಯ ಪ್ರವಾಸವು ನಿಷ್ಟಲವಾದರೆ ಇಡೀ ಆಯಂಷ್ಯ 
ವನ್ನು ರಾಣಿಯು ಬಂಜೆತನದಲ್ಲಿ ಕಳೆಯಬೇಕಾಗುತ್ತದೆ. ಹಾಗೆಂದರೆ ಹೆಣ್ಣುಹುಳು 
ಗಳಾಗುವ ತತ್ತಿಗಳನ್ನಿಡುವುದು ಸಾಧ್ಯವಾಗುವುದಿಲ್ಲ. ಗಂಡು ತತ್ತಿಗಳನ್ನಿಡಬಹುದು. 
ಏಕೆಂದರೆ ಅವಕ್ಕೆ ಗರ್ಭಧಾರಣೆ ಅವಶ್ಯವಿಲ್ಲ. ಮುದಿಪ್ರಾಯ ಬಂದು, 
ಚೀಲದಲ್ಲಿಯ ಪುರುಷಾಣುಗಳೆಲ್ಲ ಖರ್ಚಾಗಿ ಬಿಟ್ಟಿದರೂ ಕೂಡ ಗಂಡುಹುಳುಗಳು : 
ಮಾತ್ರ ಹುಟ್ಟುತ್ತವೆ. ಗೂಡಿನಲ್ಲಿ ರಾಣಿಹುಳುವಿಲ್ಲದಾಗ ಕಾರ್ಮಿಕ ಹುಳುಗಳು . 
ಕೂಡ ತತ್ತಿಗಳನ್ನಿಡುತ್ತವೆ. ಇವುಗಳಿಂದಲೂ ಕೂಡ ಗಂಡುಹುಳುಗಳು ಮಾತ್ರ 
ಹೊರಬರುತ್ತವೆ. ಗಂಡುಹುಳುಗಳೆಂದರೆ ತಂದೆ ಇಲ್ಲದೆ ಹುಟ್ಟಿದಂಥವು. ತಾಯಿ 
ಇರಲೇಬೇಕಷ್ಟೆ. ತಾಯಿಯ ತಂದೆ ಇರುತ್ತದೆ; ಇರಲೇಬೇಕಷ್ಟೆ! ಸಾಮಾನ್ಯ 
ಮನುಷ್ಯನಿಗೆ ಆಶ್ಚರ್ಯವೆಂದು ಕಾಣುವ ಈ ಸಂದರ್ಭಕ್ಕೆ ನಿರ್ಲಿಂಗ ಜನನವೆಂದು 
ಹೇಳುತ್ತಾರೆ. 


12. ಶ್ವಾಸೋಚ್ಛ್ಛಾಸ 


ಪ್ರಾಣಿಗಳ ಜೀವನಕ್ಕೆ ಚೈತನ್ಯ ಮತ್ತು ಉಷ್ಣತೆಗಳು ಅವಶ್ಶ. ಇವಿದ್ದರೆ 
ಮಾತ್ರ ಜೀವಕಣಗಳಲ್ಲಿ ಪ್ರತಿಕ್ಷಣದಲ್ಲಿ ಆಗಬೇಕಾದ ಬೆಳವಣಿಗೆ ಮತ್ತು ಮಾರ್ಪಾಡು 
` ಗಳು ಬಾಧ್ಯವಾಗುತ್ತವೆ. ಈ ಬಗ್ಗೆ ಹೊರಗಿನಿಂದ ಆಮ್ಲಜನಕವು ಲಭಿಸಬೇಕು. 
ಅಶುದ್ಧವಾದ ವಿಷವಾಯುಗಳ ವಿಸರ್ಜನೆಯಾಗಬೇಕು. ಮನುಷ್ಯ ಮತ್ತಿತರ ದೊಡ್ಡ 
ಪ್ರಾಣಿಗಳ ಶರೀರದಲ್ಲಿ ಆಮ್ಲಜನಕವನ್ನು ಪುಪ್ಪುಸಗಳತ್ತ ಸಾಗಿಸುವ ಶ್ವಾಸನಾಳ 
ಗಳಿರುತ್ತವೆ. ಜೇನುಹುಳುಗಳ ಶರೀರ ರಚನೆಯು ಬೇರೆ ತೆರನಾಗಿರುತ್ತದೆ. ಹೊರಗಿ 
ನಿಂದ ಆಮ್ಲಜನಕವನ್ನು ಅಂದರೆ ಹವೆಯನ್ನು ದೇಹದ ಒಳಸೇರಿಸಿಕೊಂಡು ಅಲ್ಲಲ್ಲಿ 
ಅದನ್ನೆ ಕೂಡಿಡುವ ಚೀಲಗಳು ಈ ಹುಳುಗಳ ಶರೀರದಲ್ಲಿ ಇರುತ್ತದೆ. ಹವೆಯನ್ನು 
ಒಳತೆಗೆದುಕೊಳ್ಳುವ ಹತ್ತು ದ್ವಾರಗಳಿರುತ್ತವೆ. ಅವುಗಳಿಗೆ ಸ್ಪೈರಕಲ್ಸ್‌ ಎಂಬ ಹೆಸರಿದೆ. 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 79 


ಇವುಗಳ ಮುಖಾಂತರ ಒಳಸೇರಿದ ಹವೆಯು ಶ್ವಾಸನಾಳಗಳಿಂದ ಗಾಳಿಯ ಚೀಲವನ್ನು 
ಸೇರಿ ಅಲ್ಲಿ ಶೇಖರವಾಗುತ್ತದೆ. ಈ ಚೀಲಗಳೆಂಬುವು ಶ್ವಾಸನಾಳಗಳೇ; ಆದರೆ 
ವಿಸ್ತಾರಹೊಂದಿದಂಥವು. ಅಲ್ಲಿ ಶೇಖರವಾದ ಗಾಳಿ, ಅಂದರೆ ಆಮ್ಲಜನಕವನ್ನು 
ಶ್ವಾಸನಾಳಗಳ ಶಾಖೋಪಶಾಖೆಗಳು ಹಾಗೂ ಅವುಗಳ ಉಪಶಾಖೆಗಳು ಜೀವಕಣ 
ಗಳಿರುವಲ್ಲಿ ಸಾಗಿಸುತ್ತವೆ. ಈ ಆಖೈರಿನ ಉಪಶಾಖೆಗಳಲ್ಲಿ ಒಂದು ರಸವಿರುತ್ತದೆ. 
ಅದು ಆಮ್ಲಜನಕವನ್ನು ಹೀರಿಕೊಂಡು ಸಾಗಿಸುತ್ತದೆ. ಅಲ್ಲಿ ಜೀವನಕ್ಕೆ ಅವಶ್ಯವಿರುವ 
ಪದಾರ್ಥಗಳು ಸಿದ್ಧಗೊಳ್ಳುತ್ತವೆ. ವಿಷವಾಯು ಮತ್ತು ಸಾರಜನಕ ಪ್ರಧಾನವಾದ 
ಕಲ್ಮಶಗಳು ಹೊರಬೀಳುತ್ತವೆ. ಇವು ಸುತ್ತಮುತ್ತಲಿರುವ ರಕ್ತದಲ್ಲಿ ಸೇರಿಕೊಳ್ಳು 
ತ್ತವೆ. ರಕ್ತದೊಳಗಿನಿಂದ ಈ ಮೊದಲು ಉಲ್ಲೇಖಿಸಿದಂತೆ ನೂರು ಸಂಖ್ಯೆಯಲ್ಲಿರುವ 
ಮಾಲ್ಬಿಸಿಯನ್‌ ನಾಳಗಳಲ್ಲಿ ಸೇರಿ ಮುಂದೆ ಮೂತ್ರಜನಕಾಂಗಕ್ಕೂ ಮಲಕೋಶಕ್ಕೂ 
ಸಾಗಿಬರುತ್ತವೆ. ಇದೇ ಮಲ. ಇವೆಲ್ಲ ಕ್ರಿಯೆಗಳಿಗೆ ಜಠರದ ಆಕುಂಚನ ಮತ್ತೂ 
ವಿಸ್ತಾರಗಳು ಕಾರಣಗಳು, ಎರಡಂ ಸ್ನಾಯಂಗಳು ಇದನ್ನು ನೆರವೇರಿಸುತ್ತವೆ. ಈ 





ಚಿತ್ರ 18: ಶ್ವಾಸೇಂದ್ರಿಯಗಳು 


ಕ್ರಿಯೆಯ ಕಾರಣದಿಂದ ಹುಳುಗಳ ದೇಹದಲ್ಲಿ ಉಷ್ಣತೆಯು ಉಂಟಾಗುತ್ತದೆ. 
ಆದರಿಂದ ಗೂಡಿನಲ್ಲಿಯ ಉಷ್ಣತೆಯು ಹೆಚ್ಚುತ್ತದೆ. 


80 ಜೇನುಸಾಕಣೆ 


ಜೇನುತಂಪ್ಪ ಮತ್ತು ಪರಾಗಗಳನ್ನು ಸೇವಿಸುತ್ತಿರುವ ಹುಳುಗಳ ದೇಹದಲ್ಲಿ 
ಈ ಕಲ್ಮಶ ಮಲವು ಹೊರಬೀಳುತ್ತದೆ. ಹೂವುಗಳ ಅಭಾವದ ಕಾಲದಲ್ಲಿ ಸಕ್ಕರೆ, 
ಸಕ್ಕರೆಯ ನೀರುಗಳ ಮೇಲೆ ಬದುಕಿರುವ ಹುಳುಗಳ ದೇಹದಿಂದ ಈ ಕಲ್ಮಶಗಳು 
ಹೊರಡುವುದಿಲ್ಲ. ಸಕ್ಕರೆಯಲ್ಲಿ ಇರುವುದು ಪಿಷ್ಠ ಪದಾರ್ಥ ಸಾರಜನಕ ಇರುವುದಿಲ್ಲ. 
ಆಗ ಹುಳುಗಳ ದೇಹದಿಂದ ಹೊರಡುವ ಕಲ್ಮಶಗಳು ವಿಷವಾಯು ಮತ್ತು 'ನೀರು. 
ನೀರು ಆವಿಯಾಗುತ್ತದೆ. ಇವೆರಡು ವಾಯುಗಳು ತೊಂದರೆ ಇಲ್ಲದೆ ಹುಳುಗಳ 
ಆವರಣ ಚರ್ಮದೊಳಗಿನಿಂದ ಹೊರಬೀಳುತ್ತವೆ. 
ನರಮಂಡಲಗಳು 

ಕ್ಷಣ ಕ್ಷಣಕ್ಕೂ ಬದಲಾಗುವ ಪರಿಸ್ಥಿತಿಗಳಿಗೆ ಹೊಂದಾಣಿಕೆ ಮಾಡಿಕೊಂಡು 
ಜೀವನವನ್ನು ಮುಂದುವರಿಸಿಕೊಂಡು ಹೋಗುವ ಯೋಗ್ಯತೆಯು ಪ್ರಾಣಿವರ್ಗದ 
ವೈಶಿಷ್ಟ್ಯ. ನರಮಂಡಲವೇ ಅದರ ಕಾರಣ. ಪರಿಸರದಲ್ಲಾಗುವ ಅನಂಭವಗಳನ್ನು 





ಚಿತ್ರ 19: ನರಮಂಡಲ 
ಸಂಗ್ರಹಿಸಿ ಕೇಂದ್ರಸ್ಥಾನಕ್ಕೆ ನರಗಳ ದ್ವಾರದ ಮೂಲಕ ಅವುಗಳನ್ನು ತಿಳಿಸುವ ಅವಯವ 
ಗಳಿಗೆ ಜ್ಞಾನೇಂದ್ರಿಯಗಳೆನ್ನುತ್ತಾರೆ. 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 81 


ಈ ನರಗಳಿಗೆ ಜ್ಞಾನವಾಹಕ ನರಗಳೆನ್ನುತ್ತಾರೆ. ಕೇಂದ್ರಸ್ಥಾನದಿಂದ ಇತರ 
ಅವಯವಗಳಿಗೆ ಹೊರಡುವ ನರಗಳಿಗೆ ಕ್ರಿಯಾವಾಹಕ ನರಗಳು ಎನ್ನುತ್ತಾರೆ. ಇನ್ನೂ 
ಕೆಲವು ನರಗಳು ಜ್ಞಾನವಾಹಕ ನರಗಳಿಗೂ ಕ್ರಿಯಾವಾಹಕಗಳಿಗೂ ನೇರವಾದ ಸಂಪರ್ಕ 
ವನ್ನು ಕಲ್ಪಿಸಿಕೊಡುತ್ತವೆ. ಹೊರಗಿನಿಂದ ಬಂದ ಪ್ರಚೋದನೆಗೆ ಪ್ರಾಣಿಗಳು ಪ್ರತಿ 
ಕ್ರಿಯೆಯನ್ನು ತೋರಿಸುತ್ತವೆ. ಕೆಲವು ತಿಳಿವಳಿಕೆಯಿಂದ, ಕೆಲವು ಪ್ರತಿಕ್ಷಿಪ್ತಗಳು. 


ಜೇನುಹುಳುಗಳು ವಿಕಾಸದ ಮೇಲು ಮಜಲಿಗೆ ಸೇರಿದ ಪ್ರಾಣಿಗಳು. ಇವು 
ಗಳಲ್ಲಿಯ ನರಮಂಡಲದ ವ್ಯವಸ್ಥೆಯು ಶ್ರೇಷ್ಠ ತರಗತಿಯದು. ಇವುಗಳಲ್ಲಿ 
ಸ್ಪರ್ಶ, ರುಚಿ, ದೃಷ್ಟಿ ವಾಸನೆಗಳಿಗೆ ಸಂಬಂಧಪಟ್ಟ ನಾಲ್ಕುಜ್ಞಾನೇಂದ್ರಿಯಗಳಿರು 
ತ್ತ ವೆ5-523), ಈ 


ಕುಡಿಮೀಸೆಗಳು ಸ್ಪರ್ಶ ಜ್ಞಾನಕ್ಕೆ ಸಂಬಂಧಿಸಿದವುಗಳು. ಇವುಗಳ ವಿವರಣೆ 
ಯನ್ನು ಈ ಮೊದಲೇ ವಿಸ್ತಾರವಾಗಿ ಮಾಡಲಾಗಿದೆ. ಇವುಗಳಲ್ಲಿ ಅಸಂಖ್ಯ ಕೂದಲು 
ಗಳಿರುತ್ತವೆ. ಇವುಗಳಲ್ಲಿ: ನರಗಳ ಉಪಶಾಖೆಗಳು ಇರುತ್ತವೆ. ಇತರ ಅಂಗ 
ಉಪಾಂಗಗಳಲ್ಲಿಯೂ ಕೂದಲುಗಳಿರುತ್ತವೆ. ಇವೆಲ್ಲವೂ ತಮಗಾದ ಸ್ಪರ್ಶದ ಅನು 
ಭವವನ್ನು ಕೇಂದ್ರಕ್ಕೆ ತಿಳಿಸುತ್ತವೆ, 


ಕುಡಿಮೀಸೆಗಳ ಕ್ರಶಾಂಗೆಗಳಲ್ಲಿ ಕೆಲವು ಸಾವಿರ ದುಂಡಗಿನ ತಟ್ಟೆಗಳು ಇರುತ್ತವೆ. 
ಇವುಗಳಿಗೆ ತಟ್ಟೆ ಇಂದ್ರಿಯಗಳು ಎನ್ನುತ್ತಾರೆ. ಪ್ರತಿ ತಟ್ಟೆಗೂ ನರಗಳ ಸಂಪರ್ಕ 
ವಿರುತ್ತದೆ. ದೇಹದ ಇತರ ಭಾಗಗಳಲ್ಲಿ ಕೂಡ ಕೂದಲುಗಳು ಇರುತ್ತವೆ. ಇವುಗಳ 
ತುದಿಯಲ್ಲಿ ಗಂಟೆಗಳಂತೆ ಕೆಳಮೋರೆ ಮಾಡಿಕೊಂಡಿರುವ ಬಟ್ಟಲುಗಳಿರುತ್ತವೆ. ಅವು 
ಗಳಿಗೂ ನರಗಳ ಸಂಪರ್ಕಗಳಿರುತ್ತವೆ. ಇವೆಲ್ಲವುಗಳನ್ನು ಮೂಗುಗಳು ಎಂದರೆ ಘ್ರಾಣೇಂ 
ದ್ರಿಯಗಳು ಎಂದು ತಿಳಿದುಕೊಳ್ಳಲಾಗಿರುತ್ತದೆ. ಇತರೇ ಕೂದಲುಗಳ ವಿಷಯದಲ್ಲಿ 
ಭಿನ್ನಾಭಿಪ್ರಾಯಗಳಿರುತ್ತವೆ. ಆದರೆ ಕುಡಿಮೀಸೆಗಳಲ್ಲಿಯ ತಟ್ಟೆಗಳು ಮೂಗುಗಳೆನ್ನು 
ವುದರಲ್ಲಿ ಏಕಾಭಿಪ್ರಾಯವಿದೆ. ಇವು ಅತಿ ದೂರದಲ್ಲಿಯ ಹೂವುಗಳ ವಾಸನೆಯನ್ನು 
ಗ್ರಹಿಸಬಲ್ಲವು. ಇದಲ್ಲದೆ ಅವು ಎಲ್ಲಿರುತ್ತವೆಯೆಂತಲೂ ತಿಳಿದುಕೊಳ್ಳಬಲ್ಲವಾಗಿರು 
ತ್ತವೆ. 


ಜೇನುಹುಳುಗಳಿಗೆ ಒಟ್ಟು ಐದು ಕಣ್ಣುಗಳು ಇರುತ್ತವೆ. ಎರಡು ದೊಡ್ಡ 
ಕಣ್ಣುಗಳು, ಮೂರು ಸಣ್ಣ ಕಣ್ಣುಗಳು. ದೊಡ್ಡ ಕಣ್ಣುಗಳಿಂದ ಅತಿದೂರದಲ್ಲಿರುವ 
ವಸ್ತುಗಳನ್ನು ಜೇನುಹುಳುಗಳು ಕಾಣಬಲ್ಲವಲ್ಲದೆ, ಮುಂದಿರುವ ಅತ್ಯಂತ ಸೂಕ್ಷ್ಮವಾದ 
ಚಲನವಲನಗಳನ್ನೂ, ಬಣ್ಣಗಳನ್ನೂ, ಅವು ತಿಳಿದುಕೊಳ್ಳುತ್ತವೆ. ಇವುಗಳಲ್ಲಿ 
ಅಸಂಖ್ಯ ಮಸೂರಗಳಿದ್ದು ಶಬಲಖಚಿತಗಳಂತೆ ಒಂದಕ್ಕೊಂದು ಹೊದಿಕೊಂಡಂತೆ 
ಜೋಡಣೆಯಾಗಿರುತ್ತವೆ. ಸಣ್ಣ ಕಣ್ಣುಗಳಿಗೆ ಒಂದೊಂದೇ ಮಸೂರವಿರುತ್ತದೆ. 
ಇವು ಸನಿಹದ ವಸ್ತುಗಳ ಜಾನ್ಲ್ಯವನ್ನು ಮಾಡಿಕೊಡುತ್ತವೆ 


82 | ಜೇನುಸಾಕಣೆ 


ಜೇನುಹುಳುಗಳು ಎಲ್ಲ ಆಹಾರಗಳನ್ನು ಸ್ವೀಕರಿಸುವುದಿಲ್ಲ. ಮಕರಂದಗಳನ್ನು 
ಸ್ವೀಕರಿಸುವಾಗಲೂ ಹೆಚ್ಚು ಸಾಂದ್ರ. ಹೆಚ್ಚು ರುಚಿಕರವಾದವುಗಳಿಗೆ ಪ್ರಾಶಸ್ತ್ಯವನ್ನು 
ಕೊಡುತ್ತ ವೆ. ಮಕರಂದವೈೆ ನಿಸರ್ಗದಲ್ಲಿ ಸಿಗದಾಗ ಮಾತ್ರ ಹನೀಡ್ಕೂ , ಕಲೆ 
ಹಾಕುತ್ತವೆ. ಇದೂ ಸಿಗದಂತಾದಾಗ ಬೇರೆ ಸವಿಗಳತ್ತ ಹೋಗುತ್ತವೆ. ಇಷ್ಟರ 
ಮೇಲಿಂದ ಜೇನುಹುಳುಗಳಿಗೆ ರಸಜ್ಞಾನವಿಜೆಯಂದು ಖಚಿತವಾಗುತ್ತದೆ, 


ಇವುಗಳಿಗೆ ಕಿವಿಗಳು ಇರುತ್ತವೆಯೋ ಇಲ್ಲವೋ, ಎಲ್ಲಿರುತ್ತವೆಯೆಂದು ಈ ತನಕ 
ಕಂಡುಹಿಡಿಯಲಾಗಿರುವುದಿಲ್ಲ. ಗೂಡಿನಲ್ಲಿ ಬೇರೆ ಬೇರೆ ರೀತಿಯ ಸಪ್ಪಳಗಳು ಕೇಳಿ 
ಬರುತ್ತವೆ; ರಾಣಿಹುಳುವು ಕಾಣೆಯಾದಾಗ ಒಂದು ರೀತಿಯ ಸಪ್ಪಳವು ಕೇಳಿಬರುತ್ತದೆ; 
ತಿರುಗಿಸಿಕ್ಕಾಗ ಇನ್ನೊಂದು ರೀತಿಯದು ಕೇಳಿಬರುತ್ತದೆ. ಸ್ವಾರ್ಮಿಂಗ್‌ ಕಾಲದಲ್ಲಿ 
ಎಲ್ಲ ಹುಳುಗಳು ಒಂದುಗೂಡುವುದಕ್ಕೆ ಒಂದು ರೀತಿಯದು; ಕೆಲವು ಹುಳುಗಳು 
ತಪ್ಪಿಸಿಕೊಂಡಾಗ ಅವುಗಳನ್ನು ಬರಮಾಡಿಕೊಳ್ಳುವುದಕ್ಕೆ ಇನ್ನೊಂದು ರೀತಿಯದು, 
ಹೀಗೆಲ್ಲ ಹ ಅವುಗಳಿಗೆ, ಕಿವಿಗಳು ಇರಲೇಬೇಕೆಂದು ಕೆಲವರು ತರ್ಕ 
ಮಾಡಿರುತ್ತಾರೆ. ಗಾಳಿಯಲ್ಲಿಯ ಸ್ಪಂದನದ ಸ್ಪರ್ಶದಿಂದಲೇ ಅವು ಸಪ್ಪಳಗಳ ಅನು 
ಭವವನ್ನು ಮಾಡಿಕೊಳ್ಳುತ್ತವೆ ಎಂದು ಮತ್ತೆ ಕೆಲವರು ಅಭಿಪ್ರಾಯಪಡುತ್ತಾರೆ", 


ಉಷ್ಣತೆಯು 20° ಸೆಗ್ರೆ ಗಳಿಗಿಂತ ಕಡಮೆ ಇರುವಾಗ ಗೂಡಿನ ಎಲ್ಲ ಕೆಲಸಗಳು 
ನಿಂತುಬಿಡುತ್ತ ವೆ. 145 ಸೆಗ್ರೆಗಳಿಗಿಂತ ಕೆಳಗೆ ಇಳಿದಾಗ ಒಳಗಿನ ಕೆಲಸಗಳು ನಿಂತುಹೋಗಂ 
ತ್ತವೆ. ಹುಳುಗಳೆಲ್ಲ ಒಂದು ಗುಂಪಾಗುತ್ತವೆ ಮತ್ತು ಆ ಮೂಲಕ, ಒಳಗೆ ಹೆಚ್ಚು 
ಶಕೆಯನ್ನು ಉಂಟುಮಾಡುತ್ತವೆ. ಒಳಗಿನ ಉಷ್ಣ ತೂ 35* ಸೆಗ್ರೆ ಗಳಿಗೆ ಮೀರದ 
ವ್ಯವಸ್ಥೆ ಗಳನ್ನು ಮಾಡುತ್ತವೆ, ಮಾಡುತ್ತಿ ರುತ್ತವ. ಷ್ಟರ ಮೇಲಿಂದ ಉಷ್ಣತೆಯ 
ಜ್ಞಾ ನ ಅವುಗಳಲ್ಲಿರುತ್ತದೆಯೆಂದು ತಿಳಿದುಕೊಳ್ಳ ಬಹುದು ಸಳ, 


ಆಡವಿಗಳಲ್ಲಿ ಹೆಜ್ಜೇನುಗಳು ಒಂದೇ ಗಿಡದ ಒಂದೇ ಟೊಂಗೆಯಲ್ಲಿ ಹತ್ತಿರ 
ಹತ್ತಿರದಲ್ಲಿಯೇ ಅನೇಕ ಗೂಡುಗಳನ್ನು ಕಟ್ಟಿಕೊಳ್ಳುತ್ತವೆ. ಆಗ ಯಾವುದೊಂದು 
ಗೂಡಿಗೆ ಸೇರಿದ ಹುಳುವು ತಪ್ಪಿನಿಂದಾದರೂ ಇನ್ನೊಂದಕ್ಕೆ ಹೋಗುವುದಿಲ್ಲ. ಅದೇ 
ಗಿಡದಲ್ಲಿ 70-80 ಗೂಡುಗಳು ಇರುವುದೂ ಉಂಟು. ಅಂದಮೇಲೆ ಸ್ಮರಣ 
ಶಕ್ತಿಯೂ ಇವಕ್ಕೆ ಇದೆಯೆಂಬುದು ಸಿದ್ಧವಾಗುತ್ತದೆ. ಹೊಗೆಸೊಪ್ಪಿನ ಹೊಗೆಯನ್ನು 
ಹಾಕಿದಾಗ ಎಲ್ಲವನ್ನೂ ಮರೆತುಬಿಡುತ್ತ. ವೆ. ಆಗ ಎದುರಿಗೇ ಆದರ ಗೂಡು ಇರು 
ತ್ರಿರುವಾಗಲೂ ಅದನ್ನು ಪ್ರವೇಶಿಸುವುದಕ್ಕೆ ಅದು ಹಿಂದುಮುಂದು ನೋಡುತ್ತದೆ 
ಹಾಗೂ ಸ್ಮರಣಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. 


ಜೇನುಹುಳುಗಳ ನರಮಂಡಲಗಳ ವ್ಯವಸ್ಥೆಯು ತೀರ ಸಾಮಾನ್ಯ ರೀತಿಯದು. 
ಕೇಂದ್ರ ಸಾಧನದಲ್ಲಿ ಮಿದುಳಿದ್ದು, ಜ್ಞಾನೇಂದ್ರಿಯಗಳಿಂದ ಹೊರಡುವ ನರಗಳು 
ಪರಿಸ್ಥಿತಿಗಳ ಜ್ಞಾನವನ್ನು ಅದಕ್ಕೆ ಮಾಡಿಕೊಡುತ್ತವೆ. ಮಿದುಳಿನಿಂದ ಹೊರಡುವ 


ಪ್ರಾಣಿ ಪ್ರಪಂಚದಲ್ಲಿ ಜೇನುಹುಳುಗಳು 83 


ಒಂದು ನರವು ಎದೆಯೊಳಗಿಂದ ಹಾದು ಉದರದ ಕೊನೆಯವರೆಗೂ ಹಾದಿರುತ್ತದೆ. 
ಎದೆಯಲ್ಲಿ ಎರಡು ಮತ್ತು ಉದರದಲ್ಲಿ ಐದು ಈ ಪ್ರಕಾರ ಅಲ್ಲಲ್ಲಿ ಏಳು ನರಮುಡಿ 
ಗಳು ಇರುತ್ತವೆ. ಈ ಮುಡಿಗಳಿಂದ ಎಲ್ಲ ಅವಯವಗಳಿಗೂ ಕ್ರಿಯಾವಾಹಕ ನರಗಳೂ 
ಅವುಗಳ ಶಾಖೆಗಳೂ ಹೋಗುತ್ತವೆ. ಹುಳುವಿನ ಎಲ್ಲ ಚಟುವಟಿಕೆಗಳು ಅವ್ಯಾಹತವಾಗಿ 
ನಡೆಯುತ್ತವೆ. 


ಜೇನುಹುಳುಗಳ ನರಗಳೆಲ್ಲವೂ ಕೇಂದ್ರಿಕೃತವಾದ ಒಂದೇ ಸ್ಥಾನಕ್ಕೆ ಸಂಪೂರ್ಣ 
ವಾಗಿ ಒಳಪಟ್ಟಿರುವುದಿಲ್ಲವೆಂತಲೂ ಒಂದು ಮತವಿದೆ. ಈ ಕಾರಣಗಳಿಂದಾಗಿ 
ತಲೆ, ಎದೆ ಮತ್ತು ಉದರಗಳಲ್ಲಿಯ ಯಾವುದೊಂದು ಭಾಗವನ್ನು ಕಡಿದುಹಾಕಿದಾಗ 
ಉಳಿದವುಗಳು ತಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುತ್ತವೆ. ತಲೆ 
ಯನ್ನು ಕಡಿದು ಹಾಕಿದರೂ ಹುಳುವು ನಡೆಯುತ್ತಿರುತ್ತದೆ. ಹಾರಿಹೋಗುವುದನ್ನೂ 
ಕಂಡವರಿರುತ್ತಾರೆ. ಉದರವನ್ನು ಕಡಿದು ಹಾಕಿದಾಗ ತಲೆಯೊಳಗಿನ ಅವಯವಗಳು 
ಆಹಾರವನ್ನು ಕಲೆಹಾಕುವುದನ್ನು ನಿಲ್ಲಿಸುವುದಿಲ್ಲ. ಕೊಂಡಿಗಳನ್ನು ಕಡಿದುಹಾಕಿದಾಗ 
ಅವುಗಳೊಳಗಿನ ಭರ್ಜಿಗಳೂ ವಿಷದ ಕೋಶವೂ ತಮ್ಮ ಕೆಲಸವನ್ನು ಮುಂದುವರಿಸು 
ತ್ತಲೇ ಇರುತ್ತವೆ. 


ಅಧ್ಯಾಯ 2 
ಜೀನುಕೃಹಿ 


1, ಜೇನುಹುಳುಗಳು-ಇತಿಹಾಸ ಪೂರ್ವಕಾಲದಲ್ಲಿ ಮತ್ತು % 
ಇತಿಹಾಸದ ಪ್ರಾರಂಭದಲ್ಲಿ ' 


ಜೇನುಹುಳುಗಳ ಸೃಷ್ಟಿಯು ಮನುಷ್ಯ ಸೃಷ್ಟಿಗಿಂಂಲೂ ಮೊದಲೇ ಆಗಿತ್ತೆಂದು 
ನಂಬಲಾಗಿರುತ್ತದೆ6 ೮%) ಇವು ಇತಿಹಾಸ ಕಾಲದ ಪೂರ್ವದಲ್ಲಿಯೇ 
ಇದ್ದುವೆಂಬುದಕ್ಕೆ ಸಾಕ್ಷಿಗಳು ಜರ್ಮನೀ ಸ್ವಿಡ್ಜರ್‌ಲೆಂಡ್‌ ಮತ್ತು ಮಧ್ಯ ಯುರೋಪ್‌ 
ನಲ್ಲಿ ಪಳೆಯುಳಿಕೆಗಳು. ಅವುಗಳಲ್ಲಿಯ ಜೇನುಹುಳುಗಳ ಶರೀರಗಳು ಈಗಿನವುಗಳನ್ನು 
ಸಂಪೂರ್ಣವಾಗಿ ಹೋಲುತ್ತವೆ. ಕಾಲುಗಳಲ್ಲಿಯ ಕೂದಲುಗಳ ಕುಂಚ, ಅವುಗಳಲ್ಲಿಯ 
ಭಾಗಗಳು, ಕೀಲಗಳು, ಹಿಂಗಾಲುಗಳಲ್ಲಿಯ ಪರಾಗಗಳ ಬುಟ್ಟಿ, ಉದರದ ವಲಯ ಮೊದ 
ಲಾದುವುಗಳು ಆ ಪಳೆಯುಳಿಕೆಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತವೆ. ಸ್ಪೆಯಿನಿನ ವೆಲೆನ್ಸಿಯದ 
ಹತ್ತಿರ ದೊರೆತ ಒಂದು ವರ್ಣ ಚಿತ್ರವು 17,000 ವರ್ಷಗಳ ಪೂರ್ವದ್ವೆಂದು ಹೇಳು 
ತ್ತಾರೆ. ಒಬ್ಬನು ಜೋಲುಬಿದ್ದ ಹಗ್ಗಗಳ ಸಹಾಯದಿಂದ ಎತ್ತರವಾದ ಬಂಡೆಗಲ್ಲನ್ನು 
ಏರಿ, ಅದರಲ್ಲಿಯ ಒಂದು ಬಟ್ಟೆಯಲ್ಲೆ ಕೈಹಾಕಿ, ಜೇನುಹುಟ್ಟನ್ನು ತೆಗೆದಿರುವುದು 
ಮತ್ತು ಅವನ ಸುತ್ತ ಜೇನುಹುಳುಗಳು ಹಾರಾಡುತ್ತಿರುವುದನ್ನು ಅದರಲ್ಲಿ ಚಿತ್ರಿ 
ಸಲಾಗಿದೆ. ಶಿಲಾಯುಗದವೆಂದು ನಂಬಲಾದ ಪಾತ್ರೆಗಳು ಸ್ವಿಡ್ವರ್ಲೆಂಡಿನಲ್ಲಿ ದೊರೆತಿ 
ರುತ್ತವೆ. ಅವುಗಳನ್ನು ಮೇಣ ಮತ್ತು ಜೇನುತುಪ್ಪವನ್ನು ಶುದ್ಧಮಾಡುವುದಕ್ಕೆ ಉಪ 
ಯೋಗಿಸಲಾಗುತ್ತಿದ್ದವೆಂದು ನಂಬಲಾಗಿರುತ್ತದೆ. 5.000 ವರ್ಷಗಳಿಗೂ ಪೂರ್ವದ 
ಈಜಪ್ಪಿನ ಫಾರೊಪೋ ರಾಜವಂಶದ ಚಿಹ್ನೆಯು (ರಾಜ್ಯಮೊಹರು) ಜೇನುಹುಳು 
ವಾಗಿತ್ತು. 4,000 ವರ್ಷಗಳಿಗೂ ಹಿಂದೆ ಸಾರಗೋನ ವಂಶದವರು ಅಸೀರಿಯದಲ್ಲಿ 
ರಾಜ್ಯವಾಳುತ್ತಿದ್ದಾಗ ಮೃತ ದೇಹಗಳನ್ನು ಮೇಣದಿಂದ ಸವರಿ ಜೇನುತುಪ್ಪದಲ್ಲಿ 
ಹೂಳಿಡುತ್ತಿದ್ದರೆಂದು ತಿಳಿಯುತ್ತದೆ”, 


ಜೇನುಹುಳು ಮತ್ತು ಜೇನುತುಪ್ಪಗಳ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯು 
ಇತಿಹಾಸಕಾಲದ ಪ್ರಾರಂಭದಲ್ಲಿ ಬರೆಯಲಾದ ಕಾಗದ ಪತ್ರಗಳಿಂದ ತಿಳಿಯುತ್ತದೆ. 
ಇವುಗಳು ಬ್ಯಾಬೀಲೋನ್‌, ಅಸೀರಿಯ, ಇರಾನ್‌, ಹಿಂದುಸ್ಥಾನ್‌, ಈಜಿಪ್ಟ್‌, 
ಗ್ರೀಸ್‌, ರೋಮ್‌ಗಳಲ್ಲಿ ದೊರಕಿರುತ್ತವೆ. ಸಂಶೋಧನಕಾರರಿಗೆ ಈಜಿಪ್ಟಿನಲ್ಲಿ ದೊರೆತ 
ಚಿತ್ರಲಿಪಿಗಳು ಒಳ್ಳೆಯ ಸ್ಫೂರ್ತಿಯನ್ನು ಕೊಟ್ಟಿರುತ್ತವೆ. ಅಲ್ಲಿಯ ಗೋರಿಗಳು, 
ದೇವಾಲಯಗಳು, ಮತ್ತಿತರ ಅನಾದಿಕಾಲದ ಸಾರ್ವಜನಿಕ ಗೋಡೆಗಳ ಮೇಲೆ ಕೆತ್ತಲಾದ 
ಚಿತ್ರಗಳು ಆವರಿಗೆ ಒಳ್ಳೆಯ ಮಹತ್ವದವೆಂದು ಅನಿಸಿರುತ್ತವೆ. ಇತಿಹಾಸ ಪೂರ್ವ 
ಮತ್ತು ಪ್ರಾರಂಭ ಕಾಲದಲ್ಲಿ ಈಜಿಪ್ಟ್‌ ದೇಶವು ಜೇನು ಕೃಷಿಯಲ್ಲಿ ಬಹು ಮುಂದು 
ವರಿದಿತ್ತೆಂದು ನಿಸ್ಸಂದೇಹವಾಗಿ ಹೇಳಬಹಂದು. ಗ್ರೀಸ್‌ನಲ್ಲಿ ಜೇನುತುಪ್ಪವು ದೇವತೆಗಳ 


ಜೇನುಕೃಷಿ 85 


zc 


ಇಲ್ಲಿಯಡ್‌ ಮತ್ತು ಒಡೆಸ್ಸೀ ಗ್ರಂಥಗಳಲ್ಲಿ ಹಾಗೆಂದು ಬರೆಯಲಾಗಿದೆ1-18, 


ಆಹಾರವೆಂಬ ಭಾವನೆ ಇತ್ತು. ರಾಜರುಗಳ ಆಹಾರವೂ ಆಗಿತ್ತು. ಅಲ್ಲಿಯ 


2400 ವರ್ಷಗಳ ಪೂರ್ವದಲ್ಲಿ ಅಟ್ಟಿಕಾ ಎಂಬ 40 ಚದುರ ಮೈಲು ವಿಸ್ತೀರ್ಣ 
ವುಳ್ಳ ದ್ವೀಪದಲ್ಲಿ 2000 ಜೇನುಗೂಡುಗಳು ಇರುತ್ತಿದ್ದ ಆಧಾರಗಳು ದೊರೆತಿರುತ್ತವೆ. 
2000 ವರ್ಷಗಳ ಆಚೆ ರೋಮನ್‌ ಸಾಮ್ರಾಜ್ಯದಲ್ಲಿ ಜೀವಿಸುತ್ತಿದ್ದ ವರ್ಜಿಲ್‌ ಎಂಬ 
ಕವಿಯು ಬರೆದ ಜಾರ್ಜಿಕ್ಸ್‌ ಎಂಬ ಗ್ರಂಥದಲ್ಲಿ ಅಲ್ಲಿಯ ಜನರು ಜೇನು ಕೃಷಿಯಲ್ಲಿ 
ತೊಡಗಿದ್ದರೆಂದು ಬರೆಯಲಾಗಿದೆ. ಕ್ರಿಸ್ತಶಕದ ಒಂದನೆಯ ಶತಮಾನದಲ್ಲಿ ಜೀವಿಸಿದ್ರ 
ಪ್ಲಿನೀ ಎಂಬ ಇತಿಹಾಸಕಾರನು ಬರೆದ ಹಿಸ್ಫೋರಿಯ ನೆಚರಲಿಸ್‌ ಮತ್ತು 37 ಗ್ರಂಥ 
ಗಳಲ್ಲಿ ಜೇನು ಕೃಷಿ, ಜೇನು ಮತ್ತು ಜೇನುಹುಳುಗಳ ಬಗ್ಗೆ ಮಹತ್ವದ ಮಾಹಿತಿಗಳು 
ಲಭಿಸುತ್ತವೆ. “ಬ್ರಿಟಿಷ್‌ ದ್ವೀಪಗಳು ಈ ಜೇನುಕೃಷಿಯಲ್ಲಿ ಅತಿ ಮುಂದೆ ಇರು 
ತ್ತವೆ, ಜರ್ಮನಿಯಲ್ಲಿಯೂ ಇದು ಮುಂದೆ ಇರುತ್ತದೆ: ಇಷ್ಟೇ ಅಲ್ಲ ಅಲ್ಲಿಯ ಅನೇಕ 
ಕೃಷಿಕರು ಮತ್ತು ವಿದ್ವಾಂಸರುಗಳು ಜೇನುಹುಳುಗಳ ವಿಷಯವನ್ನು ಕುರಿತು 
ಶಾಸ್ತ್ರೀಯ ರೀತಿಯಲ್ಲಿ ಸಂಶೋಧನಗಳನ್ನು ನಡೆಸುತ್ತಿದ್ದಾರೆ. ಫ್ರಾನ್ಸ್‌ ದೇಶದಲ್ಲಿಯೂ 
ಜರ್ಮನಿಯಂತೆಯೇ ಜೇನುಕೃಷಿ ಮಂಂದುವರಿದಿರುತ್ತದೆ. ಅಲ್ಲಿ ಜಮೀನುದಾರರು 
ಗಳು ಜೇನಂಗೂಡುಗಳನ್ನಿಟ್ಟವರಿಂದ ತೆರಿಗೆಗಳನ್ನು ವಸೂಲು ಮಾಡುತ್ತಾರೆ: ಕೊರ್ಸಿಕಾ 
ದ್ವೀಪದ ವಿಸ್ತೀರ್ಣವು 3790 ಚದುರಮೈಲುಗಳಷ್ಟು ವಿಸ್ತೀರ್ಣವಿದೆ. ಅಲ್ಲಿಯವರು 
ರೋಮ್‌ನವರಿಗೆ 2 ಲಕ್ಷ ಪೌಂಡು ಜೇನು ಮೇಣವನ್ನು ತೆರಿಗೆ ರೂಪದಿಂದ ಕೊಡುತ್ತಾರೆ; 
ಹಾಲೆಂಡಿನಲ್ಲಿ ಪ್ರತಿ ಚದುರಮೈಲಿಗೆ ಅಂದಾಜು ಸಾವಿರ ಜೇನುಗೂಡುಗಳು ಇರುತ್ತವೆ. 
ಸ್ಪೇನ್‌ನಲ್ಲಿ ಜೇನುಗೂಡುಗಳು ಬಹುಸಂಖ್ಯೆಯಲ್ಲಿ ಇರುತ್ತವೆ: ಅಂತೋನಿಯಾ ಗರ್ರೆ 
ವಿಕ್ಟೋರಿಯಾ ಎಂಬಾತನವೇ 1500 ಗೂಡುಗಳಿವೆ: ಆಸ್ಟ್ರಿಯಾ ಹಂಗೇರಿಗಳಲ್ಲಿಯೂ 
ಈ ವ್ಯವಸಾಯವು ಮುಂದುವರಿದಿರುತ್ತದೆ....” ಇತ್ಯಾದಿಯಾಗಿ ಅವನು ಬರೆದ 
ಪುಸ್ತಕಗಳಲ್ಲಿ ಕಂಡುಬರುತ್ತದೆ" ಟಕು, 


ಭಾರತವು ಜೇನುಹುಳುಗಳ ತವರುಮನೆ. ಇಲ್ಲಿಂದಲೇ ಅವುಗಳನ್ನು ಗ್ರೀಸ್‌ 
ಈಜಿಪ್ಟ್‌ ದೇಶಗಳಿಗೆ ಒಯ್ಯಲಾಯಿತು ಎಂದು ಹೇಳುವ ವಿಜ್ಞಾನಿಗಳು ಇರುತ್ತಾರೆ. 
ಇದನ್ನು ಗ್ರೀಸ್‌ ಈಜಿಪ್ಟ್‌ಗಳು ಒಪ್ಪವುದಿಲ್ಲ. 5000 ವರ್ಷಗಳ ಹಿಂದೆಯೇ 
ಬರೆಯಲಾದ ಖುಗ್ರೇದದನ್ಲಿ ಜೇನುತುಪ್ಪದ ಮಹಿಮೆಯನ್ನು ಕೊಂಡಾಡಲಾಗಿದೆ. 
ಇದು ಶ್ರೇಷ್ಟ ಆಹಾರ: ಔಷಧವೆಂದು ಆ ಕಾಲದಲ್ಲಿ ಖ್ಯಾತಿಗೊಂಡಿತ್ತು. ಅಂದ 
ಮೇಲೆ ಅದಕ್ಕೂ ಎಷ್ಟೋ ಪೂರ್ವದಲ್ಲಿ ಇಲ್ಲಿಯ ಜನತೆಗೆ ಜೇನುತುಪ್ಪ, ಜೇನುಹುಳುಗಳ 
ಅರಿವು ಇತ್ತೆಂದು ಸ್ಪಷ್ಟವಾಗುತ್ತದೆ. ಕಾಮದೇವನ ವಾಹನವು ಜೇನುಹುಳು. ಅವನ 
ಬಿಲ್ಲಿನ ಹೆದೆಯು ಜೇನುಹುಳುಗಳದ್ದು. ಶಿಶುವು ಹುಟ್ಟಿದ ದಿನದಾರಭ್ಯ ಅದು 
ದೊಡ್ಡದಾಗಿ, ಉಪನಯನ ಸಮಾರಂಭ ಮದುವೆ ಇತ್ಯಾದಿ ಪ್ರತಿಯೊಂದು ಶುಭ 
ಕಾರ್ಯಗಳಲ್ಲಿ ಜೇನುತುಪ್ಪ ಮಧುಪರ್ಕಗಳು ಮಹತ್ವದ ಸ್ಥಾನಗಳನ್ನು ಪಡೆದಿದ್ದುವು 
ಎಂಬುದು ಎಲ್ಲರಿಗೂ ತಿಳಿದ ವಿಷಯ. | 


86 ಜೇನುಸಾಕಣೆ 


ಜೇನುಹುಳುಗಳ ತವರುಮನೆಯು ನಮ್ಮ ದೇಶವೆಂದು ವಿಚಾರ ಮಾಡುತ್ತಿರು 
ವವರು ಕೆಳಗಿನ ಎರಡು ಸಂಗತಿಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ: 
(1) ನಮ್ಮ ದೇಶದಲ್ಲಿ ಇರುವಷ್ಟು ಜಾತಿಗಳ ಜೇನುಹುಳುಗಳು ಇನ್ನೆಲ್ಲಿಯೂ ಇಲ್ಲ. 
(2) ಚೀನ. ಜಪಾನ್‌ಗಳಲ್ಲಿಯ ಹುಳುಗಳು ನಮ್ಮಲ್ಲಿಂದ ಹೋದವುಗಳು. 


2. ಹಳೆಯ ಮಾದರಿಯ ಜೇನುಸಾಕುವಿಕೆ 

ಜೇನುಹುಳುಗಳು ಕಾಡುಪ್ರಾಣಿಗಳು. ಸ್ವಾತಂತ್ರ್ಯಪ್ರಿಯವಾದ ಪ್ರಾಣಿಗಳು. 
ಇವುಗಳಿಗೆ ಮನುಷ್ಯನ ಸಹವಾಸ ಸೇರುವುದಿಲ್ಲ. ಇವುಗಳು ಮನುಷ್ಯನ ನಿಯಂತ್ರಣ 
ಕ್ಕೊಳಪಡಲು ಇಷ್ಟಪಡುವುದಿಲ್ಲ. ಹೀಗಿರುವಾಗ ಮಾನವ ಹೇಗೆ ಯಾವಾಗ ಜೇನು 
ಹುಳುಗಳನ್ನು ಸಾಕುವ ಸಾಹಸಕ್ಕೆ ಕೈಹಾಕಿದನು ಎಂಬುದು ಇನ್ನೂ ತಿಳಿದಿಲ್ಲ. 
ಸಮೀಪದ ಒಂದು ಮರದತುಂಡು ಅಥವಾ ಹೊದರಿನಲ್ಲಿ ಒಂದು ಜೇನು ಕಾಲೋನಿಯು 
ಪ್ರಾಚೀನಕಾಲದಲ್ಲಿ ಒಂದು ದಿನ ಸೇರಿಕೊಂಡು ತನ್ನ ನಿತ್ಯ ಜೀವನವನ್ನು ಸಾಗಿಸಿಕೊಂಡು 
ಹೋಗುತ್ತಿದ್ದಿರಬಹುದು. ಅದನ್ನು ಕಂಡ ಯಾವನೋ ಒಬ್ಬನಿಗೆ ಜೇನುತುಪ್ಪದ 
ಆಸೆಯಾಗಿ ಇನ್ನೂ ಹೆಚ್ಚು ಕಾಲೋನಿಗಳನ್ನು ತನ್ನ ಮನೆಯಲ್ಲಿ ತಂದಿಟ್ಟುಕೊಳ್ಳ 
ಬೇಕೆಂಬ ಹಂಬಲವುಂಟಾಗಿರಬಹುದು. ಅಡವಿಗಳೊಳಗಿನ ಜೇನುಹುಳುಗಳ ಮೇಲೆ 
ಯಾವ ವ್ಯಕ್ತಿಯೂ ಸ್ವಾಮಿತ್ವವನ್ನು ಸಾಧಿಸುವಂತಿಲ್ಲ. ಯಾವನು ಅದನ್ನು 
ಕೊಡಲು ಹೋಗಿ ಅಥವಾ ಬಲಾತ್ಕಾರದಿಂದ ಕೈವಶ ಮಾಡಿಕೊಳ್ಳುತ್ತಾನೋ ಆತನಿಗೆ 
ಆ ಜೇನು ತುಪ್ಪ, ಆ ಜೇನು ಮೇಣ ಲಭ್ಯ. ಆದ್ದರಿಂದ ಅವನು ಸಣ್ಣ ಅಥವಾ 
ದೊಡ್ಡ ಪ್ರಮಾಣದಿಂದ ಕಾಲೋನಿಗಳನ್ನು ಅಡವಿಯಿಂದ ಹಿಡಿದು ತಂದು ಮನೆಯಲ್ಲಿ 
ಇಟ್ಟುಕೊಳ್ಳಲು ಪ್ರಾರಂಭಿಸಿರಬಹುದು. ಇದು ಜೇನುಸಾಕಣೆಯ ಮೂಲವಾಗಿರ 
ಬಹುದು. 


ಈಗಿನ ನಮೂನೆಯ ಗೂಡುಗಳು ಆಗ ಇರಲಿಲ್ಲ. ಆದ್ದರಿಂದ ಗಿಡಗಳಿಂದ 
ತೊಗಟೆಗಳನ್ನು ಕಳಚಿ ತಂದು ಅವುಗಳನ್ನು ಕೊಳವೆಗಳಾಗುವಂತೆ ಸುತ್ತಿ ಮೇಲೆ 
ಬಂದೋಬಸ್ತಾದ ಮುಚ್ಚಳ, ಕೆಳಗೆ ಹುಳುಗಳು ಹೊರಹೋಗಲು ಮತ್ತು ಒಳಗೆ 
ಬರಲು ಅನುಕೂಲವಾಗುವ ಮುಚ್ಚಳಗಳನ್ನು ಹಾಕತೊಡಗಿದನು. ಇಂಥ ಗೂಡುಗಳು 
ಇನ್ನೂ ಮಧ್ಯ ಆಫ್ರಿಕೆಯಲ್ಲಿ ಪ್ರಚಾರದಲ್ಲಿ ಇರುತ್ತವೆ. ಅಡವಿಗಳಿಗೆ ಹೋಗಿ 
ಹಿಡಿದು ತರುವುದು ಕಠಿಣ ಕೆಲಸ. ಅವು ತಾವಾಗಿಯೇಃ ಬಂದರೆ ಬರಲಿ ಎಂದು 
ಅಂಥ ಗೂಡುಗಳ ಒಳೆಮೈಯಲ್ಲಿ ಯಾವುದೊಂದು ಪದಾರ್ಥವನ್ನು ಸವರಿ ತನಗೂ 
ಅವಕ್ಕೂ ಅನುಕೂಲವಾಗುವ ಸ್ಥಳಗಳಲ್ಲಿ ಇಡತೊಡಗಿದನು. ಈ ರೀತಿ ಇನ್ನೂ 
ಆಫ್ರಿಕದಲ್ಲಿ ಪ್ರಚಾರದಲ್ಲಿ ಇದೆ. ಆಫ್ರಿಕದಲ್ಲಿಯೇ ಅಲ್ಲದೆ ಕರ್ನಾಟಕದಲ್ಲಿಯೂ 
ಪ್ರಚಾರದಲ್ಲಿ ಇದೆ. ಇವುಗಳಿಗೆ "ಪಾಟಹೈವ್‌' (ಮಡಿಕೆ ಗೂಡುಗಳು) ಎನ್ನುತ್ತಾರೆ. 
ಏಕೆಂದರೆ ತೊಗಟೆಗಳ ಬದಲು ಗಡಿಗೆಗಳನ್ನು ಇಡುತ್ತಾರೆ. 

ಈಜಿಪ್ಟಿನಲ್ಲಿ ನೈಲ್‌ನದಿಯ ಮಣ್ಣಿನಿಂದ ಇಂಥವೇ ಕೊಳವೆಗಳನ್ನು ತಯಾರಿಸಿ 
ಮನೆಗಳ ಗೋಡೆಗಳನ್ನು ಕಟ್ಟುವಾಗ ಒಂದರ ಮೇಲೊಂದರಂತೆ ಅವುಗಳಲ್ಲಿ ಇಡು 


ಜೇನುಕೃಷಿ 87 


ತ್ತಾರೆ. ಅವುಗಳಲ್ಲಿ ಜೇನುಹುಳುಗಳು ಅನೇಕ ಸಲ ಬಂದು ವಾಸಿಸುತ್ತವೆ. ಕಾಶ್ಮೀರ, 
ಹಿಮಾಚಲ ಪ್ರದೇಶಗಳಲ್ಲಿ ಹೆಚ್ಚುಕಡಮೆ ಇದೇ ಪರಿಪಾಠವು ಇದೆ. ಮಣ್ಣಿ ನ 
ಕೊಳವೆಗಳ ಬದಲು ಅವುಗಳನ್ನು ಸಾಧಾರಣವಾಗಿ ಹೋಲುವ ಗಡಿಗೆಗಳನ್ನು ಗೋಡೆ 
ಗಳಲ್ಲಿ ಇಡುತ್ತಾರೆ. ಇವುಗಳಿಗೆ `ವಾಲ್‌ಹೈವ್‌' ಎಂಬ ಹೆಸರು ಪ್ರಚಾರದಲ್ಲಿ ಇದೆ. 


ಗ್ರೀಸ್‌ನಲ್ಲಿ ಈಜಿಪ್ಟ್‌ ನಲ್ಲಿಯಂತೆ ಮಣ್ಣಿನ ಕೊಳವೆಗಳು ಪ್ರಚಾರದಲ್ಲಿ ಇರು 
ತ್ತವೆ. ಆದರೆ ಅವುಗಳನ್ನು ಮನೆಗಳ ಗೋಡೆಗಳಲ್ಲಿ ಇಡುವುದಿಲ್ಲ. ಮನೆ ತೋಟ 
ಗಳಲ್ಲಿ ಇಡುತ್ತಾರೆ. ಅಡ್ಡವಾಗಿ ಮಲಗಿಸುವುದಿಲ್ಲ. ಎದ್ರು ನಿಲ್ಲಿಸಿಡುತ್ತಾರೆ. ಹುಳು 
ಗಳಿಗೆ ಹುಟ್ಟುಗಳನ್ನು ಕಟ್ಟುವುದಕ್ಕೆ ಅನುಕೂಲ ಮಾಡಿಕೊಡುವ ಸಲುವಾಗಿ ಮೇಲೆ 
ಸರಳುಗಳನ್ನಿಡುತ್ತಾರೆ. ಅವು ಇನ್ನೂ ಪ್ರಚಾರದಲ್ಲಿ ಇರುತ್ತವೆ. ಕರ್ನಾಟಕದಲ್ಲಿ 
ಮಣ್ಣಿನ ಕೊಳವೆಗಳ ಬದಲು ಕೊಳವೆಯಂತೆ ಇರುವ ಮರದ ತುಂಡುಗಳನ್ನು 
ಉಪಯೋಗಿಸುತ್ತಾರೆ. ಇವಕ್ಕೆ "ಕುಂಟೆ'ಯೆನ್ನುತ್ತಾರೆ. "ಲಾಗ್‌ಹೈವ್‌' ಎಂಬುದು 
ಪ್ರಚಾರದಲ್ಲಿ ಇರುವ ಹೆಸರು. 


Lr 


pr 





A 
“ಳಾ ಟಿ ಹಂಸ್‌ 
RET err 
ii [ 
K 
ಗಗ್ಗ್‌ಗ್‌ 
ಕ A p) ಶ್ರಿ. 8. 
ಸ ಸಕ್ಕ] 
ಹಾ) ಗ್ಗ PS, 
ಎ UY,» ಣು 


ಚಿತ್ರ 20: ಯೂರೋಪಿನಲ್ಲಿ ಚಿತ್ರ 21: ಚೌಕಟ್ಟುಗಳುಳ್ಳ ಹಿಂದಿನ ಜೇನುಮನೆಗಳು 
ಉಪಯೋಗದಕ್ಲದ್ದ ಜೇನುಮನೆಗಳು 

ಯುರೋಪಿನಲ್ಲಿಲ್ಲ ಹುಟ್ಟಿನಿಂದ ನೇಯ್ಲೆಮಾಡಿ ತಯಾರಿಸಿದ ಬುಟ್ಟಿಗಳು 
ಪ್ರಚಾರದಲ್ಲಿ ಇದ್ದವು. ಇವುಗಳಿಗೆ "ಸೈಪ್‌' ಎನ್ನುತ್ತಾರೆ. ಕ್ರಮೇಣ ಅವುಗಳಲ್ಲಿ 
ಕೆಲಕೆಲವು ಸಣ್ಣಪುಟ್ಟ ಸುಧಾರಣೆಗಳಾದವು. ಹುಳುಗಳಿಗೆ ಎರಿಗಳನ್ನು ಕಟ್ಟುವ 
ಅನುಕೂಲತೆಯನ್ನು ಮಾಡಿಕೊಡುವುದಕ್ಕೆ ಸರಳು ಅಥವಾ ಪಟ್ಟಿಗಳನ್ನು ಇಡುವ 
ಪರಿಪಾಠ ಬಂತು. ಅನಂತರ ಹುಲ್ಲಿನ ಮೇಲು ಮಳಿಗೆಗಳನ್ನು ಕೊಡತೊಡಗಿದರು. 
ಮಣ್ಣಿನ ಕೊಳವೆಗಳೂ ಪ್ರಚಾರದಲ್ಲಿ ಇದ್ದವು. ಆಮೇಲೆ ಮರದ ಪೆಟ್ಟಿಗೆಗಳು 


88 ಜೇನುಸಾಕಣೆ 


ಪ್ರಚಾರದಲ್ಲಿ ಬಂದವು. ಇವುಗಳಿಗೆ "ಬಾಕ್ಸ್‌ ಹೈವ್‌' ಎಂದು ಹೆಸರು. 12 ಅಂಗುಲ ಉದ್ರ 
12 ಅಂಗುಲ ಅಗಲ ಅಥವಾ 15 ಆಂಗುಲ ಉದ್ದ. 15 ಅಂಗುಲ ಆಗಲ ಮತ್ತು 
18 ರಿಂದ 24 ಅಂಗುಲ ಎತ್ತರವಾದ ಪೆಟ್ಟಿಗೆಗಳು. ಇವುಗಳಲ್ಲಿ ಹುಳುಗಳು ಹುಟ್ಟು 
ಗಳನ್ನು ಕಟ್ಟಿಕೊಳ್ಳಲು ಅನುಕೂಲವಾಗುವ ಸರಳುಗಳು ಆಥವಾ ಪಟ್ಟಿ ಗಳಿದ್ದು ಜೇನು 
ಎರಿ ಕಟ್ಟಿಕೊಳ್ಳುವುದಕ್ಕೆ ಮೇಲು ಅಂತಸ್ತುಗಳಿರುತ್ತವೆ. ಇಂಥ ಸ್ಕೆಪ್‌ ಅಥವಾ 


ಬಾಕ್ಸ್‌ ಹೈವ್‌ಗಳಲ್ಲಿ ಸಾವಿರಕ್ಕೂ ಹೆಚ್ಚು ಸಂಖ್ಯೆಯ ಜೇನುಕಾಲೋನಿಗಳನ್ನು 





ಚಿತ, 22: ಗ್ರೀಸ್‌ದೇಶದಲ್ಲಿದ್ದ ಜೇನುಮನೆಗಳು 


[ಯ 
ನಿಯ ವು ಕ 
nN es 
RRND 2 


ನಷ 
ಫಾ 
k 


WAT CBN 
ಕ ಗೈ f i Woy (7 ff ಹ 
(1111111 
11114 ನ hy MIM 

ಕ # 


\ 





ಸಾಕುತ್ತಿದ್ದ ಅನೇಕ ಕೃಷಿಕರು ಆಲ್ಲಲ್ಲಿ ಯೂರೋಪಿನಲ್ಲೆಲ್ಲ ಹರಡಿದ್ದರು. ಇವರು 
ಮನೆ ಖರ್ಚಿಗಾಗಿ ಅವಶ್ಯವುಳ್ಳಷ್ಟು ಜೇನುತುಪ್ಪವನ್ನು ಇಟ್ಟುಕೊಂಡು ಉಳಿದದ್ದನ್ನು 


ಜೇನುಕೃಷಿ 89 


ಗಿರಾಕಿಗಳಿಗೆ ಮಾರುತ್ತಿದ್ದರು. ಕೊಳ್ಳುವ ವ್ಯಾಪಾರಿಗಳೂ ಇದ್ದರು. ಆ ವ್ಯಾಪಾರಿಗಳು 
ಮೇಣ ಮತ್ತಾ ಜೇನುಶುಪ್ಪಗಳನ್ನು ಸಂಸ್ಕರಿಸಿ ವ್ಯವಸ್ಥೆಗೊಳಿಸಿ ಮಾರುತ್ತಿದ್ದರು. 


ಎ 


ಇಂಗ್ಲೆಂಡಿನಿಂದ 17, 18ನೇ ಶತಮಾನಗಳಲ್ಲಿ ಅಮೇರಿಕಾಕ್ಕೆ ವಲಸೆ ಹೋದವರು 
ತಮ್ಮ ಸಂಗಡ ಬಾಕ್ಸ್‌ ಹೈವ್‌ಗಳಲ್ಲಿ ಜೇನು ಕಾಲೋನಿಗಳನ್ನು ಒಯ್ದಿದ್ದರು. ಅದರಿಂದ 
ಅಮೇರಿಕದಲ್ಲೆಲ್ಲ ಬಾಕ್ಸ್‌ ಹೈವ್‌ಗಳು ಪ್ರಚಾರದಲ್ಲಿ ಬಂದವು. 





ಚಿತ್ರ 24: ಭಾರತದಲ್ಲಿಯ ಮಡಕೆಗೂಡು ಚಿತ್ರ 25: ಭಾರತದಲ್ಲಿಯ ಕುಂಟೆಗೂಡು 


ಅನಂತರ ನೂರು ವರ್ಷಗಳಿಂದ ಈಚೆಗೆ ಹೊಸಮಾದರಿಯ ಲಾಂಗ್‌ಸ್ಥಾ ್ರಿಥ್‌ನಂಥ 
ಎಲ್ಲ ಅನುಕೂಲತೆಗಳುಳ್ಳ ಪೆಟ್ಟಿಗೆಗಳು ಪ್ರಚಾರದಲ್ಲಿ ಬಂದಿರುತ್ತವೆ. ಆದರೆ ಅವುಗಳ 
ಕ್ರಯ ಜಾಸ್ತಿ. ಅಷ್ಟೊಂದು ಬೆಲೆಕೊಟ್ಟು ಕೊಳ್ಳುವುದಾಗುವುದಿಲ್ಲ, ಕಿಂಚಿತ್‌ ಕಡಮೆ 
ಉತ್ಪಾದನೆಯಾದರೂ ಸಾಕು, ಕಡಮೆ ಬಂಡವಾಳದಿಂದಲೇ ಜೇನುಕೃಷಿಯನ್ನು 
ಪ್ರಾರಂಭಿಸಿ ನಡೆಸಿಕೊಂಡು ಹೋಗಲು ಅನುಕೂಲತೆಗಳನ್ನು ಮಾಡಿಕೊಡುವ ಸ್ಕೈಪ್‌, 
ಬಾಕ್ಸ್‌ ಹೈವ್‌ಗಳೇ ತಮಗೆ ಸಾಕು ಎಂದು ಆನೇಕರು ಹೇಳುತ್ತಾರೆ. ಯೂರೋಪಿನಲ್ಲಿ 
ಇವೇ ಇನ್ನೂ ಅನೇಕ ಸ್ಥಳಗಳಲ್ಲಿ ಪ್ರಚಾರದಲ್ಲಿ ಉಳಿದು ಬಂದಿರುತ್ತವೆ. ಯೂರೋಪಿ 
ನಲ್ಲಿಯೇ ಅಲ್ಲದೆ ಅಮೇರಿಕದಲ್ಲಿಯೂ ಕೂಡ ಬಾಕ್ಸ್‌ ಹೈವ್‌ಗಳು ಇನ್ನೂ ಪ್ರಚಾರದಲ್ಲಿ 
ಇರುತ್ತವೆ. ಅಮೇರಿಕದಲ್ಲಿನ ಕನಿಷ್ಠ ಗೂಡುಗಳು, ಬಾಕ್ಸ್‌ ಹೈವ್‌ಗಳು ಕೆಲವು 
ರಾಜ್ಯಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಇರುತ್ತವೆ. ಗಿಡಗಳ ಹೊದರು; ಗೋಡೆಗಳ 
ಒಳಭಾಗ ಮುಂತಾದವುಗಳಲ್ಲಿ ವಾಸಿಸುತ್ತಿರು 


$ 


ಆ wf 


ವೆ 
ಶ್ರಿರುವ ಹುಳುಗಳು ಮಣ್ಣಿನಮಡಿಕೆ, ಮರದ 
ತುಂಡು. ಬುಟ್ಟಿ. ಮರದ ಪೆಟ್ಟಿಗೆಗಳಲ್ಲಿಯೂ ವಾಸಿಸಬಲವು ಎಂಬುದು ನಮ್ಮ 
ಕರ್ನಾಟಕದ ಜನರಿಗೂ ಎಷ್ಟೋ ಶತಮಾನಗಳ ಹಿಂದೆಯೇ ತಿಳಿದಿತ್ತು. ಅಡವಿಗಳಲ್ಲಿ 
ಮಡಿಕೆ. ಮರದತುಂಡು. ಮರದ ಪೆಟ್ಟಿಗೆಗಳ ಒಳಬದಿಗೆ ಮೇಣ ಅಥವಾ ಸಕ್ಕರೆ 
ಬೆಲ್ಲಗಳ ಪಾಕವನ್ನು ಸವರಿ ಇಡುವುದು ರೂಢಿಯಾಯಿತು. ಅವುಗಳಲ್ಲಿ ಕೆಲವುಗಳಲ್ಲಿ 


ಹುಳುಗಳು ಬಂದು ನೆಲಸುತ್ತವೆ. ಆಮೇಲೆ ಅವುಗಳನ್ನು ಮನೆಗೆ ತೆಗೆದುಕೊಂಡು 


90 ಜೇನುಸಾಕಣೆ 


ಬಂದು ಮನೆಯ ಹಿತ್ತಲುಗಳಲ್ಲಿ ಅಥವಾ ಮನೆಯ ಜಂತಿಗಳಿಗೆ ಕಟ್ಟುವ ಪರಿಪಾಠವು 
ಕೊಡಗು, ಉತ್ತರ ದಕ್ಷಿಣ ಕನ್ನಡ, ಹಾಸನ ಜಿಲ್ಲೆಗಳಲ್ಲಿ ಇಂದಿಗೂ ಇರುತ್ತದೆ. 
ಇವೆಲ್ಲವುಗಳಿಗೆ ಅಗಲವಾದ ಬಾಯಿಗಳು ಇರುತ್ತವೆ. ಅವುಗಳನ್ನು ಮುಚ್ಚಿ ಹುಳು 
ಗಳು ಹೊರಹೋಗಿ ಒಳಬರುವುದಕ್ಕೆ ಕೆಲವು ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿರು 
ತ್ತಾರೆ. ಜೇನುತುಪ್ಪವು ಒಳಗೆ ಶೇಖರವಾದಾಕ್ಷಣ ಅಗಲ ಬಾಯಿಯನ್ನು: ತೆಗೆದು, 
ಹೊಗೆ ಹಾಕಿ, ಹುಳುಗಳನ್ನು ಹಾರಿಸಿಬಿಟ್ಟು ಒಳಗಿನ ಜೇನು ಎರಿಗಳನ್ನು ಹೊರ 
ತೆಗೆದು ಹಿಂಡಿ ಮೇಣವನ್ನೂ ಜೇನನ್ನೂ ಪಡೆದುಕೊಳ್ಳುತ್ತಾರೆ. ಹೊಗೆ ಹಾಕದೆ 
ತೆಗೆದುಕೊಳ್ಳುವವರೂ ಇದ್ದಾರೆ. ಆಮೇಲೆ ಮುಂಚಿನಂತೆ ಬಾಯಿಯನ್ನು ಮುಚ್ಚುತ್ತಾರೆ. 
ಹೆಚ್ಚಾಗಿ ಹುಳುಗಳು ಹೋಗಿಬಿಡುತ್ತವೆ. ಕ್ವಚಿತ್ತಾಗಿ ಕೆಲವು ಆದೇ ಗೂಡಿಗೆ 
ಮರಳುತ್ತವೆ. ಮಳೆಗಾಲವು ಪ್ರಾರಂಭವಾಗುವ ಪೂರ್ವವು. ಜೇನುಸಿಗುವ ಕಾಲ. 
ಆಮೇಲೆ ನಿಸರ್ಗದಲ್ಲಿ ಹೂವುಗಳ ಬರವು ಪ್ರಾರಂಭವಾಗುತ್ತದೆ. ಈ ಗೂಡು 
ಗಳಲ್ಲಿಯ ಜೇನು ಎರಿಗಳನ್ನು ಮಾತ್ರ ತೆಗೆದುಕೊಂಡು. ಮರಿಮೊಟ್ಟೆಗಳು ಹಾಗೂ 
ದಿನಚರಿಯ ಉಪಯೋಗದ ಜೇನು ಪರಾಗಗಳನ್ನು ಮುಟ್ಟದೆ ಹಾಗೇ ಇಡುವ 
ಜೇನುಕೃಷಿಕರೂ ಇದ್ದಾರೆ. ಅಂಥ ಜೇನುಕೃಷಿಕರ ಗೂಡುಗಳಿಗೆ ಅವು ತಿರುಗಿ 
ಬರುತ್ತವೆ. ಉಳಿದವು ಜೀವನವನ್ನು ಸಾಗಿಸುವ ಅನುಕೂಲತೆಗಳು ಇರುವಲ್ಲಿಗೆ 
ವಲಸೆ ಹೋಗುತ್ತವೆ. 


ಕಾಶ್ಮೀರ, ಹಿಮಾಚಲ, ಉತ್ತರಪ್ರದೇಶ, ಪಂಜಾಬ್‌. ಬಿಹಾರ್‌ಗಳಲ್ಲಿ ಮನೆಗಳ 
ಹೊರಗೋಡೆಗಳನ್ನು ಕಟ್ಟುವಾಗಲೇ ಅವುಗಳಲ್ಲಿ ಗಡಿಗೆಗಳನ್ನು ಇಡುತ್ತಾರೆ. ಅವುಗಳ 
ಬಾಯಿಯು ಮನೆಯ ಒಳಭಾಗದಲ್ಲಿ ಇರುತ್ತವೆ. ಅದನ್ನು ಮುಚ್ಚಿಡುತ್ತಾರೆ. ಹೊರ 
ಭಾಗದಲ್ಲಿ ಹುಳುಗಳು ಹೋಗಿ ಬರುವುದಕ್ಕೆ ಆಸ್ಪದ ಮಾಡಿಕೊಡುವ ರಂಧ್ರಗಳು 
ಇರುತ್ತವೆ. ಇಂಥ ಗಡಿಗೆಗಳಲ್ಲಿ ಹುಳುಗಳು ಬಂದು ಸೇರಿಕೊಳ್ಳುತ್ತವೆ. ಇವು 
ಅಡವಿಗಳೊಳಗಿನ ಗಿಡಗಳ ನನೆ ಎಷ್ಟೋಪಾಲು ಬೆಚ್ಚ ಗಿರುತ್ತ ವೆ. ಜೇಮ 
ತುಪ್ಪವು ತಯಾರಾಯಿತೆಂದು ತಿಳಿದ ಕೂಡಲೆ ಗಡಿಗೆಗಳ ಬಾಯಿಯನ್ನು ತೆಗೆದು 
ಜೇನುತುಪ್ಪದ ಎರಿಗಳನ್ನು ತೆಗೆದುಕೊಂಡು ತಿರುಗಿ ಬಾಯಿಯನ್ನು ಮುಚ್ಚುತ್ತಾರೆ. 


3. ಜೇನುವ್ಯನಸಾಯದ ಪ್ರಗತಿ 
(ಕ್ರಿ. ಪೂ. 400 ರಿಂದ ಕ್ರಿ ಶಕ. 1900ರ ವರೆಗೆ) 


ಜೇನುಹುಳುಗಳ ವಿಷಯದಲ್ಲಿ ಜನತೆಗೆ ಲಭ್ಯವಾಗಿರುವ ಜ್ಞಾನವು ಹೇರಳ. 
ಇದಕ್ಕೆ ಒಬ್ಬಿಬ್ಬರು ಕಾರಣರಲ್ಲ. ನೂರಾರು ಸಣ್ಣ ದೊಡ್ಡ ಹೂವುಗಳು ಕೊಡುವ 
Ee en, ಒಂದೊಂದು ಹನಿ ಜೇನು ತಯಾರಾಗುತ್ತದೆ. ಹಾಗೆಯೇ ಹನಿಗೂಡಿ 
ದರೆ ಹಳ್ಳವೆಂಬಂತೆ, ಗ್‌ ಇ ಸಣ್ಣ ದೊಡ್ಡ ಕೃಷಿಕರೂ ವಿದ್ವಾ ಸರೂ ಕೊಟ್ಟ 
ಎಂ ಹನಿ ಜ್ಞಾನದಿಂದ ಜ್ಞಾ ನದ ಹಳ್ಳ ವಂಟಾಗಿದೆ. ಚೇನುಹುಳುಗಳನ್ನು 
ಸಾಕುತ್ತಿದ್ದುದು ಬುಟ್ಟಿ] ಗಳಲ್ಲಿ, ಮಡಿಕೆಗಳಲ್ಲಿ, ಪೆಟ್ಟಿ ಗೆಗಳಲ್ಲಿ, ಅವು ಕೆಲಸಮಾಡುತ್ತಿದ್ದುದು 


ಜೇನುಕೃಷಿ 91 


ಕಾರ್ಗತ್ತಲೆಯಲ್ಲಿ. ಎಲ್ಲ ಎರಿಗಳನ್ನು ಹೊರತೆಗೆಯದೆ ಪರೀಕ್ಷೆ ಮಾಡುವುದು ಸಾಧ್ಯ 
ವಾಗುತ್ತಿದ್ದಿಲ್ಲ. ಆಗ ಹುಳುಗಳು ಗೂಡನ್ನು ಬಿಟ್ಟು ಹಾರಿಹೋಗುವ ಸಂದರ್ಭಗಳು 
ಬರುತ್ತಿದ್ದವು. ಕಡಿಯುವ ಸಂದರ್ಭಗಳು ಇನ್ನೂ ಜಾಸ್ತಿ. ಸೂಕ್ಷ್ಮದರ್ಶನ ಯಂತ್ರ 
ಗಳು ಇತ್ತೀಚೆಗೆ ಬಂದವುಗಳು. ವೃತ್ತಪತ್ರಿಕೆ ಹಾಗೂ ನಂಬಲು ಅರ್ಹವಾದ ಪುಸ್ತಕ 
ಗಳು ಇರುತ್ತಿರಲಿಲ್ಲ ಜ್ಞಾನದ ಪರಸ್ಪರ ವಿನಿಮಯವು ಸಾಧ್ಯವಾಗುತ್ತಿರಲಿಲ್ಲ. 
ಇಂಥ ಪರಿಸ್ಥಿತಿಯಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ತಮ್ಮ ಅಳಿಲ ಸೇವೆಯನ್ನು 
ಸಲ್ಲಿಸಲು ಮುಂದೆ ಬಂದರು. ತಮಗೆ ಈ ಕೃಷಿಯಿಂದ ಉಂಟಾಗಬಹುದಾದ ಲಾಭ 
ವನ್ನು ಬದಿಗಿಟ್ಟು ತಮ್ಮ ಕೈಯಲ್ಲಿನ ಹಣವನ್ನು ಖರ್ಚು ಮಾಡಿದರು. ಅವರಲ್ಲಿ ಕೆಲವರ 
ಹೆಸರುಗಳು, ಅವರು ನೀಡಿದ ಜ್ಞಾನದ ವಂತಿಕೆಗಳು ಈಗ ಜನತೆಗೆ ಲಭ್ಯವಿವೆ. 
ಅವುಗಳಲ್ಲಿ ಅತಿ ಮುಖ್ಯವಾದವುಗಳನ್ನು ಮುಂದೆ ವಿವರಿಸಲಾಗಿದೆ. 


ಜೇನುಗೂಡುಗಳಲ್ಲಿ ಒಂದು ರಾಣಿಹುಳುವಿರುತ್ತದೆ. ಅದರ ಅಪ್ಪಣೆಯಂತೆ 
ಇತರ ಹುಳುಗಳು ನಡೆದುಕೊಳ್ಳುತ್ತವೆ. ಅವು ಇಂಥಿಂಥ ಕೆಲಸಗಳನ್ನು ಮಾಡುತ್ತವೆ 
ಯೆಂದು ಕ್ರಿ.ಪೂ. 400 ರಲ್ಲಿ ಗ್ರೀಸಿನ ಕ್ಷೆನೋಫೋನ ಎಂಬಾತನು ಬರೆದಿದ್ದನು. 
ಅನಂತರ ಹೇಗೋ ಅದು ಅರಸುಹುಳವೆಂದು ಪ್ರಚಾರವಾಯಿತು. 


ನಮ್ಮಲ್ಲಿಯ ಸುಶಿಕ್ಷತರಿಗೆ ಪರಿಚಯಸ್ಥನಾದ ಅರಿಸ್ಟಾಟಲ್‌ (ಕ್ರಿ.ಪೂ. 384-322) 
ಗ್ರೀಸಿನವ. ಸಶಾಸ್ತ್ರೀಯವಾಗಿ ಜೇನುಹುಳುಗಳ ವಿಷಯದ ಜ್ಞಾನವನ್ನು ಸಂಪಾದಿಸಿ 
ಪ್ರಸಾರ ಮಾಡಿದ. ಬುಟ್ಟಿ ಮತ್ತು ಪೆಟ್ಟಿಗೆಗಳ ಮೇಲೆ ಹುಳುಗಳಿಗೆ ಹುಟ್ಟುಗಳನ್ನು 
ಕಟ್ಟುವ ಅನುಕೂಲತೆಗಳಿಗಾಗಿ ಸರಳುಗಳನ್ನು ಇಡತೊಡಗಿದನು. ಲಾರ್ವಾಗಳು 
ಲಾರ್ವಾ ಕಣಗಳಲ್ಲಿ ಬೆಳೆಯುತ್ತಿವೆಯೆಂದು ಕಂಡುಕೊಂಡು ಗಂಟೆಗಂಟೆಗೂ ಅವು 
ಗಳಲ್ಲಾಗುವ ಬೆಳವಣಿಗೆಯನ್ನು ಕಂಡುಹಿಡಿದನು. ಜೇನುಹುಳುಗಳು ಎತ್ತಿನ ಹೆಣ 
ಗಳಲ್ಲಿ ಹುಟ್ಟುತ್ತವೆಯೆಂಬ ಕಲ್ಪನೆಯು ಅಲ್ಲಿಯ ತನಕ ಜನರ ಮನಸ್ಸಿನಲ್ಲಿತ್ತು. ಈ 
ತಪ್ಪ ತಿಳಿವಳಿಕೆಯನ್ನು ಪರಿಹರಿಸಿ, ಅವ್ರ ಜೇನುಹುಳುಗಳಿಂದಲೇ ಹುಟ್ಟುತ್ತವೆ 
ಯೆಂದು ಸಿದ್ದ ಪಡಿಸಿದನು. 


ಕ್ರಿ.ಶ. 1568 ರಲ್ಲಿ ಜರ್ಮನಿಯ ನಿಕಲ್‌ ಜೇಕಲ್ಸ್‌ ಎಂಬಾತ ಜೇನುಹುಳುಗಳ 
ಜೀವನಚರಿತ್ರೆಯನ್ನು ಒಳಗೊಂಡ ಪುಸ್ತಕವನ್ನು ಬರೆದನು. ಅದರಲ್ಲಿ ಅಮೇರಿಕಾದ 
ಫೌಲ್‌ಬ್ರೂಡ್‌ ಎಂಬಾತನು ರೋಗದ ವಿಚಾರ ಮತ್ತು ಪರಿಹಾರಗಳನ್ನು ಕುರಿತು 
ಬರೆದನು. ಈ ಪುಸ್ತಕದಲ್ಲಿ ಅತ್ಯಾಧುನಿಕ ಚಿಕಿತ್ಸೆಯನ್ನು ಪ್ರಸ್ತಾಪಿಸಿ ಬುಟ್ಟಿ ಅಥವಾ 
ಪೆಟ್ಟಿಗೆಗಳೊಳಗಿಂದ ಹಳೆಯ ಎರಿಗಳನ್ನು ಕಳಚಿ ಬಿಸಾಡಿ ಹುಳುಗಳನ್ನು ಮೂರು ದಿನ 
ಉಪವಾಸ ಕೆಡವಿ ಹೊಸಗೂಡುಗಳಲ್ಲಿ ಹಾಕಬೇಕು ಮತ್ತು ಹೊರಗಿನಿಂದ ತಂದ 
ಶುದ್ಧವಾದ ಜೇನುತುಪ್ಪವನ್ನು ಅವಕ್ಕೆ ಆಹಾರವಾಗಿ ಕೊಡಬೇಕೆಂದು ಬರೆದನು. 
1590 ರಲ್ಲಿ ಜೇ ಮತ್ತು ರುಡ್‌ ಜಾನ್ಸನ್‌ ಎಂಬ ಡಚ್‌ ಸಹೋದರರು, ಸೂಕ್ಷ್ಮ 
ದರ್ಶಕ ಯಂತ್ರವನ್ನು ತಯಾರಿಸಿದರು. ಇದರಿಂದಾಗಿ ಜೇನುಹುಳುಗಳ ಪರಿಚಯವನ್ನು 


92 ಜೇನುಸಾಕಣೆ 


ಇನ್ನಿಷ್ಟು ಹೆಚ್ಚಾಗಿ ಮಾಡಿಕೊಳ್ಳಲು ಸಾಧ್ಯವಾಯಿತು. 1609ರಲ್ಲಿ ಬ್ರಿಟನ್ನಿನ 
ಸೀ. ಜೆ. ಬಟ್ಲರ್‌” ಎಂಬಾತನು ಜೇನುಗೂಡಿನಲ್ಲಿರುವ ದೊಡ್ಡಹುಳುವು 'ಅರಸುಹುಳು 
ವಲ್ಲ, ರಾಣಿಹುಳು; ಗೂಡಿನೊಳಗಿನ ಯಾವುದೊಂದು ಹುಳುವು ಮಕರಂದ ಅಥವಾ 
ಪರಾಗಕ್ಕಾಗಿ ಒಂದು ಗಿಡವನ್ನು ಹಿಡಿದರೆ ಆ ದಿನವಿಡೀ ಅದಕ್ಕೆ ಬರುತ್ತದೆ: ಇನ್ನೊಂದ 
ರೆಡೆಗೆ ಹೋಗುವುದಿಲ್ಲ: ರಾಣಿಹುಳುವನ್ನು ಬಿಟ್ಟು ಇತರ ಹುಳುಗಳ ಆಯುಷ್ಯವು 
ಅವು ಮಾಡುವ ಕೆಲಸವನ್ನು ಅವಲಂಬಿಸಿರುತ್ತದೆ; ಇವು ಬೇಸಿಗೆಯ ಪ್ರಾಣಿಗಳು; 
ಯಾವುವೂ ಒಂದು ವರ್ಷಕ್ಕಿ ಇತ ಹೆಚ್ಚು ಕಾಲ ಯಾವ ಪರಿಸ್ಥಿ ತಿಯಲ್ಲಿಯೂ ಬದುಕು 
ವುದಿಲ್ಲ; ಉಷ್ಣತೆಯು 50 ಡಿಗ್ರಿ ಫ್ಯಾರನ್‌ಹೀಟ್‌ (10 ಡಿಗ್ರಿ ಸೆಗ್ರೆ)ಗಳಿಗಿಂತ ಕಡಮೆ 
ಹಾಗೂ 100 ಡಿಗ್ರಿ ಫ್ಯಾರನ್‌ಹೀಟ್‌ (38 ಡಿಗ್ರಿ ಸೆಗ್ರೆ)ಗಳಿಗಿಂತ ಹೆಚ್ಚು ಆದಾಗ 
ಇವುಗಳಿಗೆ ಕೆಲಸಮಾಡುವುದೂ ಸಾಧ್ಯವಾಗುವುದಿಲ, ಇವೇ ಮೊದಲಾಡುವುಗಳನ್ನು 
ಕಂಡುಹಿಡಿದನು. 


1652 ರಲ್ಲಿ ಬ್ರಿಟನ್ನಿನ ಜಿ. ಮೇವಿ ಎಂಬಾತನು ಸರಿದಾಡುವ ಚೌಕಟ್ಟು 
ಗಳುಳ್ಳ ಮತ್ತು "ಮಾಳಿಗೆಯುಳ್ಳ ಮರದ ಪೆಟ್ಟಿಗೆಗಳನ್ನು ಜೇನುಹುಳುಗಳ ವಾಸ್ತವ್ಯ 
ಕ್ಯಾಗಿ "ತಯಾರಿಸಿದನು; ಅಲ್ಲದೆ "ಹುಳುಗಳು ಆ ಚೌಕಟ್ಟುಗಳ ಒಳಗೇ ಹುಟ್ಟುಗಳನ್ನು 
ಕಟ್ಟುವ ರೀತಿಯ ವ್ಯವಸ್ಥೆ ಮಾಡಿದನು. 


1655 ರಲ್ಲಿ ಇಟಲಿಯ ಮಾರಾಲ್ಡೀ ಎಂಬಾತನು ಗಾಜಿನ ಬದಿಗಳುಳ್ಳ ಜೇನು 
ಪೆಟ್ಟಿಗೆಗಳನ್ನು ತಯಾರಿಸಿದನು. ಆಗ ಜೇನುಹುಳುಗಳು ಒಳಗೆ ಮಾಡುತ್ತಿ ರುವ 
ಕೆಲಸಗಳ ಮಾಹಿತಿಯನ್ನು ಮಾಡಿಕೊಳ್ಳುವುದು ಸಾಧ್ಯವಾಯಿತು. 


1684 ರಲ್ಲಿ ಮಾರ್ಟಿನ್‌ ಬಾನ್‌ ಎಂಬಾತನು ಜೇನುಮೇಣವು ಜೇನುಹುಳು 
ಗಳ ಶರೀ ರದೊಳಗಿಂದಲೇ ಸ್ರವಿಸುತ್ತದೆಯಲ್ಲದೆ ಅದು ಗಿಡಮರಗಳ ಉತ್ಪತ್ತಿಯಲ್ಲ 
ವೆಂದು ೩ ಸಿದ್ದ ಮಾಡಿ ತೋರಿದನು. 


1771 ರಲ್ಲಿ ಆಸ್ಟ್ರಿಯದ ಜಾನ್ಸ್‌ ಜಾ ಎಂಬುವನು ರಾಣಿ ಮೇರಿಯಾ ಥೆರಿಸಾಗಳ 
ಮಧುವನದ ಸೇವಕ. ರಾಣಿಹುಳುವು ಗೂಡಿನಲ್ಲಿಯೇ ಗರ್ಭಧಾರಣೆ ಹೊಂದುವು 
ದಿಲ್ಲವೆಂದು ಕಂಡುಕೊಂಡು ಪ್ರಸಾರ ಮಾಡಿದನು. 


1788 ರಲ್ಲಿ ಜರ್ಮನಿಯ ಆಸನ್ಸ್‌ ಸ್ಪಿಲ್ಪನರ್‌ ಎಂಬುವವರು ಜೇನುಮೇಣದ 
ಮೂಲವು ಜೇನುತುಪ್ಪ ಮತ್ತು ಪರಾಗಗಳೇ ಹೊರತು ಗಿಡಮರಗಳಲ್ಲ, ಪರಾಗ 
ಮಕರಂದಗಳನ್ನು ಗೂಡುಗಳಿಗೆ ಹೊತ್ತುಕೊಂಡು ಮರಳಿ ಬಂದನಂತರ ಇನ್ನೂ 
ದೊಡ್ಡ ಪ್ರಮಾಣದಲ್ಲಿ ಪರಾಗ ಮಕರಂದಗಳು ಇಂಥ ಕಡೆಯಲ್ಲಿವೆ, ಇನ್ನೂ ಹೆಚ್ಚಿನ 
ಹುಳುಗಳು ಅತ್ತ ಹೋಗಬಹುದು ಎಂದು ತಿಳಿಸುವುದಕ್ಕಾಗಿ ನೃತ್ಯಗಳಿಂದ ಸಂಜ್ಞೆ 
ಮಾಡುತ್ತವೆ, ಎಂದು ಕಂಡುಹಿಡಿದನು. 


ಜೀನುಕೃಷಿ 93 


1789 ರಲ್ಲಿ ಫ್ರಾಂಕಾಯಿಸ್‌ ಹ್ಯೂಬರ್‌ ಎಂಬ ಸ್ವಿಡ್ತರ್‌ಲೆಂಡಿನ ಕುರುಡನ 
ಪ್ರಕಾರ ರಾಣಿಹುಳುವಿನ ಗರ್ಭಧಾರಣೆಯಾಗುವುದು ಗೂಡಿನ ಹೊರಗೆ, ಅಂತರಿಕ್ಷದಲ್ಲಿ. 
ಕೆಲವು ಸಲ ರಾಣಿಹುಳುಗಳಿಗೆ ಎರಡು ಸಲ ಗರ್ಭಧಾರಣೆ ಹೊಂದುವ ಪ್ರಸಂಗ 
ಬರುತ್ತದೆ. ಗರ್ಭಧಾರಣೆ ಹೊಂದಿ ಸರಿಯಾಗಿ ಬಂದಿರುವುದಕ್ಕೆ ಸಾಕ್ಷಿ, ಗಂಡುಹುಳು 
ವಿನ ಜನನೇಂದ್ರಿಯದಿಂದ ಹರಿದುಬಂದ ತುಂಡಂಗಳು. ಇಷ್ಟನ್ನು ಕಂಡುಹಿಡಿದನಲ್ಲದೆ 
`ಹ್ಯೂಬರ್‌ ಹೈವ್‌' ಎಂದು ಹೆಸರಾದ ಈಗಿನ ಜೇನುಪೆಟ್ಟಿಗೆಗಳನ್ನು ಬಹುಮಟ್ಟಿಗೆ 
ಹೋಲುವವುಗಳನ್ನು ತಯಾರಿಸಿದನು. 

ಹ್ಯೂಬರನು ಆಗರ್ಭ ಶ್ರೀಮಂತನು. ಆದರೆ ಕುರುಡ. ತನ್ನ ಸ್ವಂತದ 
ಕಣ್ಣುಗಳಿಂದ ಒಂದೇ ಒಂದು ಜೇನುಹುಳುವನ್ನಾಗಲೀ, ಜೇನುಗೂಡನ್ನಾಗಲೀ ಕಂಡಿದ್ದಿಲ್ಲ. 
50-60 ವರ್ಷಗಳ ಮುಂಚೆ ರೂಮರ್‌ ಎಂಬ ಫ್ರಾನ್ಸ್‌ ದೇಶೀಯನು ಜೇನು 
ಪೆಟ್ಟಿಗೆಯಲ್ಲಿಯೇ ಗಂಡುಹುಳು ಮತ್ತು ರಾಣಿಹುಳುಗಳನ್ನು ಬಂಧಿಸಿ ಇಟ್ಟು ಗರ್ಭ 
ಧಾರಣೆ ಮಾಡಿಸುವ ಯತ್ನಗಳಲ್ಲಿ ತೊಡಗಿ ಆಯಶಸ್ವಿಯಾದನು. ಆದರೆ ರಾಣಿ ತತ್ತಿ, 
ರಾಣಿಕಣ, ಕಾರ್ಮಿಕ ಹುಳುಗಳ ತತ್ತಿ, ಇವುಗಳ ವಿಷಯದಲ್ಲಿ ಆತ ಹೆಚ್ಚಿನ ಜ್ಞಾನ 
ವನ್ನು ಸಂಪಾದಿಸಿ ತಾನು ಕಂಡುಕೊಂಡದ್ದನ್ನೆಲ್ಲ ಬರೆದಿಟ್ಟಿದ್ದನು. ಅದನ್ನು ಓದಿಸಿದಾಗ 
ಜೇನುಹುಳುಗಳ ಜೀವನ ಚರಿತ್ರೆಯನ್ನು ಹೆಚ್ಚೆಚ್ಚು ತಿಳಿದುಕೊಳ್ಳುವ ಕುತೂಹಲ 
ಹ್ಯೂಬರನಿಗುಂಟಾಯಿತು. ಮನೆಯಲ್ಲಿ ಬರ್ಸಿನ್‌ ಎಂಬ ಒಬ್ಬ ಚತುರನಾದ ಆಳು 
ಇದ್ದನು. ಹ್ಯೂಬರನಿಗೆ ಪರಮಾತ್ಮನು ದಿವ್ಯದೃಷ್ಟಿಯನ್ನು ಕೊಟ್ಟಿದ್ದನೋ ಏನೋ. 
ಕಣ್ಣುಗಳುಳ್ಳವರಿಗೂ ಜೇನುಹುಳುಗಳು ಕತ್ತಲೆಯಲ್ಲಿ ಮಾಡುವ ಕೆಲಸಗಳ ಜ್ಞಾನ 
ವಾಗುವುದು ಕಠಿಣ. ಆದರೆ ಹ್ಯೂಬರನಿಗೆ ಅದು ತಿಳಿಯುತ್ತಿತ್ತು. ಅವನು ಬರ್ಸಿನ 
ನಿಂದ ತಾನು ಪಡೆದ ಜ್ಞಾನವನ್ನು ಒರೆಗೆ ಹಚ್ಚಿನೋಡಿಸುತ್ತಿದ್ದನು. ಅವನಿಂದ 
ಹೆಚ್ಚೆಚ್ಚು ತಿಳಿವಳಿಕೆಯನ್ನು ಮಾಡಿಕೊಳ್ಳುತ್ತಿದ್ದನು. ಇಟಲಿಯಲ್ಲಿ ಚಾರ್ಲಸ್‌ ಬಾನೆಟ್‌ 
ಎಂಬ ದೊಡ್ಡ ವಿದ್ವಾಂಸನಿದ್ವನು. ಈತ ಹ್ಯೂಬರನ ಸ್ನೇಹಿತ. ಅವನಿಗೆ ತಾನು 
ಕಂಡುಕೊಂಡ ವಿಷಯಗಳ ಸತ್ಯಾಸತ್ಯತೆಗಳನ್ನು ಕುರಿತು ಬರೆಯುತ್ತಿದ್ದನು. ಬಾನೆಟ್‌ 
ನಿಂದ ಉತ್ತರಗಳು, ಹೊಸ ಸೂಚನೆಗಳು ಬರುತ್ತಿದ್ದವು. ಹ್ಯೂಬರ್‌ ಮತ್ತು ಬರ್ಸಿನರು 
ತಮ್ಮ ಆಯುಷ್ಯವನ್ನು ಜೇನುಹುಳುಗಳ ಜೀವನ ರಹಸ್ಯವನ್ನು ತಿಳಿದುಕೊಳ್ಳುವುದರಲ್ಲಿ 
ಕಳೆದರು. ಅವರೊಳಗೂ ಬಾನೆಟ್‌ನೊಳಗೂ ನಡೆದ ಪತ್ರ ವ್ಯವಹಾರಗಳು “ಜೇನು 
ಹುಳುಗಳ ವಿಷಯದಲ್ಲಿಯ ಹೊಸವಿಚಾರಗಳು' ಎಂಬ ಪುಸ್ತಕ ರೂಪದಲ್ಲಿ ಪ್ರಕಟ 
ವಾಗಿರುತ್ತವೆ. ಮೂಲಪುಸ್ತಕ ಮತ್ತು ಪತ್ರವ್ಯವಹಾರಗಳು ಫ್ರೆಂಚ್‌ ಭಾಷೆಯಲ್ಲಿ 
ಇದ್ದವು. 

1793 ರಲ್ಲಿ ಬ್ರಿಟನ್ನಿನ ಜಾನ್‌ ಹಂಟರ್‌, ರಾಣಿಹುಳದ ಅಂಡಾಶಯದಿಂದ 
ಹೊರಬೀಳುವ ತತ್ತಿಗಳ ಗರ್ಭಧಾರಣೆಯು ಯಾವ ರೀತಿಯಿಂದ ಆಗುತ್ತದೆಯೆಂದು 
ಕಂಡುಹಿಡಿದನು. ಮೇಣಗ್ರಂಥಿಗಳಿಂದ ಮೇಣವು ಸ್ರವಿಸುವ ರೀತಿಯನ್ನು ಕಂಡು 
ಹಿಡಿದನು. "ಅಬ್‌ಸರ್‌ವೇಷನ್ಸ್‌ ಆನ್‌ ಬೀಸ್‌' (ಜೇನುಹುಳುಗಳ ವಿಷಯದ ಮಾಹಿತಿ 
ಗಳು) ಎಂಬ ಲೇಖನಮಾಲೆಯನ್ನು ಬರೆದನು. 


94 ಜೇನುಸಾಕಣೆ 


ಆನಂತರ 1856 ನೆಯ ಇಸವಿಯ ತನಕ ಹೇಳುವಂಥ ಸುಧಾರಣೆಗಳು 
ಉಂಟಾಗಲಿಲ್ಲ. ಹೇಳುವಂಥ ಜ್ಞಾನ ವಿಸ್ತಾರವೂ ಆಗಲಿಲ್ಲ. ಕೃಷಿಕರು ತಮಗೆ 
ಯುಕ್ತವೆಂದು ತೋರುವ ಚಿಕ್ಕಪುಟ್ಟ ಬದಲಾವಣೆಗಳನ್ನು ಪೆಟ್ಟಿಗೆಗಳಲ್ಲಿ ಮಾಡಿ 
ಕೊಂಡಿರಬಹಂದು. ಪೆಟ್ಟಿಗೆಯ ಬದಿಗಳಿಗೂ ಚೌಕಟ್ಟುಗಳಿಗೂ ನಡುವೆ $ ಅಥವಾ 
3 ಇಂಚು ಸ್ವ ಳವನ್ನು ಬಿಡತಕ್ಕದ್ದು: ಒಂದು ಜೇನುಹುಳುವು ಮೇಲಕ್ಕೇರುವುದಕ್ಕೂ 
ಇನ್ನೊಂದು ಕೆಳಗಿಳಿಯಲಿಕ್ಕೂ pe ಅನುಕೂಲವಾಗುತ್ತದೆ; ಅದಕ್ಕೂ. ಹೆಚ್ಚು ಸ್ಥ ಜಳ 
ಬಿಡುವುದರಿಂ ವೈರಿಗಳಿಗೆ ಇಂಬು ದೊರೆಯುತ್ತದೆ ಸ್ವಳ ವ್ಯರ್ಥವಾಗುತ್ತದೆ, 1851ರಲ್ಲಿ 
ಲಾಂಗ್‌ಸ್ಪಥ್‌ ಎಂಬ ಅಮೇರಿಕದ ನಿವಾಸಿಯು ಈ ಕೆಲವುಸಂಗತಿ ಕಂಡುಹಿಡಿ 
ದನು. ಅಲ್ಲದೆ ಈ ಸುಧಾರಣೆಯನ್ನು ಒಳಗೊಂಡ ತನ್ನದೇ ಆದ ಒಂದು ಗೂಡನ್ನು 
ತಯಾರಿಸಿದನು. ಆದರಲ್ಲಿ ಈಗಿನ ನಮೂನಂ ಚೂ ಹಣೆ ಇತ್ತಲ್ಲದೆ ಇದರಲ್ಲಿ 
ಮೇಲ್‌ಕೋಣೆ(ಸುಪರ್‌)ಗಳನ್ನು ಇಡುವ ವಸ್ಥೆಯನ್ನು ಮಾಡಲಾಗಿತ್ತು. 
ಚೌಕಟ್ಟುಗಳ ನಡುವಣ ಸ್ಥಳಕ್ಕೆ `ಬೀ ಸ್ಟೇಸ್‌' ಸಹತ ಆಂಗ್ಲಭಾಷೆಯಲ್ಲಿ ಬಳಕೆ 
ಯಲ್ಲಿರುವ ಈ ಶಬ್ದ ವನ್ನು ಕರ್ನಾಟಕದ ಜೇನು ಕೈ ಗಾರಿಕೆ ಇರುವಲ್ಲೆಲ್ಲ ಉಪಯೋಗಿ 
ಲಾಗುತ್ತದೆ. ಇದಕ್ಕೆ `ಎರಿಯೆಡೆ' ಎಂಬ ಶಬ್ದವನ್ನು ಬಳಸಬಹುದೆಂದು Fy 
ಅವನ ಪೆಟ್ಟಿಗೆಯಲ್ಲಿಯ ಚೌಕಟ್ಟುಗಳಂ 10-11 ಇಂಚು ಉದ್ರ, ಅಷ್ಟೇ ಅಗಲ 
ವಾಗಿದ್ದವು. ಇವುಗಳನ್ನು ಸಮರ್ಥಿಸಿ ಅವನು ಒಂದು ಪುಸ್ತ ಕವನ್ನು “ಬರೆದನು. 
ಅದು ವಾದವಿವಾದಗಳಿಗೆ ಎಡೆಮಾಡಿಕೊಟ್ಟಿತು. ದಾದಂತ ಸಹೋದರರು ಹಾಗೂ 
ಇನ್ನಿತರರು ಚಿತ್ರ 26ರಲ್ಲಿ ತೋರಿಸಿದ ಪೆಟ್ಟಿಗೆಯನ್ನು ಪ್ರಚಾರದಲ್ಲಿ ತಂದರು. 
ಲಾಂಗಸ್ಕ ಸಥನ ಬೀ ಸ್ಪೇಸ್‌ ಸಿದ್ಧಾಂತವನ್ನು ಅವರು ಒಪ್ಪಿ ಕೊಂಡರು. ಜೇನು ಜಗತ್ತೂ 
ಒಪ್ಪಿ ಕೊಂಡಿತು. ಭಾರತದಲ್ಲಿಯೂ ಆ ತತ್ವವನ್ನು ಒಪ್ಪಿಕೊಳ್ಳಲಾಯಿತು. ಅಲ್ಲದೆ 
ನಮ್ಮಲ್ಲಿ ಬೀ ಸ್ಪೇಸ್‌ ಒಳಗೊಂಡ ಪೆಟ್ಟಿ ಗೆಗಳೇ ಪ್ರಚಾರದಲ್ಲಿ ಬಂದವು. ಆದರೆ' 
ಆಕಾರ ಸಣ್ಣವು. ಇವುಗಳಿಗೆ ಐ.ಎಸ್‌.ಐ. "&' ಮಾದರಿ ಮತ್ತು ಐ.ಎಸ್‌.ಐ. "8' 
ಮಾದರಿ ಎನ್ನು ತ್ತಾರೆ. "8' ಮಾದರಿಯ ಹಾ ಗೆಯು ಹಿಮಾಚಲ ಪ್ರದೇಶ, ಪಂಜಾಬ್‌ 
ಗಳಲ್ಲಿ ಪ್ರಚಾರದಲ್ಲಿ ಬಂದಿರುತ್ತವೆ. ಕಾಶ್ಮಿ ರದಿ ಅವಕ್ಕೂ ದೊಡ್ಡವಾದ 'ಲಾಂಗ್‌ 
ಸಾಥ್‌ ಹೈವ್‌'ಗಳು ಪ್ರಚಾರದಲ್ಲಿ ಇರುತ್ತವೆ. ಅಲ್ಲಿಯ ಹುಳುಗಳು. ಯುಂರೋಪ್‌ 
ಅಮೇರಿಕಾ ಹುಳುಗಳಷ್ಟೇ ದೊಡ್ಡವು. 'ಸಿ' ಮಾದರಿಯ ಪೆಟ್ಟಿಗೆಗಳಿಗೆ 'ನ್ಯೂಟನ್‌ 
ಸೈಜ್‌' ಎಂಬ ಹೆಸರು ಇದೆ. ಇವು ಇತರ ಕಡೆಗಳಲ್ಲಿ ಪ್ರಚಾರದಲ್ಲಿ ಬಂದಿರುತ್ತವೆ. 
ಜಗತ್ತಿನ ಬಹು ಭಾಗದಲ್ಲಿ ಲಾಂಗ್‌ಸ್ಟ್ರಾಥ್‌ ಸೈಜಿನ ಪೆಟ್ಟಿಗೆಗಳು ಪ್ರಚಾರದಲ್ಲಿ ಇರು 


pe 
ಒಪ 


ಲ 


ಚೌಕಟ್ಟು ಯಾವ ಅಳತೆಯವಿದ್ದರೂ ಜೇನುಹುಳುಗಳು ಕಟ್ಟುವ ಎರಿಗಳು 
ಅವುಗಳನ್ನು ತುಂಬುತ್ತಿ ದಿಲ್ಲ. ಮೇಲಿನ “ಪಟ್ಟಿಯಿಂದ ಕೆಳಗೆ ಸಿಕ್ಕಾಪಟ್ಟೆಯಾಗಿ ಎರಿಗಳು 
ಕಟ್ಟಲ್ಪಡುತ್ತಿದ್ರವು. 1857ರಲ್ಲಿ ಜರ್ಮನಿಯ ಜಾನ್‌ ಮೆಹರಿಂಗ್‌ ಎಂಬುವನು 
ಅಚ್ಚುಗಳಿಂದ ಈಗ ಪ್ರಚಾರದಲ್ಲಿರುವ ಮೇಣದ ಹಾಳೆಗಳನ್ನು ಕೃತ್ರಿಮವಾಗಿ 
ತಯಾರಿಸತೊಡಗಿದನು. ಅವುಗಳನ್ನು ಚೌಕಟ್ಟುಗಳಿಗೆ ಅಂಟಿಸಿದಾಗ ಮರಿಮೊಟ್ಟೆಗಳಂ, 


ವಂತಾದವು. 
ಶ್ರಮ ಬಹುಮಟ್ಟಿಗೆ ಕಡಮೆಯಾಯಿತು. 


95 


ಪರಾಗ ಮುಂತಾದವು ಆವುಗಳಲ್ಲಿ ವ್ಯವಸ್ಥೆಯಿಂದ ತುಂಬಿಕೊಳ್ಳು 


ಜೇನುತುಪ್ಪ, ಮಿ 5 
ಜೇನುಹುಳುಗಳಿಗೆ ಮೇಣವನ್ನು ತಯಾರಿಸಿ ಎರಿಗಳನ್ನು ಕಟ್ಟುವ 
ಜೇನುತುಪ್ಪದ ಉಳಿತಾಯವಾಗಿ, ಅದರ 


ಸಾಯ ಯ್ಯ, 
ಆ KT 


ಕ 
ಕ” 
\ 
\ 
ತ 
NE 
\ 


| 
\ 





ಚಿತ್ರ 26; ಆಧುನಿಕ ಜೇನುಪೆಟ್ಟಿಗೆ 


ಲಾಭವು ಕೃಷಿಕನಿಗೆ ದೊರೆಯುವಂತಾಯಿತು. ಮಕರಂದದ ಸಂಗ್ರಹಕ್ಕಾಗಿ ಜೇನಂ 
ಹುಳುಗಳಿಗೆ ಹೆಚ್ಚು ಸಮಯ ಸಿಕ್ಕಿತು. ಇವು ಕೂಡಲೇ ಜಗತ್ತಿನಲ್ಲೆಲ ಪ್ರಚಾರದಲ್ಲಿ 
ಬಂದವು. 1865ರಲ್ಲಿ ಫ್ರಾನ್ಸ್‌ ವಾನ್‌ ಹುಶ್ಕಾ ಎಂಬ ಹಾಲೆಂಡಿನ ನಿವಾಸಿಯು 
ಜೇನುತುಪ್ಪವನ್ನು ಜೇನುಎರಿಗಳಿಂದ ಹೊರಚಿಮ್ಮಿಸುವ ಕೈಯಂತ್ರವನ್ನು ಕಂಡು 
ಹಿಡಿದನು. ಜೇನುಎರಿಗಳನ್ನು. ಅವುಗಳ ಜೇಬುಗಳಲ್ಲಿ ಇಟ್ಟು ತಿರುಗಿಸಿದಾಕ್ಷಣ 
ಜೇನುತುಪ್ಪವು ಹೊರಬೀಳುತ್ತದೆ. ಎರಿಗಳು ಕಿಂಚಿತ್ತಾದರೂ ಹಾಳಾಗುವುದಿಲ್ಲ. 
ಅವುಗಳನ್ನು ತಿರುತಿರಂಗಿ ಹುಳುಗಳಿಗೆ ಕೊಡಬರುತ್ತದೆ. ಈ ಯಂತ್ರಗಳು ಕೂಡಲೇ 

ಜಗತ್ತಿನಲ್ಲಿ ಕಣ್ಣಿಗೆ ಬೀಳುವ 


ವಿಶ್ವವ್ಯಾಪಿಯಾದವು. ಈ ಮೂರು ಶೋಧಗಳು ಈಗ 
ಜೇನು ಉತ್ಪಾದನೆಯ ಪ್ರಮಾಣಕ್ಕೆ ಅದರಲ್ಲಿ ತೊಡಗಿದ ಅಸಂಖ್ಯ ಜನರ ಜೀವನೋ 


೨6 ಜೇನುಸಾಕಣೆ 


ಪಾಯಕ್ಕೆ ಕಾರಣಗಳಾಗಿರುತ್ತವೆ. ಮೂಲದಲ್ಲಿ ಮೆಹರಿಂಗ್‌ ಮತ್ತು ಹುಶ್ಶಾರು 
ತಯಾರಿಸಿದ ಕೈಯಂತ್ರಗಳಲ್ಲಿ ಅನೇಕ ಸುಧಾರಣೆಗಳಾಗಿರುತ್ತವೆ. ವಿದ್ಯುಚ್ಛಕ್ತಿಯ 
ಸಹಾಯದಿಂದ ಟ್‌ ಯಂತ್ರಗಳು ಹಾಗೂ ಕೈಯಂತ್ರಗಳು ಪ್ರಚಾರದಲ್ಲಿ 
ಇರುತ್ತವೆ. 


4. ಜೇನುಸಾಕಲು ಯೋಗ್ಯಪ್ಪ ದೇಶಗಳು 


ಜೇನುಹುಳುಗಳನ್ನು ಎಲ್ಲಿ ಬೇಕಾದರೂ ಸಾಕಬಹುದು, ಉತ್ಪನ್ನವನ್ನು ಪಡೆಯ 
ಬಹುದು ಎಂದು ಅನೇಕರು ತಿಳಿದಿರುತ್ತಾರೆ. ಕೆಲವರಂತೂ ಒಂದು ರಾಃ ಣಿಹುಳುವನ್ನು 
ತಂದುಕೊಂಡರೆ ಸಾಕು, ಜೇನುತುಪ್ಪವು ಸುರಿಯತೊಡಗುತ್ತದೆಯೆಂದು ತಿಳಿದಿರುತ್ತಾರೆ. 
ಅನೇಕರು ಈ ವಿಚಾರಗಳಿಂದ ಅಲ್ಲಸಲ್ಲದ ಕಡೆಗಳಲ್ಲಿ ಜೇನುವ್ಯವಸಾಯವನ್ನು 
ಪ್ರಾರಂಭಿಸಿ ಹೇರಳ ಹಣವನ್ನು ಕಳೆದುಕೊಂಡಿದ್ದಾರೆ. ಜೇನಿನ ಉತ್ತತ್ತಿ ಮತ್ತು 
ಲಾಭಗಳ ಅಪೇಕ್ಷೆ ಇಲ್ಲದವನು ಮತ್ತು ಹಣವನ್ನು ಖರ್ಚುಮಾಡಲು ಸಿದ್ಧನಿದ್ದವನು 
ಎಲ್ಲಿಬೇಕಾದರೂ ನಾಲ್ಕೆಂಟು ಗೂಡುಗಳನ್ನು ಇಟ್ಟುಕೊಳ್ಳಬಹುದು. ಆದರೆ ಈ 
ವ್ಯವಸಾಯದಿಂದಲೇ ಜೀವನವನ್ನು ಸಾಗಿಸಿಕೊಂಡು ಹೋಗಬಯಸುವವನು ನೈಸರ್ಗಿಕ 
ಅನುಕೂಲತೆಗಳು ಇರುವಲ್ಲಿ ಮಾತ್ರ ಇದಕ್ಕೆ ಕೈಹಾಕಬೇಕಾಗುತ್ತದೆ. 


ಜೇನುಹುಳುಗಳು ಯೋಗ್ಯ ಪ್ರಮಾಣದಲ್ಲಿ ಜೇನನ್ನು ಸಂಗ್ರಹಿಸಿ ಅವುಗಳನ್ನು 
ಸಾಕಿದವನಿಗೆ ಲಾಭ ಮಾಡಿಕೊಡಬೇಕಿದ್ದರೆ ಅವು ಸಶಕ್ತ ವಾಗಿಯೂ ನಿರೋಗಿಗಳಾಗಿಯೂ 
ಇರಬೇಕೆಂಬುದು ಸ್ವಯಂಸಿದ್ದವ ವಾದ” ವಿಷಯ. ಮಕರಂದ ಮತ್ತು ಪರಾಗಗಳು 
ಅವುಗಳ ಆಹಾರ. ಸೃಷ್ಟಿಯಲ್ಲಿ ಹೂವುಗಳು ತುಂಬಿ ತುಳುಕಿ, ಆಹಾರದ ಸಂಗ್ರಹವು 
ರಭಸದಿಂದ ಸಾಗಿರುವಾಗ ಅವು ದೊಡ್ಡ ಪ್ರಮಾಣದಿಂದ ಆಹಾರ ಸೇವನೆಯನ್ನು _ 
ಮಾಡಬೇಕಾಗುತ್ತದೆ. ರಾಣಿಹುಳುವು ಹೂವುಗಳ ಹಂಗಾಮಿನಲ್ಲಿ (ಕಾಲದಲ್ಲಿ) ' 
ಪ್ರತಿದಿನ 1000-1500 ತತ್ತಿಗಳನ್ನು ಇಡುತ್ತದೆ. ಆಗ ಹೆಚ್ಚಿನ ಪ್ರಮಾಣದ ಅತಿ 
ಶ್ರೇಷ್ಠವಾದ ಆಹಾರವನ್ನು ಅದು ಸೇವಿಸಬೇಕಾಗುತ್ತದೆ. ಮರಿ-ಲಾರ್ವಾಗಳಿಗೆ 
ದೊಡ್ಡ ಪ್ರಮಾಣದ ಪರಾಗಯುಕ್ತವಾದ ಆಹಾರ ಬೇಕು. ಒಂದು ಇಟಾಲಿಯನ್‌ 
ಹುಳುಗಳ ಕಾಲೋನಿಗೆ ವರ್ಷಕ್ಕೆ 480 ಪೌಂಡ್‌ ಅಂದರೆ 225 ಕಿಲೋಗ್ರಾಮ್‌ನಷ್ಟು 
ಜೇನುತುಪ್ಪ ಮತ್ತು 35 ಕಿಲೋಗ್ರಾಮ್‌ ಪರಾಗಗಳು ಬೇಕಾಗುತ್ತವೆಯೆಂದು ಅಂದಾಜು 
ಮಾಡಿರುತ್ತಾರೆ. ನಮ್ಮ ಹುಳುಗಳು ಸಣ್ಣವು. ಗೂಡಿನಲ್ಲಿಯ ಹುಳುಗಳ ಸಂಖ್ಯೆಯೂ 
ಕಡಮೆ. 150 ಕಿಲೋಗ್ರಾಮ್‌ ಜೇನುತುಪ್ಪ ಮತ್ತು 20 ಕಿಲೋಗ್ರಾಮ್‌ ಪರಾಗವಂತೂ 
ಬೇಕು. ನಮ್ಮಲ್ಲಿಯ ಜೇನುಕೃಷಿಕರು ಪಡೆದ ಅನುಭವದಂತೆ ಒಂದು ಚದರ 
ಮೈಲಿಯಲ್ಲಿರುವ ಗಿಡಮರಗಳ ಪರಾಗ ಮಕರಂದಗಳಿಂದ 40 ಜೇನುಕಾಲೋನಿ 
ಗಳನ್ನು ಸಾಕಬಹುದು. ಒಂದು ಚದರ ಕೆಲೋಮೀಟರಿನಲ್ಲಿ ಹೆಚ್ಚೆಂದರೆ 20 
ಕಾಲೋನಿಗಳನ್ನು, ಸಾಗುಕ್ಷೇತ್ರದ ಒಂದು ಹೆಕ್ಟೇರಿನಲ್ಲಿ 3-9 ರ ತನಕ ಇಡಬಹುದೆಂದು 
ಡಾ ಡೇವಡಿಕರರ ಅಭಿಪ್ರಾಯ. 


ಇ 


ಜೇನುಕೃಷಿ 97 


ಹವಾಮಾನವು ಅನುಕೂಲವಾಗಿದ್ದು ಗಿಡಮರಗಳು _ ನಿಬಿಡವಾಗಿರುವಲ್ಲಿ ಈ 
ಅಂದಾಜು. ಮಳೆಗಾಲವು ಪ್ರತಿಕೂಲವಾದ ವರ್ಷಗಳಲ್ಲಿ, ಸೂರ್ಯಪ್ರಕಾಶ ಸರಿಯಾಗಿ 
ಬೀಳದೆ ಮೋಡಗಳಾಗುತ್ತಿರುವಲ್ಲಿ, ವಿಶೇಷ ಬೀಳತೊಡಗಿದರೆ, ಸತತವಾಗಿ 
ಮಳೆ ಬೀಳತೊಡಗಿದರೆ, ಈ ಅಂದಾಜು ತಪ್ಪುತ್ತದೆ. ಜೇನುತುಪ್ಪದ ಉತ್ಪತ್ತಿಯು 
ಹುಳುಗಳ ಜೀವನಕ್ಕೆ ಸಾಕಾಗುವುದಿಲ್ಲ. 


ಕೆಲವು ಕಾಡುಗಳಲ್ಲಿ ಅನೇಕ ಜಾತಿಯ ಗಿಡಗಳಿರುತ್ತವೆ. ಅವು ಪರ್ಯಾಯ 
ದಿಂದ ಹೂಬಿಡುತ್ತವೆ. ಇಂಥಲ್ಲಿ ವರ್ಷದ ಬಹುಭಾಗದಲ್ಲಿ ಜೇನುಹುಳುಗಳಿಗೆ 
ಒಂದಿಲ್ಲೊಂದು ಜಾತಿಯ ಹೂವುಗಳು ದೊರಕುತ್ತವೆ. ಇವು ಜೇನು ಜೀವನಕ್ಕೆ 
ಅನುಕೂಲವಾದ ಪ್ರದೇಶಗಳು. ಕೆಲವು ಕಾಡುಗಳಲ್ಲಿ 4-8 ಜಾತಿಯ ಗಿಡಗಳು 
ಮಾತ್ರ ಇದ್ದರೂ ಅವು ದೊಡ್ಡ ಪ್ರಮಾಣದಲ್ಲಿ ಇರುತ್ತವೆ. ಅವು 3-4 ತಿಂಗಳುಗಳ 
ಕಾಲ ಅತಿ ದೊಡ್ಡ ಪ್ರಮಾಣದಲ್ಲಿ ಹೂಬಿಡುತ್ತವೆ. ಸಮುದ್ರಪಾತಳಿಯಿಂದ ಹೆಚ್ಚೆಚ್ಚು 
ಎತ್ತರ ಹೋದಂತೆಲ್ಲ ಹೂವುಗಳಲ್ಲಿಯ ಮಕರಂದದ ಸ್ರವಿಸುವಿಕೆಯೂ ಜಾಸ್ತಿ. 


ಜೇನುಹುಳುಗಳ ಜೀವನಕ್ಕೆ ನೀರು ಕೂಡ ಅವಶ್ಯ. ತತ್ತಿಗಳು ಒಡೆದು 
ಲಾರ್ವಾ ಅವಸ್ಥೆಗೆ ಬರುವಾಗ ನೀರು ದೊಡ್ಡ ಪ್ರಮಾಣದಲ್ಲಿ ಬೇಕಾಗುತ್ತದೆ. 


ಸಕ್ಕರೆಯ ಪಾಕವನ್ನು ಕೊಟ್ಟು, ಹುಳುಗಳನ್ನು ಸಾಕಬಹುದೆಂದು ಕೆಲವರು 
ತಿಳಿದಿರುತ್ತಾರೆ. ಪ್ರಬು ಹುಳುಗಳು ಕೆಲವು ದಿನಗಳು ಸಕ್ಕರೆ ಪಾಕವನ್ನು ತಿಂದು 
ಜೀವಿಸಬಹುದು. ಆದರೆ ಅದು ಆವುಗಳನ್ನು ಶಾಶ್ವತವಾಗಿ ಬದುಕಿಸಿ ಇಡಲಾರದು. 
ಲಾರ್ವಾಹುಳುಗಳಿಗಂತೂ ಪರಾಗ ಮಕರಂದಗಳಿಂದ ತಯಾರಿಸಿದ ರಾಜಶಾಹೀ 
ರಸವು ಅತಿ ಅವಶ್ಯ. ಸಕ್ಕರೆ ಪಾಕದಿಂದ ಹೊಸಹುಳುಗಳು ಹುಟ್ಟಿಬರುವುದು 
ಅಸಾಧ್ಯ. 


ಜೇನುಹುಳುಗಳಿಗೆ ಸಪ್ಪಳ, ನೆಲದ ಅದರುವಿಕೆ, ಮನುಷ್ಯ ಮತ್ತು ವಾಹನಗಳ 
ಸರಿದಾಟಗಳು ಒಗ್ಗುವುದಿಲ್ಲ. ಹೊಗೆಯು ಮಾರಕ, ಕೆಟ್ಟವಾಸನೆಗಳೂ ಸೇರುವುದಿಲ್ಲ. 
ಕ್ರಿಮಿನಾಶಕಗಳೂ ಮಾರಕ. ಅದರಿಂದ ಜೇನುವ್ಯವಸಾಯದಿಂದ ಜೀವನವನ್ನು 
ಸಾಗಿಸಿಕೊಂಡು ಹೋಗಬಯಸುವವನು ಇವೆಲ್ಲವನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು 
ನೈಸರ್ಗಿಕ ಅನುಕೂಲತೆಗಳುಳ್ಳ ಈ ಕೆಳಗೆ ಕಾಣಿಸಿರುವ ಸ್ಥಳಗಳನ್ನೇ ಆಯ್ದುಕೊಳ್ಳ 
ಬೇಕು. 


(1) ಹನ್ನೆರಡು ತಿಂಗಳು ಕಾಲ--ಕೊನೆಯ ಪಕ್ಷ 8 ತಿಂಗಳುಗಳ ಕಾಲ 
ಪರ್ಯಾಯದಿಂದ ಧಾರಾಳವಾಗಿ ಪರಾಗ ಮಕರಂದಗಳುಳ್ಳ ಹೂವುಗಳನ್ನು ಬಿಡತಕ್ಕ 
ನಿಬಿಡವಾದ ಗಿಡಮರಗಳುಳ್ಳ ಪ್ರದೇಶ. 


98 " ಜೇನುಸಾಕಣೆ 


(2) ಇದನ್ನು ಸಾಧ (ಮಾಡಿಕೊಡುವ ಕೊನೆ ಪಕ್ಷ ಅಂದಾಜು 1200 
ಮಿಮೀ (50 ಇಂಚುಗಳ ಮಟ್ಟಿಗಿನ) ಮಳೆಯುಳ್ಳ ಪ್ರದೇಶ. 3000-4000 
ಮಿಮೀ ಮಳೆ ಇರುತ್ತಿದ್ದರಂತೂ ಬಹು ಒಳ್ಳೆಯದು. 


(3) ಆದರೆ ಈ ಮಳೆಯು ಬಿಟ್ಟು ಬಿಟ್ಟು ಬರುವಂಥದಿರಬೇಕೇ ಹೊರತು 
ಎಡಬಿಡದೆ ತಿಂಗಳು ಗಟ್ಟಲೆ ಸುರಿಯುವಂಥ ಪ್ರದೇಶವಾಗಿರಕೂಡದು. 


(4) ಪ್ರಕಾಶಮಾನವಾದ ದೀರ್ಫ ಹಗಲುಳೃದ್ದು. 
(5) ಬಿರುಗಾಳಿ, ಸುಂಟರಗಾಳಿ, ವೇಗದಿಂದ ಜೀಸುವ ಗಾಳಿ, ಇಲ್ಲದಿರುವಂಥ 
ಪ್ರದೇಶ. \ 


(6) ಮಂದವಾಗಿ ಹರಿನೀರಿನ ಪ್ರವಾಹವುಳ್ಳ ಸ್ಮ ಛೆ. 


(7) ಹನ್ನೆರಡು ತಿಂಗಳಕಾಲ 20 ರಿಂದ 35 ಸೆಗ್ರೆ ಉಷ್ಣತೆಯುಳ್ಳದ್ದು. 


(8) ನೆಲದ ಅದುರುವಿಕೆ ಇಲ್ಲದ, ಜನಸಂದಣಿ ಹಾಗೂ ವಾಹನಗಳ ಸಾಗಾಟ 
ಅತಿಯಾಗಿ ಇಲ್ಲದಿರುವಂಥ ಸ್ಥಳ. 


(9) ದುರ್ವಾಸನೆಗಳು, ಹೊಗೆ, ಕ್ರಿಮಿನಾಶಕಗಳ ಹಾವಳಿ ಇರದಂಥ ಪ್ರದೇಶ. 


(10) ವರ್ಷದಲ್ಲಿ ಸದಾಕಾಲ ನೀರಾವರಿ ಅನುಕೂಲವಿದು ಎಲ್ಲ ಕಾಲಗಳಲ್ಲೂ 
ಬೇಸಾಯವಾಗುತ್ತಿರುವ ಭೂಮಿಯಿರುವ ಪ್ರದೇಶ. 


ಜೇನುಕೃಷಿಯನ್ನುು ಕಲಿಯುವ ರೀತಿ 

ಪುಸ್ತಕಗಳನ್ನು ಓದಿದ್ದರಿಂದಲೇ ಜೇನುವ್ಯವಸಾಯವನ್ನು ಪ್ರಾರಂಭಿಸುವುದು 
ಸಾಧ್ಯವಾಗುವುದಿಲ್ಲ. ಹಾಗೆಯೇ ತಜ್ಞ ರು ಬರೆದ ಪುಸ್ತಕಗಳನ್ನು ಓದದೆ ಅದನ್ನು 
ನಡೆಸಿಕೊಂಡು ಹೋಗುವುದೂ ಸರಿಯಿಲ್ಲ. ಮನೆಯಲ್ಲಿ 2-3 ಜೇನುಗೂಡುಗಳನ್ನು 
ಇಟ್ಟುಕೊಂಡು, ಒಬ್ಬ ನುರಿತ ಕೃಷಿಕನೊಡನೆ ಅವುಗಳನ್ನು ನೋಡಿಕೊಂಡು ಹೋದಾಗ 
ಮಾತ್ರ, ಈ ಕೃಷಿಯ ಕೆಲಮಟ್ಟಿನ ಜ್ಞಾನವುಂಟಾಗುತ್ತದೆ. ಪ್ರಾರಂಭದಲ್ಲಿ ಆ ಶಿಕ್ಷಕನು 
ಪ್ರತಿದಿನವು 8-10 ನಿಮಿಷಗಳ ಸಹಾಯವನ್ನು ಒದಗಿಸಬೇಕು. 4-6 ದಿನಗಳಾದ 
ನಂತರ, 3-4 ದಿನಗಳಿಗೊಮ್ಮೆ 10 ನಿಮಿಷಗಳ ಕಾಲ, 15 ದಿನಗಳಾದ ನಂತರ 
8 ದಿನಗಳಿಗೊಮ್ಮೆ 10 ನಿಮಿಷಗಳ ಕಾಲ ವ್ಯವಸಾಯವನ್ನು ಪ್ರಾರಂಭಿಸಿದಂಥವನ 
ಮನೆಗೆ ಬಂದು ಆತ ಮಾಡಬೇಕಾದ ಕರ್ತವ್ಯಗಳ ಅರಿವನ್ನು ಮಾಡಿಕೊಡಬೇಕು. 
ಆಮೇಲೆ ತತ್ಸಂಬಂಧದ ವಿವರಣೆಗಳನ್ನು ಯೋಗ್ಯವಾದ ಪುಸ್ತಕಗಳಲ್ಲಿ ಓದುತ್ತಿರಬೇಕು. 
ಕರ್ನಾಟಕದವರು ಡಿಸೆಂಬರ್‌, ಜನವರಿ ತಿಂಗಳುಗಳಲ್ಲಿ ಪ್ರಾರಂಭ ಮಾಡಬೇಕು. ಆಗ 


ಜೇನುಕೃಷಿ 99 


ಚಳಿ ಬಹಳವಾಗಿದ್ದರೆ ಜನವರಿ ತಿಂಗಳ ಆಖ್ಯೆರಿನಲ್ಲಿ ಪ್ರಾರಂಭಿಸಿದರೂ ಆಗಬಹುದು. 
ಮನರಂಜನೆಗಾಗಿ, ಮನೆಯ ಉಪಯೋಗಕ್ಕೆಂದು ವರ್ಷಕ್ಕೆ 10-15 ಕಿಲೋಗ್ರಾಂ 
ಜೇನನ್ನು ಪಡೆಯಲಿಚ್ಛಿಸುವವರು ನುರಿತ ಕೃಷಿಶಶಿಕ್ಷಕನೊಡನೆ ಸ್ವತಃ ಕೆಲಸಮಾಡಿ 
ದಾಗ ಜುಲೈ ಆಖೈರಿನೊಳಗಾಗಿ ಅವಶ್ಯವುಳ್ಳ ಜ್ಞಾನವನ್ನು ಪಡೆಯುವುದು ಸಾಧ್ಯ 
ವಾಗುತ್ತದೆ. ನುರಿತ ಕೃಷಿಶಿಕ್ಷಕನಿಂದ ಕೆಲಸಮಾಡಿಸಿಕೊಂಡು ತಾನು ನೋಡುತ್ತ 
ನಿಂತರೆ ಯಾವ ಜ್ಞಾನವೂ ಸಿಗಲಾರದು. ಚಳಿಪ್ರದೇಶಗಳಲ್ಲಿ ಕೇವಲ 6 ತಿಂಗಳುಗಳ 
ಮಟ್ಟಿಗಿನ ಕೆಲಸವಾದರೆ ಕರ್ನಾಟಕದಂಥ ಉಷ್ಣಪ್ರದೇಶಗಳಲ್ಲಿ ವರ್ಷದುದ್ದಕ್ಕೂ, 
ಕೆಲವು ತಿಂಗಳುಗಳಲ್ಲಿ 4-6 ದಿನಗಳಲ್ಲಿ ಒಮ್ಮೆ ಕೆಲವು ತಿಂಗಳುಗಳಲ್ಲಿ 8-10 ದಿನಗಳ 

ಗೊಮ್ಮೆ. ಈ ಪ್ರಕಾರ 5-10 ನಿಮಿಷಗಳ ಕೆಲಸ ಇದ್ದೇ ಇರುತ್ತದೆ. ಮೊದಲು 
ಸುಲಭವಾದ ಪುಸ್ತಕಗಳನ್ನು ಓದಿ, ಹೆಚ್ಚೆಚ್ಚು ಜ್ಞಾನ ಬಂದಂತೆ ಹೆಚ್ಚೆಚ್ಚು ವಿವರ 
ಗಳುಳ್ಳ ಪುಸ್ತಕಗಳನ್ನು ಓದುತ್ತ, ಓದಿದ್ದನ್ನು ಗೂಡುಗಳ ಸಮೀಕ್ಷಣೆಯಿಂದ ಹೊಂದಿಸಿ 
ನೋಡುತ್ತ, ಸಮೀಕ್ಷಣೆಯಿಂದ ಕಂಡುಕೊಂಡದ್ದನ್ನು ಪುಸ್ತಕಗಳಲ್ಲಿ ಹೊಂದಿಸಿ ನೋಡುತ್ತ 
ಮುಂದುವರಿದರೇನೇ ಈ ಕೃಷಿಯ ಪೂರ್ಣ ಜ್ಞಾನವು ದೊರಕುವುದು ಸಾಧ್ಯ. 
ವಿದೇಶಗಳಲ್ಲಿ ಈ ಪ್ರಕಾರದ ಕೃಷಿಯನ್ನು ನೋಡಿಕೊಳ್ಳುತ್ತಿರುವವರ ಸಹಾಯಕ್ಕೆ 
ಪ್ರತಿ ಕಾಲೇಜಿನಲ್ಲಿ ಜೇನು ವ್ಯವಸಾಯ ಶಿಕ್ಷಣವನ್ನು ವರ್ಷದ 8-15 ದಿನಗಳಲ್ಲಿ 
ಕೊಡುವ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಪ್ರತಿದಿನ ರಾತ್ರಿ ಒಂದು ಗಂಟೆಯ ಕಾಲ 
ಪ್ರಾತ್ಯಕ್ಷಿಕ ಹಾಗೂ ಬೌದ್ದಿಕ ಶಿಕ್ಷಣವನ್ನು ಕೊಡಲಾಗುತ್ತದೆ. ಎಷ್ಟೋ ಪ್ರದೇಶಗಳಲ್ಲಿ 
` ಜೇನುಸಾಕುವಿಕೆಯು ಪಠ್ಯವಿಷಯವಾಗಿರುತ್ತವೆ. 


ಇದು ಮನರಂಜನೆ ಆಥವಾ ತೀರ ಸಣ್ಣ ಪ್ರಮಾಣದ ಕೃಷಿಯ ವಿಚಾರವಾಯಿತು. 
ದೊಡ್ಡ ಪ್ರಮಾಣದಿಂದ ಅಂದರೆ ಈ ಕೃಷಿಯಿಂದಲೇ ಜೀವನ ಮಾಡಲು ಇಚ್ಛಿಸು 
ವವರಿಗೆ ಎರಡು ದಾರಿಗಳು ಇರುತ್ತವೆ. ಒಂದನೆಯದು ಈ ಮೊದಲು ವಿವರಿಸಿದ 
ರೀತಿಯಿಂದ 5 ಗೂಡುಗಳಿಂದ ಮೊದಲನೆಯ ವರ್ಷ ಪ್ರಾರಂಭಿಸಿ ಗೂಡುಗಳ 
ಸಂಖ್ಯೆಯನ್ನು ಮರುವರ್ಷ 15ರ ಮಟ್ಟಿಗೆ, ಮೂರನೆಯ ವರ್ಷ 50ರ ಮಟ್ಟಿಗೆ 
ಹೀಗೆ ಏರಿಸುತ್ತ ಹೋಗುವುದು. ಇದರಿಂದ ನಿರಾಶೆಗೆ ಆಸ್ಪದವಾಗುವುದಿಲ್ಲ. ಕಡಮೆ 
ಬಂಡವಾಳ ಸಾಕಾಗುತ್ತದೆ. ಮೊದಲ ವರ್ಷ ಗಳಿಸಿದ ಹಣವನ್ನು ಮರುವರ್ಷದ 
ಬಂಡವಾಳವಾಗಿ ಉಪಯೋಗಿಸುವುದು ಸಾಧ್ಯವಾಗುತ್ತದೆ. ಕೃಷಿಯನ್ನು ಕಲಿಯುವು 
ದಕ್ಕೆ ಮನೆಯನ್ನು ಬಿಟ್ಟು ಹೋಗುವ ಅವಶ್ಯಕತೆ ಇರುವುದಿಲ್ಲ. ಎರಡನೆಯ ದಾರಿಯು 
ಕೂಡಲೆ 50 ಗೂಡುಗಳನ್ನು ಸಾಕುತ್ತ ಪ್ರಾರಂಭಿಸುವುದು. ಅದನ್ನು ಅನುಸರಿಸಲು 
ಇಚ್ಛಿಸುವವರು 6 ತಿಂಗಳುಗಳ ತನಕ ಒಂದು ಮಧುವನದಲ್ಲಿ ಕೆಲಸಕ್ಕೆ ನಿಂತು ಈ 
ವಿದ್ಧೆಯನ್ನು ಕಲಿಯಬೇಕು. 50 ಗೂಡುಗಳಿಗಿಂತ ಹೆಚ್ಚು ಗೂಡುಗಳನ್ನು ಒಂದೇ 
ಸ್ಥಳದಲ್ಲಿ ಇಟ್ಟುಕೊಳ್ಳುವುದು ಜಾಣತನವಲ್ಲ. ಇಂಥವರು ಈ ಸಂಖ್ಯೆಯ ಜೇನು 
ಗೂಡುಗಳನ್ನು ಖರೀದಿಸುವ ವ್ಯವಸ್ಥೆಯನ್ನು ಮೊದಲೇ ಮಾಡಿಕೊಂಡಿರಬೇಕು. 
_ ಇದಕ್ಕೆ ತಗಲುವ ಬಂಡವಾಳ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು. ಪುಸ್ತಕಗಳಿಂದ 
' ದೊರಕಬಹುದಾದ ಜ್ಞಾನವನ್ನು ನಿರ್ಲಕ್ಷಿಸಬಾರದು. 


100 ಜೇನುಸಾಕಣೆ 


ಜೇನುಹುಳುಗಳನ್ನು ಯಾರು ಸಾಕಬಹುದು? 


ಶ್ರೀಮಂತರು, ಬಡವರು, ದೃಢಕಾಯದವರು, ಅಶಕ್ತರು, ಮುದುಕರು, 
ಫಸ ಗಂಡಸರು, ಹೆಂಗಸರು, ಸುಶಿಕ್ಷತರು, ಅಶಿಕ್ಷತರೇ ಮೊದಲಾಗಿ ಯಾರು 
ಬೇಕಾದರೂ ಜೇನುಹುಳುಗಳನ್ನು ಸಾಕಬಹುದು. ಮನೆಯಿಂದ ಹೊರಗೆ ಹೋಗುವುದು 
ಬೇಡ. ಸುತ್ತುಮುತ್ತಲಿನ ಹಿತ್ತಲು, ಮನೆ, ಜಗುಲಿಯೇ ಸಾಕು. ಹೊಸ ಸ್ಥಳ 
ಖರೀದಿಸುವ ಅವಶ್ಯವಿಲ್ಲ. ಚಳಿಯಲ್ಲಿ ನಡುಗುವುದಾಗಲಿ, ಮಳೆಯಲ್ಲಿ ನೆನೆಯುವು 
ದಾಗಲೀ, ಬಿಸಿಲಿನಲ್ಲಿ ಒಣಗುವುದಾಗಲೀ ಇಕಿರುವುದಿಲ್ಲ. ನಿಸರ್ಗದ ರಮಣೀಯ 
ಪರಿಸರದಲ್ಲಿ, ಶುದ್ಧ "ವಾದ ವಾತಾವರಣದಲ್ಲಿಯ ಕೆಲಸ, ಮನಸ್ಸಿಗೆ ಸುಖ, ದೇಹಕ್ಕೆ 
ಹಿತ. ಮನರಂಜನೆ ಬೇಕಾದವರು, ಶುದ್ಧ ವಾದ ರುಚಿಯಾದ ಜೇನುತುಪ್ಪ ಬೇಕಾದ 
ವರು, ಪೂರಕ ಉದ್ಯೋಗ ಬೇಕಾದವರು, 'ಕ್ಕಗಳಿಕೆ ಬೇಕಿದ್ದವರು, ಪೂರ್ಣ ವ್ಯವಸಾಯ 
ಬೇಕಾದವರು ಹಾಗೂ ದೊಡ್ಡ ಗಳಿಕೆ ಬೇಕಾದವರು "ಜೇನುಹುಳುಗಳನ್ನು ಸಾಕ 
ಬಹುದು. 


bee ಕಡಮೆ ಬಂಡವಾಳದಲ್ಲಿ, ಇಷ್ಟು ಕಡಮೆ ಶ್ರಮದಲ್ಲಿ, ಇಷ್ಟು ಕಡಮೆ 
ಅವಧಿಯಲ್ಲಿ, ಇಷ್ಟು ಪ್ರಮಾಣದ ಲಾಭವನ್ನು ಹಾಗಾ "ಪ್ರಮಾಣಿಕ ವ್ಯವ 


ಸಾಯಗಳು 'ಹೆಚಿ ಿರುವುದಿಲ್ಲ. 


ಆದರೆ ಈ ವ್ಯವಸಾಯವನ್ನು ಕೈಕೊಳ್ಳು ಶವುದರಲ್ಲಿ ಒಂದು ದೊಡ್ಡ ಗುಣ 
ವಿರಲೇಬೇಕು. ಮನೆಯ ಮಕ್ಕಳ ಮೇಲಿರುವ ಪ್ರೇಮದಂತೆಯೇ ಜೇನುಹುಳುಗಳ 
ಮೇಲೂ ಪ್ರೇಮವನ್ನಿಡಬೆಕು. ಈ ಪ್ರೇಮ ಬರಬೇಕಾದರೆ ಅವುಗಳ ಜೀವನದ 
ಜ್ಞಾನ, ಅವುಗಳಿಗೆ ಯಾವಾಗ ಏನೇನು ಬೇಕಾಗುತ್ತದೆ, ಅವುಗಳನ್ನು ಹೇ ಗೆ ಪೂರೈಸ : 
ಬೇಕು, ಎಂಬುದರ ಅರಿವು ಅವಶ್ಯ. 


ವಿಚಾರಮಾಡಿ ಮಾಡುವ ಕೆಲಸದಿಂದ ಮನಸ್ಸಿಗೆ ಸುಖ ಉಂಟಾಗುತ್ತದೆ. 
ಆ ಕೆಲಸದಲ್ಲಿ ಪ್ರೇಮ ಉಂಟಾಗುತ್ತದೆ. ಆಗ ಅದರಿಂದ ಬೇಸರ ಬರುವುದಿಲ್ಲ. 
ಆಯಾಸವಾಗುವುದಿಲ್ಲ. ಹೆಚ್ಚಿಚ್ಚು ಕಲಿಯಬೇಕೆಂಬ ಲವಲವಿಕೆಯುಂಟಾಗುತ್ತದೆ. 


ಜೇನುಹುಳುಗಳ ಆಹಾರ ಹೂವುಗಳಿಂದ ದೊರಕಬೇಕು. ಅದರಿಂದ ಗಿಡಮರ 
ಬಳ್ಳಿಗಳ ವಿಷಯದ ಕೆಲಮಟ್ಟಿನ ಜ್ಞಾ ನವು ಜೇನುಕೃ ಷಿಕನಿಗೆ ಅವಶ್ಯಕ. ಅದರಂತೆ 
ಯತುಮಾನಗಳ ಜ್ಞಾನ, ಯಾವ ಯಾವ ಗಿಡಬಳ್ಳಿ: ಗಳು ಯಾವಾಗ. ಹೂಬಿಡುತ್ತವೆ, 
ಯಾವವುಗಳ ಮೇಲೆ ಲೆ ಜೀನುಹುಳುಗಳಿಗೆ ಪ್ರೀತಿ, ಯಾವ ಹೂಗಿಡ ಹೂಬಳ್ಳಿಗಳನ್ನು 
ಅವುಗಳಿಗಾಗಿ ನೆಡಬೇಕು, ಸಾಕಬೇಕು, ಇವುಗಳ ಜ್ಞಾ ಲ್ಲ ನವಿರದಿದ್ದರೆ, ಜೇನುಕೃ ಹಿಯಿಂದ 
ಹೆಚ್ಚಿನ ಲಾಭ ಬರುವುದಿಲ್ಲ. 


ಜೇನುಕೃಷಿಕರಲ್ಲಿ ಮುಖ್ಯ ವಾಗಿ ಸಹನೆ ಇರಬೇಕು; ಈ ಕೃಷಿಯಿಂದ ಬರುವ 
ಉತ್ಪನ್ನವು ಮಳೆಬೆಳೆಗಳನ್ನು ಅವಲಂಬಿಸಿರುತ್ತದೆ. ಕಡಮೆಯಾಗಲೀ ಹೆಚ್ಚಾಗಲೀ 


ಜೇನುಕೃಷಿ 101 


ಉತ್ಪನ್ನ ಬರುವುದು ಕಟ್ಟಿಟ್ಟಿದ್ದು. ದುದೆನ್ಯವದಿಂದ ಅದು ಬರದಿದ್ದರೂ ಕೃಷಿಕನಂ 
ತಾಳ್ಮೆಗೆಡಬಾರದು. ಜೇನುಹುಳುಗಳು ಕಡಿಯುತ್ತವೆ. ಆದರೆ ಸರಿಯಾಗಿ ನೋಡಿ 
ಕೊಂಡಾಗ ಅವು ಕಡಿಯುವುದಿಲ್ಲ. ಒಂದು ವೇಳೆ ನಾಲ್ಕೆಂಟು ಹುಳುಗಳು ಕಡಿದರೂ 
ಚಿಂತಿಸಕೂಡದು. ಕ್ಷಣಕಾಲದ ವೇದನೆಯಾಗುತ್ತದೆ. ಆದರೆ ಅಪಾಯವೇನಿಲ್ಲ. ಕೆಲವು 
ರೋಗವಿರುವ ರೋಗಿಗಳಿಗೆ ಜೇನು ಕಡಿತದಿಂದ ಲಾಭವೇ ಆಗುತ್ತದೆ. ಕೆಲವು ಸಲ 
ಕಡಿಸಿಕೊಂಡ ನಂತರ ರೂಢಿಯಾಗಿ ಬಿಡುತ್ತದೆ. ಅನಂತರ ವೇದನೆಯಾಗುವುದಿಲ್ಲ. 


ಸ್ತ್ರೀಯರಿಗೆ ಇದು ಹೆಚ್ಚುಯೋಗ್ಯವಾದ ವ್ಯವಸಾಯ. ಮಕ್ಕಳುಮರಿಗಳ 
ಮೇಲೆ, ದನಕರುಗಳ ಮೇಲೆ ಅವರಿಗುಂಟಾಗುವ ಪ್ರೇಮ ಗಂಡಸರಿಗೆ ಉಂಟಾ 
ಗುವುದಿಲ್ಲ. ಅದರಂತೆ ಕೆಲವು ದಿನ ಜೇನುಹುಳುಗಳನ್ನು ಸಾಕಹತ್ತಿದ ನಂತರ 
ಅವುಗಳ ಮೇಲೆ ಅವರಿಗೆ ಅತಿ ಹೆಚ್ಚಿನ ಪ್ರೇಮ ಉಂಟಾಗುತ್ತದೆ. ಜೇನು ಕೈಗಾರಿಕೆಗೆ 
ಸಂಬಂಧಪಟ್ಟ ಅನೇಕ ಜಾಗತಿಕ ಪರಿಷತ್ತುಗಳಲ್ಲಿ ದೇಶದೇಶಾಂತರಗಳಿಂದ ಹೆಚ್ಚು 
ಸಂಖ್ಯೆಯಲ್ಲಿ ಬಂದವರು, ವಿಶೇಷ ಭಾಗವಹಿಸಿದವರು ಸ್ತ್ರೀಯರುಗಳು. ರಾಣಿ 
ಹುಳುವಿನ ಸಂವರ್ಧನೆ, ರಾಜಶಾಹೀರಸದ ತಯಾರಿಕೆ ಮುಂತಾದ ಕೌಶಲ್ಯದ ಮತ್ತು 
ನಾಜೂಕುತನದ ಕೆಲಸಕ್ಕೆ ಅವರೇ ಗಂಡಸರಿಗಿಂತಲೂ ಹೆಚ್ಚು ಯೋಗ್ಯರು. ಅವರೇ 
ಇವುಗಳಲ್ಲಿ ವಿಶೇಷವಾಗಿ ತೊಡಗಿರುವರು. ಇನ್ನು ಯಾರು ಈ ವ್ಯವಸಾಯದಲ್ಲಿ 
ತೊಡಗುವುದು ಜಾಣತನವೆಂಬ ವಿಷಯದಲ್ಲಿ ಡಾ॥ ಯಾಯ್‌ರಿಶ್‌ ಎಂಬ ರಷ್ಯಾದ 
ಡಾಕ್ಟರರ ಅನುಭವವನ್ನು ಈ ಕೆಳಗೆ ಉಲ್ಲೇಖಿಸಲಾಗಿದೆ: 


(1) K ಎಂಬುವಳು ರಕ್ತದ ಒತ್ತಡ (ಹೈಪರ್‌ಟೆನ್‌ಷನ್‌) ದಿಂದ 5 ವರ್ಷ 
ಗಳಿಂದ ನರಳುತ್ತಿದ್ದಳು. ಆಕೆಯು ಜೇನು ವ್ಯವಸಾಯವನ್ನು ಕೈಕೊಂಡಳು. 
ಆಗ ಆಗಾಗ್ಕೆ ಹುಳುಗಳಿಂದ ಕಡಿಸಿಕೊಳ್ಳುವ ಪ್ರಸಂಗ ಬರುತ್ತಿತ್ತು. 
ಕ್ಷೇಪ್ರದಲ್ಲಿ ಆ ರೋಗವು ವಾಸಿಯಾಯಿತು. 


(2) 1 ಎಂಬುವನು ರಕ್ತದ ಒತ್ತಡದಿಂದ ನರಳುತ್ತಿದ್ದನು. ಒತ್ತಡ 
230ಕ್ಕೆ ಮುಟ್ಟಿತ್ತು. ಯಾವ ವೈದ್ಯಕೀಯ ಉಪಚಾರದಿಂದಲೂ ಗುಣ 
ಬರಲಿಲ್ಲ. ಜೇನು ವ್ಯವಸಾಯವನ್ನು ಕೈಕೊಂಡನು. ಹುಳುಗಳು ಆಗಾಗ್ಯೆ 
ಕಡಿಯುತ್ತಿದ್ದವು. ಒಂದೇ ವರ್ಷದಲ್ಲಿ ಒತ್ತಡವು 140ಕ್ಕೆ ಇಳಿಯಿತು. 
ಆಗಾಗ್ಗೆ ಅವನಿಗೆ ಬರುತ್ತಿದ್ದ ತಲೆನೋವು ವಾಸಿಯಾಯಿತು. 


(3) 5 ಎಂಬುವನಿಗೆ ರಕ್ತದ ಒತ್ತಡವುಂಟಾಯಿತು. 1946ರಲ್ಲಿ 180ಕ್ಕೆ 
ಏರಿತು. 1948ರಲ್ಲಿ ಅವನ ತಲೆಯ ಮುಂಭಾಗದಲ್ಲಿ ಆಗಿಂದಾಗ 
ಭಯಂಕರವಾದ ವೇದನೆಯು ತಲೆದೋರಹತ್ತಿತು. 1948 ಮತ್ತು 
1953ರಲ್ಲಿ ಅವನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಯಾವ ಗುಣವೂ 
ಕಂಡುಬರಲಿಲ್ಲ. ಅಮೇಲೆ ಅವನು ಒಂದು ಮಧುವನದಲ್ಲಿ ಕೆಲಸಮಾಡ 


102 ಜೇನುಸಾಕಣೆ 


ತೊಡಗಿದನು. ಹುಳುಗಳು ಆಗಾಗ್ಯೆ ಅವನನ್ನು ಕಡಿಯುತ್ತಿದ್ದವು. 


ಸ್ವಲ್ಪವೇ ಅವಧಿಯಲ್ಲಿ ಒತ್ತಡವು 140ಕ್ಕೆ ಇಳಿದು ತಲೆನೋವು ಮುಂತಾದ . 


ತತ್ಸಂಬಂಧದ ವ್ಯಾಧಿಗಳು ಗುಣಹೊಂದಿದವು. 


5 ವರ್ಷಗಳಿಂದ ಸಂಧಿವಾತದಿಂದ ನರಳುತ್ತಿದ್ದ 24 ಜನರು, 6-10 ವರ್ಷದ 
ಪರೆಗೆ ನರಳುತ್ತಿದ್ದ 33 ರೋಗಿಗಳು, 11 ರಿಂದ 15 ವರ್ಷಗಳ ತನಕದ 30 ರೋಗಿಗಳು, 
16 ರಿಂದ 20 ವರ್ಷಗಳ ಅವಧಿಯ 44, 21 ರಿಂದ 25 ವರ್ಷ ಅವಧಿಯ 41, 
26 ರಿಂದ 30 ವರ್ಷ ಅವಧಿಯ 42, 31 ರಿಂದ 35 ವರ್ಷ ಅವಧಿಯ 18, 36 ರಿಂದ 
40 ವರ್ಷ ಅವಧಿಯ 18, 41ರಿಂದ 45 ವರ್ಷ ಅವಧಿಯ. 11, 50 ವರ್ಷಗಳ 
ಅವಧಿಯ 6, 53 ವರ್ಷಗಳ ಒಬ್ಬ ಹಾಗೂ 57 ವರ್ಷಗಳ ಒಬ್ಬ ರೋಗಿ ಜೇನು 
ಸಾಕುವ ವ್ಯವಸಾಯವನ್ನು ಕೈಕೊಂಡು ಪೂರ್ಣಗುಣ ಹೊಂದಿದ ಉದಾಹರಣೆಗಳನ್ನು 
ಅದೇ ಡಾ॥ ಯಾಯ್‌ರಿಶ್‌ರು ತಮ್ಮ "ಜೇನುತುಪ್ಪ ಮತ್ತು ಜೇನುವಿಷಗಳವೈದ್ಯಕೀಯ 
ಗುಣಗಳು” ಎಂಬ ಪುಸ್ತಕದಲ್ಲಿ ಬರೆದಿರುತ್ತಾರೆ: “ಜೇನು ಸಾಕುವ ವ್ಯವಸಾಯವು 
ಆರೋಗ್ಯದಾಯಕವಾದದ್ದು. ರೋಗಗಳನ್ನು ಎದುರಿಸುವ ಚೈತನ್ಯವನ್ನು ಅದು 
ದಯಪಾಲಿಸುತ್ತದೆ. ಸ್ವಚ್ಛವಾದ ಹವೆಯಲ್ಲಿ ಮಾಡುತ್ತಿರುವ ಈ ಕೃಷಿಯು ಕೃಷಿಕ 
ನನ್ನು ಶಕ್ತಿಶಾಲಿಯನ್ನಾಗಿಯೂ ನಿರೋಗಿಯನ್ನಾಗಿಯೂ ಮಾಡುತ್ತದೆ.” 


ಜೇನಂಹಂಳುಗಳಿಂದ ಆಗುವ ಪರಾಗ ಸಂಕ್ರಮಣ ಕ್ರಿಯೆಯಿಂದ ಹೆಚ್ಚಿನ ಉತ್ಪನ್ನ 
ಹೊಂದಬಹುದಾದ ಒಕ್ಕಲಿಗರು, ತೋಟಗಾರರು ಅವಶ್ಯವಾಗಿಯೂ ಜೇನುಗೂಡು 
ಗಳನ್ನು ಸಾಕಬೇಕು. ನಾವುಮ್‌ ಆಯೋರಿಕ್‌ ಎಂಬ ರಷ್ಯಾದ ಡಾಕ್ಟರರು ಬರೆದ 
"ಜೇನುಹುಳುಗಳೂ - ಜನತೆಯೂ' ಎಂಬ ಪುಸ್ತಕದಲ್ಲಿ ಈ ಕೆಳಗಿನ ಉಲ್ಲೇಖವಿದೆ: 


“ಮಧುವನಗಳು ಕೇವಲ ಜೇನು, ಮೇಣ ಇತ್ಯಾದಿಗಳನ್ನು ಉತ್ಪತ್ತಿಸುವ 
ಕಾರಖಾನೆಗಳೂ ಅಲ್ಲ, ಪರಾಗ ಸಂಕ್ರಮಣವನ್ನು ಕೈಕೊಂಡು ಆಶ್ಚರ್ಯಕರ 
ವಾಗಿ ಕೃಷಿ ಉತ್ಪನ್ನವನ್ನು ಹೆಚ್ಚಿಸುವ ಸಾಧನಗಳೂ ಅಭ: ಅವು ಚಿಕಿತ್ಸಾಲಯ 
ಗಳು; ಆರೋಗ್ಯಧಾಮಗಳು; ನರಗಳು ಹತೋಟಿಯಲ್ಲಿ ಇರದಂಥವರಿಗೆ, ಅಂಗ 
ವಿಕಲರಿಗೆ, ನಿವೃತ್ತಿವೇತನವುಳ್ಳೆ ಮುದುಕರಿಗೆ ಆರೋಗ್ಯ ಮತ್ತು 
ಉದ್ಯೋಗಗಳನ್ನು ದೊರಕಿಸಿಕೊಡುವ ಸಾಧನಗಳು. ಈ ವ್ಯವಸಾಯವನ್ನು 
ಮನೆಗಳ ಹೊರಗೆ, ಒಳ್ಳೇ ಹವೆಯಲ್ಲಿ ಹೂವುಗಳು ರತ್ನಗಂಬಳಿಯಂತೆ ಹರಡಿರು 
ವಲ್ಲಿ ಕೈಕೊಳ್ಳಲಾಗುತ್ತದೆ. ಜೇನುಕೃಷಿಕರ ಪ್ರಪ್ಪುಸಗಳಿಗೆ; ಜೇನುಸಾಕಣಿಕೆಯಿಂದ 
ಸ್ವಚ್ಛವಾದ ಪರಿಮಳಯುಕ್ತವಾದ ಹವೆ ಲಭಿಸುತ್ತದೆ.” 


ಜೇನುಸಾಕುವಿಕೆ ಎಂದರೇನು? 


ಒಂದೆರಡು ಅಥವಾ ನಾಲ್ಕಾರು ಜೇನು ಕಾಲೋನಿಗಳನ್ನು ಸಂಪಾದಿಸಿಕೊಂಡು, 
ಹುಳುಗಳು ಕೂಡಿಹಾಕುವ ಜೇನುತುಪ್ಪವನ್ನೆಲ್ಲ ತಾನು ತೆಗೆದುಕೊಳ್ಳುವುದು ಜೇನು 


\ 


ಜೀನುಕೃಷಿ 103 


ಕೃಷಿಯಲ್ಲ. ಜೇನುತುಪ್ಪವನ್ನು ಕೂಡಿಹಾಕುವುದು ಆ ಹುಳುಗಳ ಸ್ವಭಾವ. ಅವು 
ಎಲ್ಲಿದ್ದರೂ ಕೂಡಿಹಾಕುತ್ತವೆ. ಮನುಷ್ಯನೇ ಬೇಕೆಂಬುದಿಲ್ಲ. ಆದರೆ ಆ ಕೆಲಸವನ್ನು 
ಅವು ಮಾಡುತ್ತಿರುವಾಗ ಅವುಗಳಿಗೆ ಅನೇಕ ಅಡ್ಡಿಆತಂಕಗಳು ಬರುತ್ತವೆ. ಅವು 
, ಗಳನ್ನು ಪರಿಹರಿಸಿ, ಹೆಚ್ಚೆಚ್ಚು ಅನುಕೂಲತೆಗಳನ್ನು ಮಾಡಿಕೊಟ್ಟು, ಅಧಿಕ ಪ್ರಮಾಣ 
ದಿಂದ ಅದನ್ನು ಕಲೆಹಾಕುವಂತೆ ಮಾಡಿ, ಅವಶ್ಯವುಳ್ಳಷ್ಟನ್ನು ಅವುಗಳಿಗೆ ಬಿಟ್ಟು 
ಹೆಚ್ಚಿನದನ್ನು ಮಾತ್ರ ತೆಗೆದುಕೊಳ್ಳುವುದೇ ಜೇನು ವ್ಯವಸಾಯ. ಈ ಸಂದರ್ಭದಲ್ಲಿ 
ಜೇನುಕೃಷಿಕನು ಮಾಡತಕ್ಕ ಕರ್ತವ್ಯಗಳು ಈ ಕೆಳಕಂಡಂತಿವೆ: 


ರ 


(1) ಚಳಿ, ಮಳೆ, ಬಿಸಿಲುಗಳಿಂದಲೂ ವೈರಿಗಳಿಂದಲೂ ಚೆನ್ನಾಗಿ ರಕ್ಷಣೆ ಕೊಡುವ 
ಆಧುನಿಕ ಪದ್ಧತಿಯ ಗೂಡುಗಳಲ್ಲಿ ಅವುಗಳನ್ನು ಇಡಬೇಕು. 

(2) ಅವುಗಳನ್ನು ನೀರು. ನೆರಳು, ವರ್ಷದ ಬಹುಭಾಗದಲ್ಲಿ ಪರಾಗ ಮಕರಂದ 
ಗಳನ್ನು ಪೂರೈಸುವ ನಿಬಿಡವಾದ ಗಿಡಮರಗಳು ಇರುವಲ್ಲಿ ಇಡಬೇಕು. 

(3) ಮಳೆಗಾಲ ಚಳಿಗಾಲಗಳಲ್ಲಿ ಹುಳುಗಳಿಗೆ ಬೇಸರವಾಗದ ರೀತಿಯ ವ್ಯವಸ್ಥೆ 
ಗಳನ್ನು ಆ ಗೂಡುಗಳಲ್ಲಿ ಮಾಡಿಕೊಡಬೇಕು. 

(4) ಆಗಾಗ್ಗೆ ಗೂಡುಗಳ ಪರಿಶೀಲನೆಗಳನ್ನು ಮಾಡಿ ಹುಳುಗಳಿಗೆ ಅಗುತ್ತಿರುವ 
ಕುಂದುಕೊರತೆಗಳನ್ನು ಅರಿತುಕೊಂಡು ನಿವಾರಿಸಬೇಕು. 

(5) ಪರ್ಯಾಯದಿಂದ ಹೂಬಿಡುವ ಗಿಡ, ಮರ, ಬಳ್ಳಿಗಳನ್ನು ನೆಡಬೇಕು. 

(6) ತಕ್ಕ ಉಪಾಯಗಳಿಂದ . ಪ್ರಾಯ ಪ್ರಾರಂಭವಾಗುವಷ್ಟರಲ್ಲಿ ಪರಾಗ 
ಮಕರಂದಗಳನ್ನು ಕಲೆಹಾಕಬಲ್ಲ ಹುಳುಗಳ ಸಂಖ್ಯೆಯನ್ನು ಪರಮಾವಧಿಯಲ್ಲಿ ಇಡ 
ಬೇಕು. 


(7) ಅನೇಕ ಉಪಾಯಗಳಿಂದ ಅವು ಹೆಚ್ಚೆಚ್ಚು ಜೇನುತುಪ್ಪವನ್ನು ಕಲೆ 
ಹಾಕುವಂತೆ ಮಾಡಿ. ಅವಶ್ಯವುಳ್ಳಷ್ಟನ್ನು ಅವುಗಳಿಗಿಟ್ಟು ಹೆಚ್ಚಿನದನ್ನು ಮಾತ್ರ 
ತೆಗೆದುಕೊಳ್ಳಬೇಕು. 


ಇವೆಲ್ಲ ವಿಚಾರಗಳಿಲ್ಲದೆ ಕೇವಲ ಜೇನುತುಪ್ಪಕ್ಕಾಗಿ ಹುಳುಗಳನ್ನು ಮನೆಯಲ್ಲಿ 
ತಂದಿಟ್ಟುಕೊಳ್ಳುವವನು ಅವುಗಳ ಶತ್ರು. ದರೋಡೆಗಾರ. 


ನಿ ಜೇನುಕೃಷಿಕರು 


ಜೇನುಕೃಷಿಕರನ್ನು ಮೂರು ವರ್ಗಗಳನ್ನಾಗಿ ವಿಭಾಗಿಸಬಹುದು. ಮನರಂಜನೆ 
ಗೆಂದು ಕೈಕೊಳ್ಳುವವರು, ಪೂರಕ ಉದ್ಯೋಗವೆಂದು ಕೈಕೊಳ್ಳುವವರು ಹಾಗೂ 
ಪೂರ್ಣಾವಧಿಯ ಉದ್ಯೋಗವೆಂದು ಕೈಕೊಳ್ಳುವವರು. 


104 ಜೇನುಸಾಕಣೆ 


ಸರಕಾರಿ ನೌಕರರು. ಶಾಲಾಶಿಕ್ಷಕರು ಮುಂತಾದವರಿಗೆ ಜೀವನೋಪಾಯವಿದ್ದೇ 
ಇರುತ್ತದೆ. ಪ್ರತಿದಿನ ಒಂದೆರಡು ಗಂಟೆಗಳ ಬಿಡುವು ಅವರಿಗೆ ಸಿಕ್ಕೇಸಿಗುತ್ತದೆ. 
ಜೇನುವ್ಯವಸಾಯಕ್ಕೆ ಯೋಗ್ಯವಾದ ಪ್ರದೇಶಗಳಲ್ಲಿ ಆವರು ವಾಸಿಸುತ್ತಿದ್ದರೆ 4-5 
ಜೇನು ಕಾಲೋನಿಗಳನ್ನು ಆವರು ಸಾಕಿ, ಅವುಗಳೊಡನೆ ಪ್ರತಿದಿನ ಅರ್ಧ ಗಂಟೆಗಳನ್ನು 
ಕಳೆಯಬಹುದು. ಅದರಿಂದ ಅವರಿಗೆ ಕಿಂಚಿತ್‌ ಉತ್ಪನ್ನ ಆಂದರೆ, ಪ್ರತಿ ಕಾಲೋನಿಗೆ 
ಸರಾಸರಿ 4 ಕಿಲೋಗ್ರಾಮ್‌ ಜೇನುತುಪ್ಪ ದೊರಕುವುದು. ಒಂದು ಉದ್ಯೋಗವನ್ನು 





ಚಿತ್ರ 27; ಮನರಂಜನೆಗಾಗಿ ಇಟ್ಟುಕೊಂಡ ಮಧುವನ 


ವಿದ್ಯೆಯನ್ನು ಕಲಿತಂತೆ ಆಗುವುದು. ಇಂಥ ವಿದ್ಯಾವಂತ ಜನರು ಈ ಉದ್ಯೋಗ 
ವನ್ನು ಕೈಕೊಂಡ ಪಕ್ಷದಲ್ಲಿ ಹೆಚ್ಚು ಜ್ಞಾನ ಸಂಪಾದಿಸಬಹುದು. ವಿದ್ಯಾವಂತ ಜನ 
ಈ ವ್ಯವಸಾಯದಲ್ಲಿ ಕೈಹಾಕದೆ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಚಾರವಿನಿಮಯ 
ನಡೆಯದೆ, ಜೇನು ವ್ಯವಸಾಯದಲ್ಲಿ ನಮ್ಮ ದೇಶ ಹಿಂದುಳಿಯಲು ಕಾರಣವಾಗಿದೆ. 


ಜೇನುಕೃಷಿ 105 


ಎರಡನೆಯ ವರ್ಗದವರು ಒಕ್ಕಲಿಗರು. ಇವರಿಗೆ ಜೀವನಕ್ಕೆ ಅವಶ್ಯವಿರುವಷ್ಟು 
ಗಳಿಕೆ ಇರುವುದಿಲ್ಲ. ವರ್ಷದ ತುಂಬ ಕೆಲಸವಿರುವುದಿಲ್ಲ. ಒಂದು ಪೂರಕ ಉದ್ಯೋಗ 
ಮತ್ತು ಗಳಿಕೆಯಿಂದ ಅವರ ಜೀವನವು ಸುಖಿಮಯವಾಗಬಹುದು. ಅಂಥವರು 
ಜೇನು ವ್ಯವಸಾಯಕ್ಕೆ ಯೋಗ್ಯವಾದ ಸೀಮೆಯಲ್ಲಿ ಇರುತ್ತಿದ್ದರೆ, ಅವರನ್ನು ಇದರಲ್ಲಿ 
ತೊಡಗಿಸಲು ಸರ್ವಪ್ರಯತ್ನ ಮಾಡುವುದು ಸರಕಾರದವರ ಮುಖ್ಯ ಕರ್ತವ್ಯಗಳಲ್ಲಿ 
ಒಂದು. ಇಂಥವರು ಸುಮಾರು 15 ಜೇನು ಕಾಲೋನಿಗಳನ್ನು ಸಾಕುವುದು ಸಾಧ್ಯ 
ವಿದೆ. ಸ್ಥಳ ಅವರಲ್ಲಿ ಇರುತ್ತದೆ. ಈ ವ್ಯವಸಾಯದಿಂದಲೇ ಅವರ ಜೀವನವಾಗ 
ಬೇಕೆಂಬುದಲ್ಲ. ಅವರ ಮುಖ್ಯ ವ್ಯವಸಾಯವಾದ ಕೃಷಿಗೆ ಇದರಿಂದ ಲಾಭವಾಗುತ್ತದೆ. 
ಒಂದನೆಯ ವರ್ಗದವರಂತೆ 4-5 ಕಾಲೋನಿಗಳಿಂದ ಪ್ರಾರಂಭಿಸಿ ಒಂದೆರಡು ವರ್ಷ 
ಗಳಲ್ಲಿ 15ರ ಗಡಿಯನ್ನು ಅವರು ಮುಟ್ಟಬಹುದು. 


ಇವೆರಡೂ ವರ್ಗದವರು ಒಂಟಿಗರಾಗಿ ಈ ಕೆಲಸಕ್ಕೆ ಕೈಹಾಕುವುದಕ್ಕಿಂತಲೂ 
10-20 ಜನರು ಸೇರಿಕೊಂಡು ಸಂಘವನ್ನು ಕಟ್ಟಿಕೊಂಡು ಕೈಹಾಕುವುದು ಯೋಗ್ಯ. 
ಆಗ ಶಿಕ್ಷಕನ ನೆರವು ಹಾಗೂ ಸಾಮೂಹಿಕವಾಗಿ ಉಪಯೋಗಿಸಬಹುದಾದ ಜೇನು 
ತೆಗೆಯುವ ಯಂತ್ರ ಮುಂತಾದವುಗಳ ಲಾಭ ಅವರಿಗೆ ದೊರೆಯುವುವು. ಇಲ್ಲವಾದರೆ 
ಪ್ರತಿವಕ್ತಿಯೂ ಇವೆಲ್ಲವುಗಳನ್ನು ಕೊಂಡುಕೊಳ್ಳಬೇಕಾಗುತ್ತದೆ. ಅವುಗಳ ಉಪ 
ಯೋಗ ವರ್ಷದಲ್ಲಿ 3-4 ತಿಂಗಳುಗಳಲ್ಲಿ 8-10 ದಿನಗಳಿಗೊಮ್ಮೆ ಅರ್ಧಗಂಟೆಯ 
ಮಟ್ಟಿಗೆ, ಈ ಪ್ರಕಾರದ ನೆರವು ಇರುವಲ್ಲಿ ಪ್ರತಿ ಕಾಲೋನಿಗೆ 60-70 ರೂಪಾಯಿ 
ಗಳನ್ನು ತೊಡಗಿಸುವುದು. ಅವಶ್ಯ. ಆಮೇಲೆ 3-4 ರೂಪಾಯಿಗಳ ವಾರ್ಷಿಕ 
ಖರ್ಚು. * ಐ.ಎಸ್‌.ಐ. ಮಟ್ಟದ ಸರಂಜಾಮುಗಳನ್ನು ಕೊಂಡುಕೊಳ್ಳಬೇಕಾದರೆ 
ಇಷ್ಟು ಬಂಡವಾಳದ ಅಗತ್ಯವಿರುತ್ತದೆ. ಸಾದಾ ನಮೂನೆಯವುಗಳಿಂದಲೇ ಕೃಷಿ 
ಯನ್ನು ಪ್ರಾರಂಭಿಸಿ, ಮುಂದುವರಿದಂತೆ ಹೆಚ್ಚಿನ ಮಟ್ಟದವುಗಳನ್ನು ಕೊಂಡುಕೊಳ್ಳ 
ಬಹುದೆಂಬ ವಿಚಾರವುಳ್ಳವರು ಪ್ರತಿಕಾಲೋನಿಗೆ 30 ರೂಪಾಯಿಗಳ ಖರ್ಚನ್ನು 
ಮಾತ್ರ ಮಾಡಿದರೆ ಸಾಕು. ಐ.ಎಸ್‌.ಐ. ಮಟ್ಟದ ಜೇನುಪೆಟ್ಟಿಗೆಗಳ ಕ್ರಯ 4-50ರೂ. 
ಗಳಷ್ಟು ಇರುತ್ತದೆ. ಖಾದೀ ಗ್ರಾಮೋದ್ಯೋಗದವರ ನೇತೃತ್ವದಲ್ಲಿ ಈ ವ್ಯವಸಾಯ 
ವನ್ನು ಕೈಕೊಳ್ಳುವವರಿಗೆ ರೂಪಾಯಿ 15 ರಂತೆ ಸಹಾಯಧನ ದೊರಕುತ್ತದೆ. 
ಆ ಪೆಟ್ಟಿಗೆಗಳು ಹೆಚ್ಚು ಬಾಳಿಕೆ ಬರುತ್ತವೆ. 


ಒಂದು ಎರಡು ಪೆಟ್ಟಿಗೆಗಳನ್ನು ಸಾಕುವುದು ಅಷ್ಟೊಂದು ಜಾಣತನವಲ್ಲ. 
ಅವು ಹೋಗಿಬಿಟ್ಟರೆ ಉಳಿಯುವುದು ನಿರಾಶೆ. . 4 ಪೆಟ್ಟಿಗೆಗಳ ಮಟ್ಟಿಗೆ ಇಟ್ಟುಕೊಂಡು 
ಆರಂಭಿಸುವುದು ಯೋಗ್ಯ. ಸರಾಸರಿ ಪ್ರತಿ ಕಾಲೋನಿಯಿಂದ 4 ಕಿಲೋ ಜೇನುತುಪ್ಪ 
ಸಿಗುತ್ತದೆ ಮತ್ತು ಇದಕ್ಕಾಗಿ ಪ್ರತಿ ಕಾಲೋನಿಗೆ 70 ರೂಪಾಯಿಗಳ ಬಂಡವಾಳವನ್ನು 
ತೊಡಗಿಸಬೇಕಾಗುವುದಾದರೆ ಮನರಂಜನೆಗಾಗಿ ಈ ವ್ಯವಸಾಯವನ್ನು ಕೈಗೊಳ್ಳು 


* ಇಂಡಿಯನ್‌ ಸ್ಟಾಂಡರ್ಡ್‌ ಇನ್ಸ್ಟಿ ಟ್ಯೂಶನ್‌. 


106 ಜೇನುಸಾಕಣೆ 


ವವರು 300 ರೂಪಾಯಿ ಬಂಡವಾಳವನ್ನು ತೊಡಗಿಸಿ 75 ರೂಪಾಯಿ ಬೆಲೆಯ 
12-15 ಕಿಲೋ ಜೇನುತುಪ್ಪವನ್ನು ಮತ್ತು ಪೂರಕ ಉದ್ಯೋಗವಾಗಿ ಈ ವ್ಯವಸಾಯ 
ವನ್ನು ಕೈಗೊಳ್ಳು; ವವರು 1000 ಜಾ ಬಂಡವಾಳದಿಂದ 60-70 ಕಿಲೋ 
ಗ್ರಾವಕ್‌ ಜೇನುತುಪ್ಪದ 250 ರೂಪಾಯಿಗಳ ಗಳಿಕೆಯನ್ನು ಮಾಡಬಹುದು 


ಇನ್ನು ಈ ಉದ್ಯೋಗದಿಂದಲೇ ಜೀವನವನ್ನು ಸಾಗಿಸಲಿಚ್ಛಿಸುವವರು ಕೂಡ 
ಸಣ್ಣ ಪ್ರಮಾಣದಿಂದ ಇದನ್ನು ಪ್ರಾರಂಭಿಸಿ. 3-4 ವರ್ಷ ೯ಗಳಲ್ಲಿ' 1 100 ಕಾಲೋನಿ 
ಗಳನ್ನು ನೋಡಿಕೊಳ್ಳು ವಂತಾಗಬಹುದು. ಆಗ ಅವರು ತೊಡಗಿಸಬೇಕಾದ ಬಂಡವಾಳ 
6000 ರೂಪಾಯಿಗಳಷ್ಟಾಗುವುದು. ಅವರ ಗಳಿಕೆಯು ಈ ಕೆಳಗಿನ: ಐದು 
ಪರಿಸ್ಥಿತಿಗಳನ್ನು ಅವಲಂಬಿಸಿರುತ್ತದೆ: '` 


(1) ಆ ಪ್ರದೇಶದಲ್ಲಿಯ ನಿಸರ್ಗದ ನ ಭು 
` (2) ಅವನು ಸಾಕುತ್ತಿರುವ ಹುಳುಗಳ ಯೋಗ 
- (3) ಅವನ ಕೌಶಲ್ಯ, ಉದ್ಯೋಗಶೀಲತೆ, ಚ. 
(4) ಆಯಾ ವರ್ಷದ ಮಳೆ ಬೆಳೆ, 
(5) ರೋಗಗಳು ವೈರಿಗಳು. 


ನಮ್ಮ ದೇಶದಲ್ಲಿ ನಮ್ಮವೇ ಹುಳುಗಳು ಸರಾಸರಿ 8 ಕಿಲೋಗ್ರಾಮ್‌ಗಳಂತೆ 
ಉತ್ಪನ್ನವನ್ನು ಕೊಟ್ಟಿ ರುತ್ತವೆ. “ಕಲವು ಕಾಲೋನಿಗಳು 12 ಕಿಲೋಗ್ರಾರ್ಮ್‌ಗಳಂತೆ 
ಕೊಟ್ಟಿರಂತ್ತವೆ. ಸರಾಸರಿ 6 ರಂತೆ ಹಿಡಿದರೂ 600 ಕಿಲೋಗ್ರಾಮ್‌ಗಳ ಉತ್ಪನ್ನ 
ವನ್ನು ಅಂದರೆ ಈಗಿನ ದರದಂತೆ 3000 ರೂಪಾಯಿಗಳ ನಿವ್ವಳ ಉತ್ಪನ್ನವನ್ನು 
ಪಡೆದುಕೊಳ್ಳುವುದು ಅಸಾಧ್ಯವಲ್ಲ. ಸೋಮಾರಿಗಳಿಗೆ ಅದಕ್ಷರಿಗೆ "ಇದು ಸಾಧ್ಯ ವಾಗ 
ಲಾರದು. ಈ ಪ್ರಕಾರದ ಜೇನು ಕೃಷಿಗೆ ಉತ್ತೆ ಕ್ರೀಜನವನ್ನು "ಕೊಡುವುದೂ ಸರಕು 
ದವರ ಕರ್ತವ್ಯಗಳಲ್ಲಿ ಒಂದು. ಇಂಥವರಿಂದಲೇ ಈ ಕೃಷಿ ಮತ್ತು ಉತ್ಪಾದನೆಗಳು 
ಹೆಚ್ಚುತ್ತವೆ. ಇತರ ಎರಡು ವರ್ಗಗಳವರು ಪ್ರತಿ ಕಾಲೋನಿಯಿಂದ ಎಷ್ಟನ್ನು 
ದೊರಕಿಸುತ್ತಾರೋ ಅಷ್ಟಕ್ಕಿಂತ ಹೆಚ್ಚನ್ನು ಇವರು ಉತ್ಪಾದಿಸುತ್ತಾರೆ. ಇವರು 
ಹೆಚ್ಚೆಚ್ಚು ಜ್ಞಾನವನ್ನು ಗಳಿಸುತ್ತಾರೆ. 100 ಕಾಲೋನಿಗಳಿಗೆ ತಮ್ಮ ವ್ಯವಸಾಯ 
ವನ್ನು 'ನಿತಗೊಳಿಸಬೇಕೆಂದು ಇಚ್ಛಿಸುವವರು, ಪ್ರತಿವರ್ಷ 50-75 ಕಾಲೋನಿ 
ಗಳನ್ನು ಮಾರುವುದು ಸಾಧ್ಯವಾಗುತ್ತದೆ. ರಾಣಿಹುಳುಗಳ ತಳಿಗಳನ್ನು ಸುಧಾರಿಸು 
ವುದು ಮತ್ತು ಒಳ್ಳೆಯ ತಳಿಯ ರಾಣಿಹುಳುಗಳನ್ನು ಉತ್ಪತ್ತಿಸಿ ಮಾರುವುದು 
ಕೂಡ ಅವರಿಗೆ ಸಾಧ್ಯವಾಗುತ್ತಿದೆ. ಮಾರಾಟಕ್ಕಾಗಿ ಜೇನುಹುಳುಗಳ ಕಾಲೋನಿ 
ಗಳನ್ನು ಉತ್ಪಾದಿಸುವ ಉದ್ಯೋಗವನ್ನು ಕೈಕೊಳ್ಳುವುದು ಕೂಡ ಇವರಿಗೆ ಸಾಧ್ಯ. 
ಇದಲ್ಲದೆ ತರಕಾರಿಗಳನ್ನೂ ಹಣ್ಣು ಹಂಪಲುಗಳ ಗಿಡಗಳನ್ನೂ ಬೆಳೆಸುವುದೂ ಇವರಿಗೆ 
ಸಾಧ್ಯವಾಗುತ್ತದೆ. 


ಜೇನುಕೃಷಿ 107 


ಒಂದೇ ಸ್ಥಳದಲ್ಲಿ ಎಷ್ಟು ಕಾಲೋನಿಗಳನ್ನು ಸಾಕಬಹುದು? ಈ ಪ್ರಶ್ನೆಗೆ 
ಪ್ರಯೋಗಗಳನ್ನು ಕೈಕೊಂಡ ನಂತರವೇ ಉತ್ತರ ಹೇಳುವುದು ಸಾಧ್ಯ. ಜೇನು 
ಹುಳುಗಳು ಪ್ರಯಾಸವಿಲ್ಲದೆ ಒಂದೂವರೆ ಕಿಲೋಮೀಟರ್‌ ದೂರ ಹೋಗಿ ಆಹಾರ 
ವನ್ನು ತರುತ್ತವೆ. ಮೂರು ಕಿಲೋಮೀಟರ್‌ ಮೂರ ಹೋಗುವುದು ಅಸಾಧ್ಯವಲ್ಲ. 
ಅದರಿಂದ 6-7 ಚದರ ಕಿಲೋಮೀಟರ್‌ಗಳಲ್ಲಿ ಇರುವ ಗಿಡಮರಗಳು ಬಿಡುವ 
ಹೂವುಗಳ ಪ್ರಮಾಣವನ್ನು ಗಳಿಕೆಯು ಅವಲಂಬಿಸಿರುತ್ತದೆ. ಸಾಮಾನ್ಯ ತರಗತಿಯ 
ಪ್ರದೇಶದಲ್ಲಿ ಪ್ರತಿ ಚದರ ಕಿಲೋಮೀಟರಿಗೆ 20 ಕಾಲೋನಿಗಳೆಂದು ಅಂದಾಜು 
ಮಾಡಿದರೆ, ಮೊದಲು ಒಂದು ಸ್ಥಳದಲ್ಲಿ 40 ಕಾಲೋನಿಗಳನ್ನಿಟ್ಟು ನೋಡಬೇಕು. ಅವು 
6-8 ಕಿಲೋಗ್ರಾಮ್‌ಗಳಿಗಿಂತ ಜಾಸ್ತಿಯಾಗಿ ಜೇನುತುಪ್ಪವನ್ನು ಕೊಡುತ್ತವೆಂದಾದರೆ 
ಕ್ರಮೇಣ 10-10 ಕಾಲೋನಿಗಳನ್ನು ಏರಿಸುತ್ತ ಹೋಗಿ ಅದಕ್ಕೂ ಕಡಮೆ ಉತ್ಪಾದನೆ 
ಯಾಗತೊಡಗಿದಾಗ ಅಷ್ಟಕ್ಕೆ ನಿಲ್ಲಿಸಬೇಕು. ಯಾವುದೊಂದು ಸ್ಥ ಳದಲ್ಲಿ 40 ಕ್ಕಿಂತ 
ಹೆಚ್ಚು ಕಾಲೋನಿಗಳನ್ನು ಇಟ್ಟು ಕೊಳ್ಳುವುದು ಒಳಿತಲ್ಲವೆಂದು ವಿದೇಶೀಯರೂ ಅಭಿ 
ಪ್ರಾಯಪಡುತ್ತಾರೆ. ಸಾಧ್ಯವಾದರೆ 2-2 ಕಿಲೋಮೀಟರ್‌ ದೂರದಲ್ಲಿ 40-40 ರಂತೆ 
ಇಡುವುದು ಯೋಗ್ಯ. ಅವುಗಳನ್ನು ನೋಡಿಕೊಳ್ಳುವವರು ಸಮೀಪದಲ್ಲಿರುವುದು 
ಅವಶ್ಯ. ಅಂಥವರು ದೊರಕುವ ಸ್ಥ ಳವನ್ನೇ ಈ ಬಗ್ಗೆ ಕೃಷಿಕನು ಆರಿಸಿಕೊಳ್ಳಬೇಕು. 
ಇವುಗಳಿಗೆ ಹೊರ ಜೇನು ಸಾಕಾಣಿಕಾ ಕೇಂದ್ರಗಳೆನ್ನುತ್ತಾರೆ. 


100ರ ಮಟ್ಟಿನ ಕಾಲೋನಿಗಳನ್ನು ಸಾಕುತ್ತಿರುವವರು ಕರ್ನಾಟಕದಲ್ಲಿ ಅನೇಕ 
ರಿದ್ದರು. ಒಳ್ಳೇ ಉತ್ಪಾದನೆಯನ್ನು ಅಂದರೆ, 800 ಕಿಲೋಗ್ರಾಮ್‌ಗಳ ಮಟ್ಟಿನ 
ಉತ್ಪನ್ನವನ್ನೂ ಹೊಂದುತ್ತಿದ್ದರು. ಕೇರಳ ಮತ್ತು ಕನ್ಯಾಕುಮಾರಿ ಜಿಲ್ಲೆಗಳಲ್ಲಿ 
1000 ಕ್ಕಿಂತ ಜಾಸ್ತಿ ಕಾಲೋನಿಗಳನ್ನು ಸಾಕುವವರು ಇದ್ದಾರೆ. 4000 ಕಿಲೋ 
ಗ್ರಾಮ್‌ಗಳನ್ನು ಸಹಜವಾಗಿ ಉತ್ಪತ್ತಿಮಾಡುವುದು ಕಂಡುಬಂದಿದೆ. ಇವುಗಳ ಉತ್ಪಾದನೆ 
ಯಿಂದಲೇ ಜೀವನವನ್ನು ನಡೆಸಿಕೊಂಡು ಮನೆಮಾರುಗಳನ್ನು ಕೊಂಡುಕೊಂಡಿರುತ್ತಾರೆ. 
ಕೇರಳದ ಜೇನುಕೃಷಿಯನ್ನು ವಿವರಿಸುತ್ತ. ಜಾಗೃತಿಯಲ್ಲಿ "ಕೇರಳದಲ್ಲಿ 200 ಕ್ಕಿಂತ 
ಹೆಚ್ಚು ಜನರು ತಲಾ 30ಕ್ಕಿಂತ ಹೆಚ್ಚು ಮತ್ತು ಅನೇಕ ಜನರು 500 ಕ್ಕಿಂತ ಹೆಚ್ಚು 
ಜೇನು ಕಾಲೋನಿಗಳನ್ನು ಸಾಕುತ್ತಿದ್ದಾರೆ" ಎಂದು ಬರೆಯಲಾಗಿದೆ. ಅಲ್ಲಿಯ ಜೇನು 
ಕೃಷಿಯ ಪ್ರಗತಿಯನ್ನು ವಿವರಿಸುವಾಗ ಖಾದೀ ಗ್ರಾಮೋದ್ಯೋಗದ ಜೇನು 
ಡೈರೆಕ್ಟರಾದ ಶ್ರೀ ಸಿ. ವಿ. ಠಾಕೂರ್‌ರವರು ಹೀಗೆ ಬರೆಯುತ್ತಾರೆ 'ಪ್ರತಿ 
ಕಾಲೋನಿಯಿಂದ 25 ರಿಂದ 40 ಕಿಲೋ ಜೇನನ್ನು ಉತ್ಪಾದಿಸುವವರು ಅನೇಕ 
ಮಂದಿ ಅಲ್ಲಿ ಇದ್ದಾರೆ. ಪ್ರತಿ ಜೇನು ಕೃಷಿಕರ ಸರಾಸರಿ ಉತ್ಪನ್ನವು 100-115 
ರೂಪಾಯಿಗಳದು. ಆದರೆ 500-600 ಕಾಲೋನಿಗಳನ್ನು ಸಾಕುತ್ತ 5000 ಕಿಲೋ 
ಗಳಿಗಿಂತ ಜಾಸ್ತಿ ಉತ್ಪಾದನೆ, ಎಂದರೆ 40.000 ಕಿಲೋಗಳನ್ನು ಗಳಿಸುವ ಹೇರಳ 
ಜನರು ಅಲ್ಲಿದ್ದಾರೆ”. 


108 ಜೇನುಸಾಕಣೆ 


6. ಜೇನುಕೃಷಿಯನ್ನು ಪ್ರಾರಂಭಿಸುವ ರೀತಿ 
ಜೇನುವ್ಯವಸಾಯವನ್ನು ನಾಲ್ಕು ರೀತಿಗಳಿಂದ ಪ್ರಾರಂಭಿಸಬಹುದು; 
(1) ಕಾಲೋನಿಗಳನ್ನು ಖರೀದಿಮಾಡಿ 
(2) ಪಾಲಾಗಿ ಗೂಡಿನಿಂದ ಹೊರಬಿದ್ದ ಸ್ಥಾ ತರ್ವರ್ಮ್‌ಗಳನ್ನು ಹಿಡಿದು 
(3) ಕೃತ್ರಿಮವಾಗಿ ಪಾಲುಮಾಡಿ 
(4) ಮರಗಳು, ಬಂಡೆಗಲ್ಲುಗಳು ಮುಂತಾದ ನಿಸರ್ಗದ ನಿವಾಸಗಳಿಂದ ಹಿಡಿದು 


1. ಕಾಲೋನಿಗಳನ್ನು ಖರೀದಿಮಾಡಿ ಜೇನುಕೃಹಿಯನ್ನು 
ಪ್ರಾರಂಭಿಸುವಿಕೆ 


ಇದು ಅತಿಸುಲಭವಾದ ಮಾರ್ಗ, ಜೇನು ಕೃಷಿಯಲ್ಲಿ ಮುಂದುವರಿದ 
ದೇಶಗಳಲ್ಲಿ ಕಾಲೋನಿಗಳು ಕ್ರಯಕ್ಕೆ ಸಿಗುತ್ತವೆ. ಅನೇಕರು ಕಾಲೋನಿಗಳನ್ನು 
ಮಾರಾಟ ಮಾಡುವುದಕ್ಕೆ ಸಿದ್ಧಪಡಿಸುತ್ತಾರೆ. ಇದು ಲಾಭದಾಯಕವಾದ ವ್ಯವಸಾಯ- 
ಜೇನುತುಪ್ಪಕ್ಕಾಗಿ ಹುಳುಗಳನ್ನು ಸಾಕಿ ಅದನ್ನು ಮಾರುವುದಕ್ಕಿಂತ ಹುಳುಗಳನ್ನು 
ಮಾರುವ ಉದ್ಯೋಗವೇ ಹೆಚ್ಚು ಲಾಭವನ್ನು ಕೊಡುತ್ತವೆ. ಚಳಿಪ್ರದೇಶದಲ್ಲಿ 
ಜೇನುಕಾಲೋನಿಗಳನ್ನು ಚಳಿಗಾಲದಲ್ಲಿ ಸಂಭಾಳಿಸಿ ಬದುಕಿಸಿ ಇಟ್ಟುಕೊಳ್ಳುವುದು 
ತುಂಬ ಖರ್ಚಿನ ಕೆಲಸ. ಅಲ್ಲಿಯ ಚಳಿಯು ಶೂನ್ಯ ಡಿಗ್ರಿಗಿಂತ ಕೆಳಗೆ ಇಳಿಯುತ್ತದೆ. 
ಪ್ರತ್ಯೇಕವಾದ ನೆಲಮನೆಗಳನ್ನು ಅವುಗಳಿಗಾಗಿ ಕಟ್ಟಿಸಿ, ಕೃತ್ರಿಮವಾಗಿ ಅಲ್ಲಿ ಶಕೆಯನ್ನು 
ಉಂಟುಮಾಡಿ, ಕೃತ್ರಿಮ ಆಹಾರವನ್ನು ಕೊಟ್ಟು ಬದುಕಿಸಿ ಇಟ್ಟುಕೊಳ್ಳಬೇಕಾಗುತ್ತದೆ. 
ಅದಕ್ಕಿಂತಲೂ ಬೇಸಿಗೆಯ ಬೆಳೆಯನ್ನು ತೆಗೆದುಕೊಂಡ ನಂತರ ಹುಳುಗಳನ್ನು ಸಾಯು 
ವಂತೆ ಮಾಡಿ, ಮುಂದಿನ ಹಂಗಾಮು ಬರುತ್ತಿರುವಾಗ ಹಣಕೊಟ್ಟು ಹೊಸ ಕಾಲೋನಿ 
ಗಳನ್ನು ಖರೀದಿಮಾಡುವುದು ಆಗ್ಗ ವಾಗುತ್ತದೆ. ಆದರೆ ಕಾಲೋನಿ ಗಳನ್ನು ಮಾರಾಟ 
ಕ್ಯಾಗಿ ಸಿದ್ದಪಡಿಸುವ ವ್ಯವಸಾಯವನ್ನು ಶೀತವಲಯಗಳಲ್ಲಿ ಕೈಕೊಳ್ಳು ವುದು ಸಾಧ್ಯ 
ವಾಗುವುದಿಐ. ಸಮಶೀ ತೋಷ್ಣ ವಲಯದ ದಕ್ಷಿಣ ಭಾಗ ಅಥವಾ ಉಷ್ಣ ವಲಯಗಳು 
ಈ ಉಪವ್ಯವಸಾಯಕ್ಕೆ ಯೋಗ್ಯ. ಫ್ರಾನ್ಸ್‌ ದೇಶದ ದಕ್ಷಿಣ ಭಾಗದಲ್ಲಿ ಇದು ಅತಿ 
ದೊಡ್ಡ ವ್ಯವಸಾಯವಾಗಿರುತ್ತದೆ. ಬ್ರಿಟನ್‌, ಜರ್ಮನಿ. ಫ್ರಾನ್ಸ್‌ದ ಉತ್ತರ ಭಾಗ 
ದವರು, ಇನ್ನೂ ಅನೇಕ ದೇಶೀಯರು ಇಲ್ಲಿಂದಲೇ ಕಾಲೋನಿಗಳನ್ನು ಪ್ರತಿವರ್ಷ 
ಖುರೀದಿಮಾಡುತ್ತಾರೆ. ಸುಧಾರಿಸಿದ ತಳಿಯ. ಹೆಚ್ಚು ಉತ್ಪನ್ನವನ್ನು ಕೊಡುವ 
ಹುಳುಗಳು, ಒಳ್ಳೆಯ ತಳಿಯ ರಾಣಿಹುಳುಗಳು, ಇಲ್ಲಿ ಕ್ರಯಕ್ಕೆ "ಸಿಗುತ್ತವೆ. ಈ ಕೃಷಿ 
ಯಂಲ್ರಿ ಹಿಂದು ಳಿದ ದೇಶಗಳಾದ ಭಾರತ ಮೊದಲಾದುವ ಗಳಲ್ಲಿ ಈ ವ್ಯ ವಸಾಯವನ್ನು 
ಯಾರೂ ಕೈಕೊಂಡಿರುವುದಿಲ. ಈ ಕೈಗಾರಿಕೆಯಲ್ಲಿ ತೊಡಗಿದವರಿಗೆ ಸಸಿಪೋಷಕ 
ರೆಂತಲೂ ಅವರ ಜೇನು ತೋಟಗಳಿಗೆ ನರ್ಸರಿಗಳೆಂತಲೂ ಹೆಸರು 


ಜೇನುಕೃಷಿ 109 


2. ಪಾಲಾಗಿ ಗೂಡಿನಿಂದ ಹೊರಬಿದ್ದ ಸ್ಟಾರ್ಮ್‌ಗಳನ್ನು ಹಿಡಿದು ಜೇನು 
ಕೃಷಿ ಪ್ರಾರಂಭಿಸುವಿಕೆ 


ವಿಶಿಷ್ಟ ಖುತುಮಾನದಲ್ಲಿ ಜೇನುಹುಳುಗಳು ಪಾಲಾಗುತ್ತವೆ. ಹಳೆಯ ಮನೆ 
ಯಿಂದ ರಾಣಿ ಸಮೇತವಾಗಿ ಹೊರಟು ಬರುವ ಹುಳುಗಳಿಗೆ `ಸ್ವಾರ್ಮ್‌' ಎನ್ನುತ್ತಾರೆ. 
ಸ್ವಾರ್ಮಿಂಗ್‌ನ ಪ್ರಕರಣದಲ್ಲಿ ಈ ವಿಷಯವನ್ನು ಬರೆಯಲಾಗಿದೆ. ಕಾಯಂನಿವಾಸ 
ವನ್ನು ಹುಡುಕುವ ತನಕ ಆವು ತಮ್ಮ ಹಳೆಯ ಮನೆಯ ಸಮೀಪದಲ್ಲಿಯ ಒಂದು 
ಮರದ ಟೊಂಗೆಯ ಬುಡದಲ್ಲಿ ಗುಂಪಾಗಿ ಕುಳಿತುಕೊಳ್ಳುತ್ತವೆ. ಹಳೇಗೂಡಿನಲ್ಲಿಯ 
ಜೇನುತುಪ್ಪದಿಂದ ಹೊಟ್ಟೆಯನ್ನು ತುಂಬಿಸಿಕೊಂಡೇ ಅವು ಅದನ್ನು ಬಿಟ್ಟಿರುತ್ತವೆ. 
ಆಗ ಅವುಗಳಿಗೆ ಯಾರನ್ನೂ ಕಡಿಯುವುದು ಸಾಧ್ಯವಾಗುವುದಿಲ್ಲ. ಸಾಧುವಾಗಿ 
ವರ್ತಿಸುತ್ತವೆ. ಚಿಕ್ಕ ಮಕ್ಕಳುಗಳು ಅವುಗಳನ್ನು ಕೈಗಳಿಂದ ಮುಷ್ಟಿಯಾಗಿ ಹಿಡಿದು 
ಹೊಸಗೂಡುಗಳಲ್ಲಿ (ಪೆಟ್ಟಿಗೆಗಳಲ್ಲಿ) ತುಂಬಬಹುದು. ಆಮೇಲೆ ಅವು ಸಾಮಾನ್ಯ 
ವಾಗಿ ಆ ಪೆಟ್ಟಿಗೆಗಳನ್ನು ಬಿಟ್ಟುಹೋಗುವುದಿಲ್ಲ. ರಾಣಿಯು ಕೂಡಲೇ ತತ್ತಿಗಳನ್ನು 
ಇಡತೊಡಗುತ್ತದೆ. ಅದು ಸಾಧ್ಯವಾಗಬೇಕೆಂದು ಸ್ವಾರ್ಮಿನೊಡನೆ ಹಾರಿಬಂದ 
18 ದಿನಗಳಿಗಿಂತಲೂ ಕಡಮೆ ಪ್ರಾಯದ ಹುಳುಗಳು ಕೂಡಲೇ ಹುಟ್ಟುಗಳನ್ನು ಕಟ್ಟೆ 
ಕೊಡುತ್ತವೆ. ಗೂಡಿನೊಳಗಿನ ಇತರ ಕೆಲಸಗಳನ್ನೂ ಕೈಕೊಳ್ಳುತ್ತವೆ. ಸಾಕಷ್ಟು 
ಕಣಗಳನ್ನು ಕಟ್ಟದ ನಂತರ ಕೂಡಲೇ ಗೂಡುಗಳ ಹೊರಗಿನ ಕೆಲಸಗಳನ್ನು ಪ್ರಾರಂಭಿ 
ಸುತ್ತವೆ. ಕೆಲವೇ ದಿನಗಳಲ್ಲಿ ಜೇನುತುಪ್ಪವು ಅದರಲ್ಲಿ ಸಂಗ್ರಹವಾಗುತ್ತದೆ. ಇತರ 
ಜೇನುಕಾಲೋನಿಗಳಿಗಿಂತ ಸ್ವಾರ್ಮಿಂಗ್‌ ಆಗಿ ಬಂದಂಥವು ಹೆಚ್ಚು ಬೆಳೆಯನ್ನು 
ಕೊಡುತ್ತವೆಯೆಂದು ಜೇನು ಕೃಷಿಕರ ಅಭಿಪ್ರಾಯ. ಸ್ವಾರ್ಮ್‌ಗಳನ್ನು ಪೆಟ್ಟಿಗೆ 





ಚಿತ್ರ 28: ಗಿಡಕ್ಕೆ ಹೊಂದಿಕೊಂಡಿರುವ ಸ್ವಾರ್ಮು 


ಗಳಲ್ಲಿ ತುಂಬಿದಾಕ್ಷಣವೇ ಕೃತ್ರಿಮ ಎರಿಗಳಿರುವ ಚೌಕಟ್ಟುಗಳ ಪೂರೈಕೆಯಾದ ನಂತರ 
ಸ್ವಾರ್ಮ್‌ಗಳನ್ನು ಹಿಡಿಯ ಬಯಸುವವರು ಆಧುನಿಕ ಮಾದರಿಯ ಜೇನುಪೆಟ್ಟಿಗೆ, 
ಕೃತ್ರಿಮ ಎರಿಗಳುಳ್ಳ ಚೌಕಟ್ಟುಗಳಿಂದ ಸುಸಜ್ಜಿತವಾಗಿರುವುದು ಅವಶ್ಯ. 


110 ಜೇನುಸಾಕಣೆ 


ವಲಸೆ ಬಂದ ಸ್ವಾರ್ಮ್‌ಗಳನ್ನು ಹಿಡಿಯಬಯಸುವವರು ಇನ್ನೊಂದು ಜಾಣ 
ತನದ ಉಪಾಯವನ್ನು ಕೈಕೊಳ್ಳುತ್ತಾರೆ. ಸ್ವಾರ್ಮ್‌ ಆಗುವ ಒಂದೆರಡು ತಿಂಗಳು 
ಗಳ ಮೊದಲೇ ಅದವಿಗಳಲ್ಲಿ ಅಲ್ಲಲ್ಲಿ ಗಿಡಗಳ ಟೊಂಗೆಗಳಿಗೆ ವಿಶಿಷ್ಟ ಮಾದರಿಯ 
ಮಣ್ಣಿನ ಗಡಿಗೆಗಳನ್ನು ಕಟ್ಟುತ್ತಾರೆ. ಕಟ್ಟುವ ಮುಂಚೆ, ಅವುಗಳ ಒಳಆಯದಲ್ಲಿ 
ಜೇನು, ಮೇಣ, ಸಕ್ಕರೆ ಅಥವಾ ಬೆಲ್ಲದ ಪಾಕಗಳನ್ನು ಸವರಿರುತ್ತಾರೆ. ಇವುಗಳ 
ವಾಸನೆಯಿಂದ ಆಕರ್ಷಿತವಾದ ಆ ಹುಳುಗಳು ಆ ಗಡಿಗೆಗಳನ್ನು ಸೇರಿಕೊಳ್ಳುತ್ತವೆ. 
ಕೂಡಲೇ ಯೋಗ್ಯವಾದ ಮನೆ ಸಿಕ್ಕಿತೆಂದು ಅವುಗಳಿಗೆ ಸಂತೋಷ. ಕೂಡಲೆ ತಮ್ಮ 
ದಿನಚರಿಯನ್ನು ಪ್ರಾರಂಭಿಸುತ್ತವೆ. ಅನಂತರ ಒಂದು ತಿಂಗಳಲ್ಲಿ, ಆ ಗಡಿಗೆಗಳನ್ನು 
ಕಟ್ಟಿದವರು ಅವುಗಳನ್ನು ತಮ್ಮ ಮನೆಗಳಿಗೆ ಸಾಗಿಸಿಕೊಂಡು ಹೋಗಿ ಅಲ್ಲಿ ಅವು 
ಗಳನ್ನು ಇಟ್ಟುಬಿಡುತ್ತಾರೆ. ಆಗ ಅವರಿಗೆ ಸಿಗುವುದು ಮಡಿಕೆ ಜೇನು. ಕೆಲವರು 
ಆ ಹುಳುಗಳನ್ನು ಅವುಗಳಲ್ಲಿಯ ಕಿರಿಯವು ಸಮೇತ ಆಧುನಿಕ ಮಾದರಿಯ ಪೆಟ್ಟಿಗೆಗಳಲ್ಲಿ 
ತುಂಬುತ್ತಾರೆ. ಇವರಿಗೆ ಅತಿಸ್ವಚ್ಚ ಮತ್ತು ಶುದ್ಧವಾದ ಯಂತ್ರದಿಂದ ತೆಗೆಯಲಾದ 
ಜೇನು ಸಿಗುತ್ತದೆ. ಇದಕ್ಕೆ ಪೆಟ್ಟಿಗೆಜೇನು ಎಂಬ ಹೆಸರು ಕರ್ನಾಟಕದಲ್ಲಿ ಪ್ರಚಾರದಲ್ಲಿ 
ಬಂದಿರುತ್ತದೆ. 


ಹೆಚ್ಚಾಗಿ ಮಡಿಕೆಗಳನ್ನು ಅಡವಿಗಳಿಂದ ಮನೆಗೆ ತರುವುದು ರಾತ್ರಿಯಾದ 
ನಂತರ. ಹಗಲು ಹುಳುಗಳು ಆಹಾರ ಸಂಗ್ರಹಕ್ಕಾಗಿ ಹೊರಗೆ ಹೋಗಿರುತ್ತವೆ. 
ರಾತ್ರಿಯಾಗುವಷ್ಟರೊಳಗಾಗಿ ಮರಳಿ ಗೂಡನ್ನು ಸೇರಿಕೊಂಡಿರುತ್ತವೆ. ಮಡಕೆ 
ಗಳಿಂದ ಪೆಟ್ಟಿಗೆಗಳಿಗೆ ಅವುಗಳನ್ನು ತುಂಬುವುದು ಸುಲಭ. ಅವುಗಳಿಗೆ ರಾತ್ರಿ ಕಣ್ಣು 
ಕಾಣುವುದಿಲ್ಲ. ಸರಿಯಾಗಿ ತುಂಬಿದಾಗ ಮರುದಿನದಿಂದಲೇ ಅವು ಗೂಡುಗಳ ಒಳಗಿನ 
ಮತ್ತು ಹೊರಗಿನ ಕೆಲಸಗಳನ್ನು ಪ್ರಾರಂಭಿಸುತ್ತವೆ. 


ಹೊಸದಾಗಿ ಈ ಕೃಷಿಯನ್ನು ಕೈಕೊಳ್ಳಲಿಚ್ಛಿಸುವವರು ಎಂಟು ಹತ್ತು ಗಡಿಗೆ 
ಗಳನ್ನು ಅಡವಿಗಳಲ್ಲಿಯ ಗಿಡಗಳ ಟೊಂಗೆಗಳಿಗೆ ಕಟ್ಟಿಬಿಡುವುದು ಒಳ್ಳೆಯದು. 
ಅವುಗಳಲ್ಲಿಯ ಕೆಲವುಗಳಲ್ಲಾದರೂ ಸ್ವಾರ್ಮ್‌ಗಳು ಸೇರಿಕೊಳ್ಳುತ್ತವೆ. ಹಾಸನ ಮತ್ತು 
ಕೊಡಗು ಜಿಲ್ಲೆಗಳಲ್ಲಿ ಇದು ಸಾರ್ವತ್ರಿಕವಾದ ರೂಢಿ. 


3. ಕೃಶ್ರಿಮವಾಗಿ ಪಾಲುಮಾಡುವ ಮೂಲಕ ಜೇನುಕೃಷಿಯನ್ನು 

ಸ್ವಾರ್ಮಿಂಗ್‌ ಆಗಿ ಬಂದ ಕಾಲೋನಿಗಳಂತೆ ಕೃತ್ರಿಮವಾಗಿ ಪಾಲುಮಾಡಲಾದ 
ಕಾಲೋನಿಗಳು ಪೆಟ್ಟಿಗೆಗಳಲ್ಲಿ ಚೆನ್ನಾಗಿ ನೆಲಸುತ್ತವೆ. ಸ್ವಾರ್ಮಿಂಗ್‌ ಆಗುವುದು 
ಜೇನುಹುಳುಗಳ ಹುಟ್ಟುಗುಣ. ಅದಕ್ಕೆ "ಫೀವರ್‌' ಎನ್ನುತ್ತಾರೆ. -ತನ್ನ ಗೂಡು 
ಖಂಡಿತವಾಗಿಯೂ ಹೆಚ್ಚುಕಡಮೆ ಇಂಥದೇ ದಿನದಲ್ಲಿ ಸ್ವಾರ್ಮಿಂಗ್‌ ಆಗುತ್ತದೆ 
ಎಂಬುದು ಅನುಭವಿಕ ಕೃಷಿಕರಿಗೆ ತಿಳಿಯುತ್ತದೆ. ಮುಂದಾಗಬಹುದಾದ ನಷ್ಟವನ್ನು 


ಜೇನುಕೃಷಿ 111 


ಕಡಮೆ ಮಾಡಿಕೊಳ್ಳುವುದಕ್ಕಾಗಿ. ಸ್ವಾರ್ಮಿಂಗ್‌ ಆಗಬಹುದಾದ 3-4 ದಿನಗಳ 
ಮುಂಚೆ ತಾಪಾಗಿ ಆದನ್ನು ಎರಡು ಪಾಲು ಮಾಡಿಬಿಡುತ್ತಾರೆ. ಕೃಷಿಕರು ಮಾಡುವ 
ಪಾಲುಗಳಿಗೂ ಸ್ವಾರ್ಮಿಂಗ್‌ಗಳಿಗೂ ಭೇದವಿದೆ. ಹುಳುಗಳು ತಾವಾಗಿ ಸ್ವಾರ್ಮ್‌ 
ಆದಾಗ ತಾಯಿಗೂಡಿನ ಪಾಲಿಗೆ ಎಲ್ಲ ಎರಿಗಳು, ಅವುಗಳೊಳಗಿನ ಎಲ್ಲ ಮೊಟ್ಟೆ, 
ಲಾರ್ವಾ, ಕೋಶಗತ ಹುಳು, ಮತ್ತು ಎಳೆ ಪ್ರಾಯದ ಚೆನ್ನಾಗಿ ಹಾರಲು ಬಂದಂಥ 
ಹುಳುಗಳು, ಕೆಲವೇ ಬಲಿತ ಪ್ರಾಯದ ಹುಳುಗಳು ಹಾಗೂ ಇನ್ನೆರಡು ದಿನಗಳಲ್ಲಿ 
ಕಣದಿಂದ ಹೊರಬೀಳತಕ್ಕ ಕೋಶಗತವಾದ ರಾಣಿಹುಳು ಎಲ್ಲ ಪರಾಗ, ಸ್ವಲ್ಪ 
ಜೇನುತುಪ್ಪ ಇವಿಷ್ಟೆ ಬರುತ್ತವೆ. ಸ್ವಾರ್ಮ್‌ ಆಗಿ ಹೋಗಿಬಿಡುವುವು ರಾಣಿಹುಳು 
ಮತ್ತು ಆರ್ಧಕ್ಕಿಂತ ಜಾಸ್ತಿ ಹಾರಬಲ್ಲ ಪ್ರಬುದ್ದ ಹುಳುಗಳು. ಕೃಷಿಕನೇ ಪಾಲು 
ಮಾಡಿದಾಗ, ಸುಮಾರು ಅರ್ಥ ಎರಿಗಳುಳ್ಳ ಚೌಕಟ್ಟುಗಳು, ಅವುಗಳೊಳಗಿನ ಮೊಟ್ಟೆ 
ಮರಿ ಮತ್ತು ಕೋಶಗತ ಹುಳುಗಳು, ಅರ್ಧದ ಮಟ್ಟಿನ ಎಳೆ ಹುಳುಗಳು ಅರ್ಧದ 
ಮಟ್ಟಿನ ಬಲಿತ ಹಾರಬಲ್ಲ ಹುಳುಗಳು ಹಾಗೂ ರಾಣಿಹುಳುವು ಹೊಸ ಗೂಡಿಗೆ 
ಹೋಗುತ್ತವೆ. ಇನ್ನು 4-6 ದಿನಗಳಲ್ಲಿ ಹೊರಬರುವ ರಾಣಿಹುಳುವು ಹಳೆಯ 
ಗೂಡಿನಲ್ಲಿರುತ್ತದೆ. ಹೀಗಾದಾಗ ಎರಡೂ ಗೂಡುಗಳು ಚೆನ್ನಾಗಿ ನೆಲೆಸಿ, ಕೂಡಲೇ 


ಚೆನ್ನಾಗಿ ಎಲ್ಲ ಕೆಲಸಗಳನ್ನು ನೋಡತೊಡಗುತ್ತವೆ. ಹೆಚ್ಚಿ ನ ವಿವರಗಳನ್ನು ಮುಂದೆ 
ಉಲ್ಲೇಖಿಸಲಾಗಿದೆ. 


4. ಮರಗಳು, ಬಂಡೆಗೆಲ್ಲುಗಳು ಮುಂತಾದ ನಿಸರ್ಗದ ನಿವಾಸಗಳಿಂದ 
ಜೇನುಹುಳುಗಳನ್ನು ಹಿಡಿದು ಜೇನುಕೃಷಿ ಪ್ರಾರಂಭಿಸುವಿಕೆ 


ಗಿಡಗಳ ಮತ್ತು ಕಲ್ಲುಬಂಡೆಗಳೊಳಗಿನ ಹೊದರುಗಳೊಳಗಿನ ಹೊದರುಗಳಲ್ಲಿ 
ಇರುತ್ತಿರುವ ಹುಳುಗಳನ್ನು ಹಿಡಿದು ಪೆಟ್ಟಿಗೆಗಳಲ್ಲಿ ತುಂಬುವುದು ಕಠಿಣವಾದ ಕೆಲಸ. 
ಹೊದರುಗಳು ದೊಡ್ಡವಿರಬಹಂದು. ಆದರೆ ಒಳಹೋಗುವ ದಾರಿಯು ಸಣ್ಣದಿರು 
ತ್ತದೆ. A ಒಳಗೆ ಹೋಗುವುದಿಲ್ಲ. ಆಗ ಕೈಕೊಡಲಿಗಳಿಂದ ಅಥವಾ ಉಳಿಗಳಿಂದ 
ದೊಡ್ಡವಾಗಿ ಮಾಡಿಕೊಳ್ಳಬೇಕಾಗುತ್ತದೆ. ಹುಟ್ಟುಗಳು ಮತ್ತು ಹುಳುಗಳು 
ದಾರಿಯ ಸಮೀಪವಾಗಿ ಇರುತ್ತಿರಬಹುದು ಅಥವಾ ಕೈಗಳಿಗೆ ನಿಲುಕದಷ್ಟು ಒಳಗೆ 
ಇರುತ್ತಿರಬಹುದು. ಕೈಗೆ ನಿಲುಕುವಂತಿದ್ದರೆ ಎರಿಗಳನ್ನು ಒಂದೊಂದನ್ನಾಗಿ ಹೊರತೆಗೆದು 
ತಂದ ಪೆಟ್ಟಿಗೆಯ ಚೌಕಟ್ಟುಗಳಿಗೆ ಸರಿಯಾಗಿ ದಾರದಿಂದ ಕಟ್ಟಿ, ಹುಳುಗಳನ್ನು 
ಮುಷ್ಟಿಗಳಲ್ಲಿ ತುಂಬಿಕೊಂಡು, ಪೆಟ್ಟಿಗೆಯಲ್ಲಿ ತುಂಬಿ ಅದನ್ನು ರಾತ್ರಿಯಾಗುವ ತನಕ 
ಗಿದ ಅಥವಾ ಬಂಡೆಯ ಬುಡದಲ್ಲಿ ಇಡುತ್ತಾರೆ. ಹಗಲು, ಹುಳುಗಳು ಆಹಾರ 
ಸಂಗ್ರಹಕ್ಕಾಗಿ ಹೊರಗೆ ಹೋಗಿರುತ್ತವೆ. ರಾತ್ರಿಯಾದ ನಂತರ ಅವು ಹಿಂದಿರುಗು 
ತ್ತವೆ. ಅವು ವಾಸನೆಯನ್ನು ಹಿಡಿದು ಪೆಟ್ಟಿಗೆಯಲ್ಲಿ ಸೇರಿಕೊಳ್ಳುತ್ತವೆ. ಅನಂತರ 
ಮಾಲೀಕನು ಪೆಟ್ಟಿಗೆಯನ್ನು ಮನೆಗೆ ಸಾಗಿಸಿಕೊಂಡು ಬರುತ್ತಾನೆ. ಬೆಳೆದ ಹುಳುಗಳು 
. ಆಹಾರ ಸಂಗ್ರಹಕ್ಕಾಗಿ ಹೋಗುವುದು. ಎರಿಗಳನ್ನು ತಾವೇ ತಯಾರಿಸಿದ ಮೇಣದಿಂದ 
ಚೌಕಟ್ಟುಗಳಿಗೆ ಆಂಟಿಸಂವುದು, ಅವುಗಳನ್ನು ಕಟ್ಟಿದ ದಾರವನ್ನು ಹರಿಹರಿದು ಹೊರ 


112 ಜೇನುಸಾಕಣೆ 


ಚಲ್ಲುವುದು, ರಾಣಿಹುಳುವು ತತ್ತಿಗಳನ್ನಿಡುವುದು, ಕೆಲವು ಯಶಸ್ವಿಯಾಯಿತೆಂಬುದರ 
ಚಿಹ್ನೆಗಳು. ಆದರೆ ಅನೇಕ ಸಾರಿ ಈ ಪ್ರಕಾರದಿಂದ ಹಿಡಿಯಲಾದ ಹುಳುಗಳು ನೆಲೆಸು 
ವುದಿಲ್ಲ. ತಿರುತಿರುಗಿ ಗೂಡಿನಿಂದ ಹಾರಿಹೋಗುತ್ತವೆ. ಆಗ ತಿರುತಿರುಗಿ ಹಿಡಿದು 
ತಂದು ಅದರಲ್ಲಿ ತುಂಬಬೇಕಾಗುತ್ತದೆ. ರಾಣಿಹುಳು ಒಳಗೇ ಇರುತ್ತಿದ್ದರೆ ಇತರ 
ಹುಳುಗಳು ತಾವಾಗಿ ತಿರುಗಿ ಬರುತ್ತವೆ. ಕೆಲವು ಸಲ ರಾಣಿಯನ್ನು ಬಿಟ್ಟೇ ಹೋಗು 
ತ್ತವೆ. | 1 





ಚಿತ್ರ 29: ಮರದ ಹೊದರಿನೊಳಗಿನ ರ್‌ 


ಹುಟ್ಟು ನೆಲಕ್ಕೆ ಸಮೀಪವಿರುವಾಗ ನೆಲದ ಮೇಲೆ ನಿಂತು ಅಥವಾ ಒಂದು 
ಸ್ಟೂಲು, ಮೇಜು ಆಥವಾ ನಿಚ್ಚಣಿಕೆಯ ಮೇಲೆ ನಿಂತು ಈ ಕೆಲಸವನ್ನು ಮಾಡಬರು 
ತ್ತದೆ. ಎತ್ತರವಾಗಿರುವಾಗ, ಗಿಡಗಳನ್ನೇರಿ ಅಥವಾ ಬಂಡೆಗಳನ್ನೇರಿ ಹುಳುಗಳನ್ನು 
ಹಿಡಿಯಬೇಕಾಗುತ್ತದೆ. ತೂತಿನಿಂದ ಬಹುದೂರ, ಒಳಗಡೆಯಲ್ಲಿ ಎರಿಗಳಿದ್ದರೆ, ಕೈಗಳಿಗೆ 


ಜೇನುಕೃಷಿ 113 


ಅವು ಸಿಗುವುದಿಲ್ಲ. ಆಗ ಹೊರಗೆ ಹಾಕಿ ಹುಳುಗಳೆಲ್ಲ ರಾಣೀ ಸಮೇತವಾಗಿ 
ಹೊರಬರುವಂತೆ ಮಾಡಿ ಪೆಟ್ಟಿಗೆಗಳಲ್ಲಿ ತುಂಬಬೇಕಾಗುತ್ತದೆ. ಕೃತ್ರಿಮ ಎರಿಗಳನ್ನು 
ಕೊಡಬೇಕಾಗತ್ತದೆ. ಕೆಲವು ಸಲ ಅವು ನಿಲ್ಲುತ್ತವೆ. ಅನೇಕ ಸಲ ಅವು ನಿಲ್ಲುವುದಿಲ್ಲ. 


ಇಂಥದೇ ಮಾರ್ಗವನ್ನು ಗಿಡಗಳ, ಬಂಡೆಗಳ, ಗೋಡೆಗಳ ಪಾಗಾರಗಳೊಳಗೆ 
ಮನೆಮಾಡಿಕೊಂಡಿರುವ ಹುಳುಗಳನ್ನು ಹಿಡಿಯುವುದಕ್ಕಾಗಿ ಅನುಸರಿಸಬೇಕೆಂದು ಹೇಳ 
ಲಾಗುವುದಿಲ್ಲ. ಈ ಸಾಹಸಕ್ಕೆ ಕೈಹಾಕುವವನು ಅನುಭವಿಕನೇ ಇರುತ್ತಾನೆ. ಪರಿಸ್ಥಿತಿ 
ಗಳನ್ನು ಲಕ್ಷದಲ್ಲಿ ತೆಗೆದುಕೊಂಡು ಯೋಗ್ಯವಾದ ಮಾರ್ಗವನ್ನು ಅವನು ಅನುಸರಿ 
ಸುತ್ತಾನೆ. 


ಆದರೆ ಹೊಸದಾಗಿ ಜೇನುವ್ಯವಸಾಯವನ್ನು ಕೈಕೊಳ್ಳುವವನು ಇಂಥ ಹುಳುಗಳ 
ಮೇಲೆ ಕೂಡಲೆ ವಿಶ್ವಾಸವಿಡಬಾರದು. ಅವು ಚೆನ್ನಾಗಿ ನೆಲೆಸಿದ ನಂತರವೇ ಖರೀದಿ 
ಮಾಡತಕ್ಕದ್ದು. ಅಲ್ಲಿಯ ತನಕ ಅವು ಆ ಸಾಹಸಿಗನ ವಶದಲ್ಲಿಯೇ ಇರತಕ್ಕದ್ದು. 


ಹೊದರುಗಳಿಂದ ಈ ಪ್ರಕಾರ ಹಿಡಿಯುವ ಕೆಲಸವನ್ನು ಮಳೆಗಾಲ ಹಾಗೂ 
ಚಳಿಗಾಲಗಳಲ್ಲಿ ಕೈಕೊಳ್ಳಕೂಡದು. 


7. ಜೇನುಸಾಕುವ ಉಪಕರಣಗಳು 


ಜೇನುಕೃಷಿಗೆ ಜೇನುಪೆಟ್ಟಿಗೆಗಳು, ಹೊಗೆಹಂಡೆ, ರಾಣಿಗೇಟು, ಮೇಣದ ಹಾಳೆ 
ಮತ್ತು ಜೇನುತುಪ್ಪವನ್ನು ಹೊರಚಿಮ್ಮಿಸುವ ಯಂತ್ರ, ಇವಿಷ್ಟಿದ್ದರೆ ಸಾಕು. ನಮ್ಮ 
ನಾಡಿನ ಮಟ್ಟಿಗಂತೂ ಸಾಕು. ಇವಿಷ್ಟರಿಂದಲೇ ಎಷ್ಟೋ ಜನರು ಎಷ್ಟೋ ವರ್ಷಗಳ 
ವರೆಗೆ ಈ ಕೃಷಿಯನ್ನು ನಡೆಸಿಕೊಂಡು ಬಂದಿರುತ್ತಾರೆ; ಉತ್ಪನ್ನ ಲಾಭಗಳನ್ನು 
ಹೊಂದಿರುತ್ತಾರೆ. 10-15 ಕಾಲೋನಿಗಳನ್ನು ಸಾಕುವವರಿಗಂತೂ ಇವುಗಳಿಗಿಂತ 
ಹೆಚ್ಚಿನದೇನೂ ಅವಶ್ಯವಿಲ್ಲ. ಅವಶ್ಯವಿರುವುದು ಜಾಣತನ. ಹುಳುಗಳ ಜೀವನ 
ಕ್ರಮದ ಜ್ಞಾನ. ಸುತ್ತುಮುತ್ತಲಿನ ಸಸ್ಯಾದಿಗಳು ಹವಾಮಾನ, ಖುತುಮಾನಗಳ 
ಪರಿಣಾಮಗಳು ಇವುಗಳ ಜ್ಞಾನ, ಇವಿಷ್ಟಿರುವವರು 5-6 ರೂಪಾಯಿ ಬೆಲೆಯ 
ದೇವದಾರು ಪೆಟ್ಟಿಗೆಗಳಲ್ಲಿ ಕೂಡ ಹುಳುಗಳನ್ನು ಸಾಕಿ ಲಾಭವನ್ನು ಗಳಿಸಿರುತ್ತಾರೆ. 
ಆದಾಗ್ಯೂ ಹೆಚ್ಚಿನ ಲಾಭಾಪೇಕ್ಷೆಯುಳ್ಳವರು ಹೆಚ್ಚು ಒಳ್ಳೆಯ ಪೆಟ್ಟಿಗೆಗಳನ್ನು ಉಪ 
ಯೋಗಿಸುವುದು ಜಾಣತನ. ಪ್ರಾರಂಭದಲ್ಲಿ ತೀರ ಸಾದಾರೀತಿಯ ಅಗ್ಗವಾದವು 
ಗಳನ್ನು ಉಪಯೋಗಿಸುತ್ತ ಕ್ರಮೇಣ ಹೆಚ್ಚು ಬೆಲೆಯವುಗಳನ್ನು ಖರೀದಿಸುವುದೇ 
ಜಾಣತನವೆಂದು ಅನುಭವಿಕರ ಹೇಳಿಕೆ. ಪೆಟ್ಟಿಗೆಗಳ ಮಾತಿರಲಿ, ಅವುಗಳಲ್ಲಿಯ 
ಚೌಕಟ್ಟುಗಳು ಐ.ಎಸ್‌.ಐ. ಗಳ ಮಟ್ಟದವು. 


ಜೇನುಪೆಟ್ಟಿಗೆಗಳಲ್ಲಿ ಮೂರು ಆಕಾರಗಳಿರುತ್ತವೆ. ದಕ್ಷಿಣ ಭಾರತದಲ್ಲಿ ಪ್ರಚಾರ 
ದಲ್ಲಿ ಇರುವುವು; ನ್ಯೂಟನ್‌ 7 ಅಥವಾ ನ್ಮೂಟನ್‌ 8 ಎಂಬವು. ಇವುಗಳಲ್ಲಿ 


114 ಜೇನುಸಾಕಣೆ 


ಹುಳುಗಳ ಪಾಸ್ತವ್ಯ. ದಿನಚರಿ ಉಪಯೋಗಕ್ಕೆ ಅವಶ್ಯವಿರುವ ಆಹಾರ ದಾಸ್ತಾನು 
ಮತ್ತು ಮೊಟ್ಟೆ, ಮರಿ, ಕೋಶಾವಸ್ಥೆ 4 ಯಲ್ಲಿಯ ಹುಳುಗಳ ಬೆಳವಣಿಗೆಗೆ ಅವಶ್ಯವುಳ್ಳೆ 
7 ಅಥವಾ 8. ಚೌಕಟ್ಟುಗಳುಳ್ಳ ಒಂದು "ಕೋಣೆ ಇರುತ್ತದೆ. ಈ ಕೋಣೆಯನ್ನು 
ನಮ್ಮ ನಾಡಿನ ಕೆಲವು ಭಾಗಗಳಲ್ಲಿ "ಬ್ರೂಡ್‌ ಚೇಂಬರ್‌' ಎಂದೂ ಇನ್ನು ಕೆಲವು 
ಭಾಗಗಳಲ್ಲಿ "ಸಂಸಾರಕೋಣೆ' ಯೆಂದೂ ಕರೆಯುತ್ತಾರೆ. ಹಂಗಾಮಿನಲ್ಲಿ ಸಂಗ್ರಹ 
ವಾಗುವ ಜೇನುತುಪ್ಪದ ದಾಸ್ತಾನಿಗಾಗಿ ಈ ಸಂಸಾರ ಕೋಣೆಯ ಮೇಲುಗಡೆಗೆ 
ಒಂದು ಅಥವಾ ಹೆಚ್ಚು ಮಾಳಿಗೆಗಳು ಇರುತ್ತವೆ. ಇವುಗಳಲ್ಲಿಯೂ 7 ಅಥವಾ 
8 ಹುಟ್ಟುಗಳುಳ್ಳ ಚೌಕಟ್ಟುಗಳು ಇರುತ್ತವೆ. ಈ ಕೋಣೆಗಳಿಗೆ ಸುಪರ್‌ಚೇಂಬರ್‌ 
(ಮೇಲ್ಕೋಣೆ) ಎನ್ನುತ್ತಾರೆ. ಚಿತ್ರ 30ರಲ್ಲಿ ಇದನ್ನು ನೋಡಬಹುದು. ಈ 
ಪೆಟ್ಟಿಗೆಗಳಲ್ಲಿ ಐ.ಎಸ್‌.ಐ. A ಎಂಬ ಹೆಸರು ಇತ್ತೀಚೆಗೆ ಬಂದಿರುತ್ತದೆ. 





ಚಿತ್ರ 30: ಆಧುನಿಕ ಜೀನುಪೆಟ್ಟಿಗೆಯ ಬಿಡಿಭಾಗಗಳು 


ನಮ್ಮ ರಾಜ್ಯದ ಕರಾವಳಿ ಪ್ರದೇಶದಲ್ಲಿಯ ಹುಳುಗಳ ಆಕಾರ ಸಣ್ಣದು. 
ಗೂಡುಗಳಲ್ಲಿ ಅವುಗಳ ಸಂಖ್ಯೆ ಯೂ ಸಣ್ಣ ದು 8-10 ಸಾವಿರಗಳಷ್ಟಿರುತ್ತದೆ. 738 
ಚೌಕಟ್ಟುಗಳನ್ನು ಮಾತ್ರ ಹುಳುಗಳು. ಅವುಗಳ ದಿನಚರಿಯ ಆಹಾರ ಸಾಮಗ್ರಿ, 
ಮರಿ ಹಾಗೂ ಮೊಟ್ಟೆಗಳು ತುಂಬುತ್ತವೆ. ಕರಾವಳಿಯಿಂದ ಪೂರ್ವಕ್ಕೆ ಸಹ್ಮಾದ್ರೀ 
ಪರ್ವತವನ್ನು ಏರಿದಂತೆ ಹುಳುಗಳ ಆಕಾರ ಸಣ್ಣ ಪ್ರಮಾಣದಿಂದ ದೊಡ್ಡದಾಗುತ್ತದೆ 
ಯೆಂದು ತಿಳಿಯುತ್ತದಲ್ಲದೆ ಹಂಳುಗಳ ಸಂಖ್ಯೆಯೂ ಹೆಚ್ಚಿ 10 ಚೌಕಟ್ಟುಗಳನ್ನು 
ತುಂಬುತ್ತದೆ. ಅಲ್ಲಿ ನ್ಯೂಟನ್‌ ಆಕಾರದವುಗಳಿಗಿಂತ ಸ್ವಲ್ಪ ದೊಡ್ಡವಾದ ಮಲನಾಡ 
ಅಥವಾ ಜಾಲೀ ತೋಟ ಆಕಾರದವು ಹೆಚ್ಚು ಯೋಗ್ಯ 'ಬಾಗಬಹುದೆಂದು ಅನೇಕರ 
ಅಭಿಪ್ರಾಯ. ಇವುಗಳಿಗೆ "ಐ.ಎಸ್‌.ಐ. B' ನಬ ಹೆಸರು ಬಂದಿದೆ. ಇವು ಇನ್ನೂ 
ನಮ್ಮಲ್ಲಿ ಪ್ರಚಾರದಲ್ಲಿ ಬಂದಿರುವುದಿಲ್ಲ. ಪಂಜಾಬ್‌, ಹಿಮಾಚಲ ಪ್ರದೇಶಗಳಲ್ಲಿ 


ಜೇನುಕೃಷಿ 115 


ಇವೇ ರೂಢಿಯಲ್ಲಿ ಬಂದಿರುತ್ತವೆ. ಕಾಶ್ಮೀರದಲ್ಲಿ ಇವಕ್ಕಿಂತಲೂ ದೊಡ್ಡವಾದ 
ಲಾಂಗ್‌ಸ್ಟ್ರಾಥ್‌ ಆಕಾರದವೇ ಪ್ರಚಾರದಲ್ಲಿ ಇರುತ್ತವೆ. ಅಲ್ಲಿಯ ಹುಳುಗಳ 
ಆಕಾರವು ಯುರೋಪಿಯನ್‌ ಹುಳುಗಳದ್ದೇ ಆಗಿರುತ್ತದೆ. 


ಚೌಕಟ್ಟುಗಳ ಸಂಸಾರ ಕೋಣೆಯವು ಸುಪರ್‌ನಲ್ಲಿರುವಂಥವು 
ಆಕಾರ 

ಐ.ಎಸ್‌.ಐ. A 210 ಮಿಮಿ. 145 ಮಿಮಿ 210 ಮಿಮಿ 65 ಮಿಮಿ 

ಐ.ಎಸ್‌.ಐ. ೫. 280 ಮಿಮಿ. 175 ಮಿಮಿ 280 ಮಿಮಿ 85 ಮಿಮಿ 


ಅವಶ್ಯಕ್ಕಿಂತ ಹೆಚ್ಚು ದೊಡ್ಡ ಆಕಾರದ ಪೆಟ್ಟಿಗೆಗಳನ್ನು ಉಪಯೋಗಿಸುವುದು 
ಜಾಣತನೆವಲ್ಲ. ಸ್ಥಳವು ಖಾಲೀ ಇದ್ದರೆ ವೈರಿಗಳಿಗೆ ಬಂದು ವಾಸಮಾಡುವುದಕ್ಕೆ 
ಇಂಬು ದೊರೆಯುತ್ತದೆ. ಅವಶ್ಯವುಳ್ಳಷ್ಟು ಉಷ್ಣತೆಯು ನಿಧಾನ ಚಳಿಗಾಲದಲ್ಲಿ 
ಹುಳುಗಳಿಗೆ ದೊರೆಯುವುದಿಲ್ಲ. ಹೂವುಗಳ ಸುಗ್ಗಿಯು ಮುಂದುವರಿದು ಎಷ್ಟೋ 
ದಿನಗಳಾಗುವ ತನಕ, ಸಂಸಾರಕೋಣೆಯೇ ತುಂಬುವುದಿಲ್ಲ. ಸುಪರುಗಳಲ್ಲಿ ಹುಳು 
ಗಳು ಹೋಗುವುದಿಲ್ಲ. ಅವು ಸುಪರುಗಳಿಗೆ ಬರುವಷ್ಟರಲ್ಲಿ ಹಂಗಾಮು ಮುಗಿದು 
ಬಿಡುತ್ತದೆ. ಹೀಗಾಗಿ ಕೃಷಿಕನಿಗೆ ಉತ್ಪನ್ನ ಸಿಗುವುದಿಲ್ಲ. ಇವೆಲ್ಲವುಗಳ ವಿಚಾರ 
ದಿಂದಲೇ ಪೆಟ್ಟಿಗೆಗಳ, ಅವುಗಳ ಚೌಕಟ್ಟುಗಳ ಆಕಾರವನ್ನು ನಿರ್ಣಯಿಸಿರುತ್ತಾರೆ. 





ಚಿತ್ರ 31: ಚೌಕಟ್ಟುಗಳು 


ಜೇನುಹುಳುಗಳನ್ನು ತುಂಬಿದ ನಂತರ ನೆಲದ ಮೇಲೆ ಪೆಟ್ಟಿಗೆಗಳನ್ನು ಇರಿಸಿದರೆ 
ಇರುವೆಗಳು ಅವುಗಳೊಳಗೆ ಹತ್ತಿಬರುವ ಸಾಧ್ಯತೆ ಇರುತ್ತದೆ. ಪರೀಕ್ಷಣೆಗೂ ಸಾಧ್ಯ 


116 ಜೇನುಸಾಕಣೆ 


ವಾಗುವುದಿಲ್ಲ. ಆದ್ದರಿಂದ ನೆಲದಿಂದ ಸ್ವಲ್ಪ ಎತ್ತರವಾಗಿ ಒಂದು ಕಾಲುವಾಣೆ 
ಅಥವಾ ಸ್ಟೂಲಿನಮೇಲೆ ಪೆಟ್ಟಿಗೆಗಳನ್ನು ಇಡಬೇಕು ಮತ್ತು ಕಾಲುಮಣೆ ಅಥವಾ 
ಸ್ಫೂಲುಗಳ ಕಾಲುಗಳ ಬುಡದಲ್ಲಿ ನೀರು ತುಂಬಿದ ಮಣ್ಣಿನ ಪಾತ್ರೆಗಳನ್ನು 
ಇಡಬೇಕು. ಒಂದು ಕಂಬವನ್ನು ನೆಲದಲ್ಲಿ ಹುಗಿದು, ಅದರ ಮೇಲೆ ಒಂದು ಹಲಗೆ, 
ಮತ್ತು ಕೆಳಗೆ ಮಣ್ಣಿನ ಪಾತ್ರೆಯನ್ನಿಟ್ಟರೂ ಆಗಬಹುದು (ಚಿತ್ರ 32). ಕಾಲುಮಣೆ 
ಅಥವಾ ಎಂಥ ಸ್ಟೂಲುಗಳಾದರೂ ಸರಿ. ಗೂಡು ಸ್ವಲ್ಪ ಎತ್ತರದಲ್ಲಿರಬೇಕು 
ಬುಡದಲ್ಲಿ ಇರುವೆಗಳು ಏರಿ ಬರದ ರೀತಿಯ ವ್ಯವಸ್ಥೆ ಇರಬೇಕು. 





ಚಿತ್ರ 32; ಸ್ಟೂಲ್‌ ಕಂಬಗಳಮೇಲಿಟ್ಟ ಜೇನುಗೂಡುಗಳು 


ಜೇನುಹುಳುಗಳು ಪೆಟ್ಟಿಗೆಗಳೊಳಗಿಂದ ಹೊರಗೆ ಹೋಗಲು ಹಾಗೂ ಆಹಾರ 
ಸಾಮಗ್ರಿಗಳನ್ನು ತೆಗೆದುಕೊಂಡು ಒಳಸೇರಲು ದಾರಿಬೇಕಷ್ಟೆ. ಬೇಸಿಗೆಯಲ್ಲಿ ಬಹಳಷ್ಟು 
ಹುಳುಗಳು ತೆರಪಿಲ್ಲದೆ ಹೋಗಿ ಬರುತ್ತವೆ. ಆಗ ದಾರಿಯು ದೊಡ್ಡದಿರಬೇಕಾಗು 
ತ್ತದೆ. ಗೈರಹಂಗಾಮಿನಲ್ಲಿ (ಆಕಾಲದಲ್ಲಿ) ದಾರಿಯು ಸಣ್ಣದಿರಬೇಕು. ಏಕೆಂದರೆ 
ಆಗ ಕೆಲಸ ಕಡಮೆಯಿದ್ದು ಹುಳುಗಳ ಓಡಾಟ ಕಡಮೆ ಇರುತ್ತದೆ. ದೊಡ್ಡದಾದ 
ದಾರಿಯನ್ನು ಬಿಟ್ಟರೆ ವೈರಿಗಳಿಗೆ ಒಳಸೇರಲು ಅನುಕೂಲವಾಗುತ್ತದೆ. ಆಧುನಿಕ 
ಪೆಟ್ಟಿಗೆಗಳಲ್ಲಿ 4-6 ಸೆಂಟಿಮೀಟರ್‌ ಅಗಲ ಮತ್ತಾ ಒಂದು ಸೆಂಟಿಮೀಟರ್‌ ಎತ್ತರ 
ವಾದ ದಾರಿಯನ್ನು ಈ ಬಗ್ಗೆ ಎದುರಿನ ಹಲಗೆಯ ಬುಡದಲ್ಲಿ ಕೊರೆದಿರುತ್ತಾರೆ. 
ಅದನ್ನು ಅವಶ್ಯವುಳ್ಳಷ್ಟು ದೊಡ್ಡದೂ ಕಿರಿದೂ ಮಾಡಬರುವ ವ್ಯವಸ್ಥೆ ಇರುತ್ತದೆ. 
ಕೆಲಕೆಲವು ಪ್ರಸಂಗಗಳಲ್ಲಿ ರಾಣಿಹುಳುವನ್ನು ಹೊರಹೋಗದಂತೆ ಮಾಡುವ ಅವಶ್ಯಕತೆ 
ಬರುತ್ತದೆ. ಸ್ವಾರ್ಮಿಂಗ್‌ಅನ್ನು ಪ್ರತಿಬಂಧಿಸುವ ಪ್ರಸಂಗ ಬಂದಾಗ ರಾಣಿಹುಳುವು 
ಹೊರಹೋಗದ ಮತ್ತು ಇತರ ಹುಳುಗಳು ಹೋಗಿಬರುವ ಅನುಕೂಲತೆಯುಳ್ಳ 
ತಗಡುಗಳನ್ನು ದಾರಿಗೆ ಅಡ್ಡವಾಗಿ ಇಡಬೇಕಾಗುತ್ತದೆ. ರಾಣಿಹುಳು ದೊಡ್ಡದು ಹಾಗೂ 


ಜೇನುಕೃಷಿ 117 


ಹೆಚ್ಚು ಎತ್ತರ, ಕಾರ್ಮಿಕ ಹುಳುಗಳು ಕಡಮೆ ಎತ್ತರ. ಈ ಸಾಧನಕ್ಕೆ ರಾಣಿಗೇಟ್‌ 
ಎಂಬ ಹೆಸರು (ಚಿತ್ರ 33). 





ಚಿತ್ರ 33: ರಾಣಿಗೇಟುಗಳು 


ಜಾನ್‌ ಮೆಹರಿಂಗ್‌ ಎಂಬುವನ ಪ್ರಕಾರ ಕೃತಕಎರಿಗಳನ್ನು ಸರಿಯಾದ ಆಕಾರ 
ದಲ್ಲಿ ಚೌಕಟ್ಟುಗಳಿಗೆ ಅಂಟಿಸಿದರೆ, ಹುಳುಗಳಿಗೆ ಮೇಣವನ್ನು ತಯಾರಿಸಿ ಅಂಟಿಸುವ 
ಶ್ರಮ ತಪ್ಪುತ್ತದೆ. ಮೇಣವನ್ನು ತಯಾರಿಸುವುದಕ್ಕೆ ಜೇನುತುಪ್ಪದಿಂದ ಹೊಟ್ಟೆ 
ಯನ್ನು ತುಂಬಿಸಿಕೊಳ್ಳಬೇಕಾಗುತ್ತದೆ. ಇದಕ್ಕೆ ಸಾಕಷ್ಟು ಸಮಯ. ಹಿಡಿಯುತ್ತದೆ. 
ಕೃತ್ರಿಮ ಎರಿಗಳನ್ನು ಕೊಟ್ಟಾಗ ಅಷ್ಟು ಜೇನುತುಪ್ಪವು ಉಳಿಯುತ್ತದಲ್ಲದೆ, ಹುಳು 
ಗಳಿಗೆ ಹೆಚ್ಚಿನ ಜೇನುತುಪ್ಪದ ಸಂಗ್ರಹ ಮಾಡುವುದಕ್ಕೆ ಅನುಕೂಲ ಉಂಟಾಗುತ್ತದೆ. 





ಚಿತ್ರ 34; ಕೃತಕ ಎರಿಗಳು ಚಿತ್ರ 35: ಕೃತಕ ಎರಿಗಳಿಂದ ಜೋಡಿಸಲಾದ 
ಜೌಕಟ್ಟುಗಳು 


ಚಿತ್ರ 34-35 ರಲ್ತಿ ಕೃತ್ರಿಮ ಎರಿಗಳು, ಅವುಗಳನ್ನು ಚೌಕಟ್ಟುಗಳಿಗೆ ಜೋಡಿಸುವ 
ರೀತಿಗಳು ಕಾಣಸಿಗುತ್ತವೆ. 


118 ಜೇನುಸಾಕಣೆ 


ಹೊಗೆ ಸಂದುಕ ಅಥವಾ ಹೊಗೆ ಹಂಡೆಯು ಇನ್ನೊಂದು ಅವಶ್ಯಕವಾದ 
ಉಪಕರಣ. ವಿದೇಶಗಳಲ್ಲಿ ಜೇನು ಕೃಷಿಕರು ಒಂದೆರಡು ಹೊಗೆಗಳ ಪ್ರವಾಹವನ್ನು 
ಗೂಡಿನ ಬಾಯಿಯೊಳಗಿಂದ ಹಾಯಿಸಿದ ನಂತರವೇ ಮುಂಚ್ಚಳವನ್ನು ತೆಗೆಯುತ್ತಾರೆ. 
ನಮ್ಮ ದೇಶದಲ್ಲಿ, ಅದರಲ್ಲಿಯೂ ಕರ್ನಾಟಕದಲ್ಲಿ ಸ್ವಲ್ಪ ಅನುಭವವನ್ನು ಪಡೆದ 
ನಂತರ ಇವುಗಳನ್ನು ಉಪಯೋಗಿಸುವುದೇ ಇಲ್ಲ. ನಮ್ಮ ಹುಳುಗಳು ಹೆಚ್ಚು 
ಸಾಧುಗಳು. ಆದರೆ ಪ್ರಾರಂಭದಲ್ಲಿ ಕೃಷಿಕರು ತಮ್ಮ ಸಂಗಡ ಇವುಗಳನ್ನು ಇಟ್ಟು 
ಕೊಳ್ಳಬೇಕಾದರೆ ಜಾಣತನ ಬೇಕು. ಗಿಡಮರ ಮುಂತಾದವುಗಳೊಳಗಿನ ಪೊಳ್ಳು 
ಗಳೊಳಗಿಂದ ಹುಳುಗಳನ್ನು ಹಿಡಿಯುವಾಗ ಇವು ಅವಶ್ಯ ಬೀಳುತ್ತವೆ. ಹೊಗೆಯನ್ನು 
ಹಾಯಿಸಿದಾಗ ಜೇನುಹುಳುಗಳಿಗೆ ಎಚ್ಚರ ತಪ್ಪಿದಂತಾಗುತ್ತದೆ. ಆಗ ಅವು ಕಡಿ 
ಯುವುದಿಲ್ಲ. ಮಿತಿಗೆಟ್ಟು ಹಾಯಿಸಿದಾಗ ಅವು ಜೀವಕ್ಕೆ ಎರವಾಗುತ್ತವೆ. ಆಗ 
ಆತ್ಮರಕ್ಷಣೆಗೆಂದು ಕಡಿಯುವುದುಂಟು. ಹೊಗೆಸೊಪ್ಪು ಮುಂತಾದವುಗಳ ಹೊಗೆ 
ಅಪಾಯಕರ. ಬೆಂಡು, ಕಟ್ಟಿಗೆ, ಎಣ್ಣೆಯಲ್ಲಿ ಅದ್ದಿದ ಚಿಂದಿಗಳು, ತೆಂಗಿನ ನಾರು ಇವು 
ಅಪಾಯಕರ ಹೊಗೆಯನ್ನು ಬಿಡುವುದಿಲ್ಲ. ಚಿತ್ರ 36, ಹೊಗೆ ಹಂಡೆಗಳ ಕಲ್ಪನೆ 
ಯನ್ನೂ ತಂದುಕೊಡುತ್ತದೆ. 





ಚಿತ್ರ 36: ಹೊಗೆಹಂಡೆ 


ಕೆಲವು ಕೃಷಿಕರು ಹೊಗೆಯ ಬದಲು ಕಾರ್ಬಾಲಿಕ್‌ ಆಮ್ಲದಲ್ಲಿ ಅದ್ದಿದ ಅರಿವೆ 
ಯನ್ನು ಗೂಡುಗಳ ಬಾಯಿಯಲ್ಲಿ ಹಿಡಿಯುತ್ತಾರೆ. ಆಗ ಹುಳುಗಳು ಸರಿಯುತ್ತವೆ; 
ಕಡಿಯಂವುದಿಲ್ಲ. ಈ ಆಮ್ಲವು ಹುಳುಗಳ ಆರೋಗ್ಯಕ್ಕೆ ಅಪಾಯಕರ. ಒಳಗಿನ 
ಜೇನುತುಪ್ಪಕ್ಕೂ ಅಪಾಯಕರವೆಂದು ತಿಳಿಯಲಾಗಿದೆ. 


ಜೇನುಕೃಷಿ 119 


ಮುಖಪರದೆಗಳು ಅವಶ್ಯವೆಂದು ಕೆಲವರ ಮತ. ನಮ್ಮ ರಾಜ್ಯದಲ್ಲಿಯ 


ಕೃಷಿಕರು ಇವುಗಳನ್ನು ಉಪಯೋಗಿಸುವುದಿಲ್ಲ. 
ಪರದೆಯ ಅರಿವೆಗಳಿಂದ ಈ ಮುಖಪರದೆ 
37)ಗಳನ್ನು ತಯಾರಿಸುತ್ತಾರೆ. ಅದರಂತೆ ಕೈಚೀಲ 
ಗಳು. ಇವು ಕೆಲಸಕ್ಕೆ 
ಬದಲು ಆತಂಕವನ್ನು ಉಂಟು ಮಾಡುತ್ತವೆ. ಆದರೆ 
ಇವುಗಳನ್ನು 

ಇಡುಗಳೊಳಗಿನ ಪರೀಕ್ಷಣೆಯು ಸಾಧ್ಯ ವಾಗುತ್ತದೆ. 










0 2 
ಳೀ ಗ ತ್‌್‌ 
ps ಸ್ಸ್‌ 4 
ಸ್ಟ ಇಟ ನನಲ 
೩. 2 ಬಸ ಸ ಯ ಸೆ ಸೇ 
RK ಲ ೪-೨ ಸಳ್‌ 





ಚಿತ್ರೆ 37: ಮುಖಪರದೆ 


ಸೊಳೆ | 
(ಚಿತ್ರ 


ಸಹಾಯವನ್ನು ಮಾಡುವ 


ಉಪಯೋಗಿಸಿದಾಗ ಧೈರ್ಯದಿಂದ 


ನಿಸರ್ಗದಲ್ಲಿ ಹೂವುಗಳು ಇರದಿದ್ದಾಗ ಒಂದೊಂದು ಸಲ ಕೃತ್ರಿಮ ಆಹಾರವನ್ನು 


ಕೊಟ ಸ್ರ ಹುಳುಗಳನ್ನು 





ಚಿತ್ರ 38: ಕೃತಕ ಆಹಾರ ಕೊಡುವ ರೀತಿ 
ಬಾಯಿಯ ಬಾಟಲಿಯ ಮುಚ್ಚಳದಲ್ಲಿ ನಾಲ್ಕೆಂಟು 


ಮಾಡಿ ಕೆಳಮೋರೆ ಮಾಡಿ 


ಬದುಕಿಸಿ ಇಟ್ಟುಕೊಳ್ಳಬೇಕಾಗುತ್ತದೆ. 


ಹೆಚ್ಚು ಕಡಮೆ 
ಪ್ರಮಾಣದಿಂದ ನೀರು ಸಕ್ಕರೆಗಳನ್ನು 
ಬೆರಸಿ ಪಾಕವನ್ನು ಮಾಡಿ ಗೂಡಿ 
ನೊಳಗೆ ಅದನ್ನು ಇಡುವುದು ಒಂದು 
ಉಪಾಯ. ಅದನ್ನು ಹಾಗೆಯೇ ಬಟ್ಟಲು 
ಗಳಲ್ಲಿ ಇಟ್ಟರೆ ತಿನ್ನಹೋದ ಹುಳುಗಳು 
ಅದರಲ್ಲಿ ಸಾಯುತ್ತವೆ. ಗಾಜಿನ ಅಥವಾ 
ತವರದ ಬಾಟಲಿ ಅಥವಾ ಪಾತ್ರೆಗಳಲ್ಲಿ 
ಪಾಕವನ್ನು ಹಾಕಿ ಅವುಗಳ ಬಾಯಿ 
ಯನ್ನು ನಾಲ್ಕೂ ಪದರದ ಅರಿವೆಯನ್ನು 
ಮುಚ್ಚಿ ಕೆಳಮೋರೆ ಮಾಡಿ ಸುಪರ್‌ 
ನಲ್ಲಿ ಇಡುವುದು ರೂಢಿ. ಅಗಲ 
ಸಣ್ಣ ಸಣ್ಣ ರಂಧ್ರಗಳನ್ನು 


ಇಡುವುದು ಕೂಡ ರೂಢಿ. ಕೆಲವರು ಗೂಡಿನ ಒಳಗೆ 


ಇಡುವುದರ ಬದಲು ಚಿತ್ರ 38ರಲ್ಲಿ ತೋರಿಸಿದ ರೀತಿಯಿಂದ ಗೂಡಿನ ಹೊರಗೆ 
ಇಡುತ್ತಾರೆ. ಅಂತು ಅಗಲ ಬಾಯಿಯ ಬಾಟಲಿ ಅಥವಾ ಸಣ್ಣ ಪಾತ್ರೆಯು ಅವಶ್ಯ. 
ಈ ಮಾದರಿಯ ಸಕ್ಕರೆ ಪಾಕದ ಸಾಧನದಿಂದ ಹೊರಗಿಡಲಾದ ಸಕ್ಕರೆ ಪಾಕವು 
ಜೇನುಗೂಡಿನ it” ನಿಧಾನವಾಗಿ ಹರಿದು ಹೋಗುವಂತಿದ್ದು ಜೇ ನುಹುಳುಗಳಿಗೆ 


ಅದರ ಮನೆಯೊಳಗೆ ಲಭ್ಯವಾಗುತ್ತದೆ. 


ಜೇನುತುಪ್ಪವನ್ನು ಹೊರಚಿಮ್ಮಿಸುವ ಯಂತ್ರದ ಬಗ್ಗೆ ಹಿಂದೆಯೇ ಪ್ರಸ್ತಾಪಿಸ 


" ಲಾಗಿದೆ. ಚಿತ್ರ 39 ರಲ್ಲಿ ತೀರ ಸಾದಾ ಯಂತ್ರವನ್ನು ಚಿತ್ರಿಸಲಾಗಿದೆ. 


ಎರಿಗಳನ್ನು 


120 ಜೇನುಸಾಕಣೆ 


ಅದರ ಜೇಬುಗಳಲ್ಲಿ ಹಾಕಿ ತಿರು 
ಗಿಸಿದಾಗ ಜೇನು ಹೊರ ಚಿಮ್ಮು 
ತ್ತದೆ. ಇದು ಕೈಯಿಂದ ತಿರುಗಿ 
ಸುವಯಂತ್ರ. ಇತ್ತೀಚೆಗೆ ಮೋ 
ಟರಿನಿಂದ ತಿರುಗಿಸುವ ಯಂತ್ರ 
ಗಳು ಬಂದಿವೆ. ಅವು ವಿದೇಶ 
ಗಳಲ್ಲಿ ಒಂದು ಸಾವಿರದಷ್ಟು 
ಗೂಡುಗಳನ್ನು ಇಟ್ಟುಕೊಂಡ 
ಕೃಷಿಕರಲ್ಲಿ ಬಳಕೆಯಲ್ಲಿ ಬಂದಿರು 
ತ್ವವೆ. 8 ಚೌಕಟ್ಟುಗಳನ್ನು ಇಡ 
ಬಹುದಾದ ಒಂದು ಕೈಯಂತ್ರವು 
ನೂರರಷ್ಟು ಗೂಡುಗಳನ್ನು 
ಸಾಕುವವರಿಗೆ ಸಾಕಾಗುತ್ತದೆ. 
32 ಚೌಕಟ್ಟುಗಳನ್ನು ಹಿಡಿ 
ಯುವ ಯಂತ್ರಗಳಂತೂ ಸಾಕೇ 
ಸಾಕು. 








ಚಿತ್ರ 39, 40, 41; ಜೇನುತುಪ್ಪವನ್ನು ತೆಗೆಯುವ ಯಂತ್ರ ಮತ್ತು ಸಾಧನಗಳು 


ಜೇನುತುಪ್ಪವನ್ನು ಎರಿಗಳಲ್ಲಿ ದಾಸ್ತಾನುಮಾಡಿದ ನಂತರ ಹುಳುಗಳು ಅವುಗಳ 
ಮೇಲೆ ಮೇಣದ ಮುಚ್ಚಿಗೆಯನ್ನು ಹಾಕುತ್ತವೆ. ಈ ಮುಚ್ಚಿಗೆಯನ್ನು ತೆಗೆಯದೆ 


ಜೇನುಕೃಷಿ 121 


ಯಂತ್ರದ ಜೇಬುಗಳಲ್ಲಿ ಇಟ್ಟಾಗ ಜೇನುತುಪ್ಪವು ಹೊರಬೀಳುವುದಿಲ್ಲ. ಮುಚ್ಚಿಗೆ 
ಯನ್ನು ತೆಗೆಯುವುದಕ್ಕೆ ಒಂದು ಸಾದಾ ಚೂರಿಯನ್ನು ಉಪಯೋಗಿಸುತ್ತಾರೆ, 
ಅದರ ಅಲಗು ತುಂಬ ತೆಳುವಾಗಿರಬೇಕು. ಬಿಸಿನೀರಿನಲ್ಲಿ ಅದನ್ನು ಒಂದು ನಿಮಿಷದ 
ತನಕ ಇಟ್ಟು ಸ್ವಲ್ಪ ಬಿಸಿಮಾಡಿ, ಚಿತ್ರದಲ್ಲಿ ತೋರಿಸಿರುವಂತೆ ಮೇಣದ ಮುಚ್ಚಿಗೆ ` 
ಯನ್ನು ತೆಗೆಯುತ್ತಾರೆ (ಚಿತ್ರ 40, 41). 

ಚೌಕಟ್ಟುಗಳು ಭದ್ರವಾಗಿ ಪೆಟ್ಟಿಗೆಯ ಮಗ್ಗಲುಗಳಲ್ಲಿ ಕೂತಾಗ ಮತ್ತು 
ಇನ್ನೂ ಅನೇಕ ಸಂದರ್ಭಗಳಲ್ಲಿ "ಹೈವ್‌ ಟೂಲ್‌' ಎಂಬ ಸನ್ನೆಯು ಅವಶ್ಯವಾಗುತ್ತದೆ. 
ಕಬ್ಬಿಣದಿಂದ ಅದನ್ನು ತಯಾರಿಸುತ್ತಾರೆ(ಚಿತ್ರ 42). 


ಇರರರಮ್ಮಕ 


ಚಿತ್ರ 42; ಸನ್ನೆ 


ಎರಿಗಳ ಮೇಲೆ ಕೂತಿರುವ ಹುಳುಗಳನ್ನು ಬದಿಗೆ ಸರಿಸುವುದಕ್ಕಾಗಿ ನಾಜೂಕಾದ 
ಕೂದಲು ಅಥವಾ ನೈಲಾನ್‌ ಕುಂಚಗಳನ್ನು ಉಪಯೋಗಿಸುತ್ತಾರೆ. 


ಇವೆಲ್ಲ ಸಣ್ಣ ಸಣ್ಣ ಉಪಕರಣಗಳು, ಪೇಟೆಯಲ್ಲಿ ಕಡಮೆ ಬೆಲೆಗೆ ದೊರಕುತ್ತವೆ. 
ತಯಕಾರಿಸಿಕೊಳ್ಳು ವುದೂ ಸುಲಭವೇ. 


ಈ ಮೇಲೆ ಉಲ್ಲೇಖಿಸಿದ ಉಪಕರಣಗಳ ಸಹಾಯದಿಂದ 100-200 ಗೂಡು 
ಗಳನ್ನು ಸಾಕುತ್ತಿರುವ ಕೃಷಿಕನು ತನ್ನ ವ್ಯವಸಾಯವನ್ನು ಯಾವ ತೊಂದರೆಯೂ 
ಇಲ್ಲದೆ ನಡೆಸಿಕೊಂಡು ಹೋಗಬಹುದು. 


8. ಜೇನುಗೊಡುಗಳ ಸಮೀಕ್ಷೆ ಮತ್ತು ಆರೈಕೆ 

ಪರಾಗ ಮಕರಂದಗಳನ್ನು ಸಂಗ್ರಹಿಸುವುದು, ಜೇನುತಂಪ್ಪ ಮತ್ತು ಮೇಣ 
ವನ್ನು ತಯಾರಿಸಂವುದು, ಜೇನುಹುಳುಗಳ ಹುಟ್ಟು ಸ್ವಭಾವ. ನಿಸರ್ಗವು ಅನುಕೂಲ 
ವಿರುವಲ್ಲಿ ಅವು ಕಡಮೆ ಅಥವಾ ಹೆಚ್ಚು ಪ್ರಮಾಣದ ಜೇನುತುಪ್ಪವನ್ನು ತಯಾರಿಸು 
ತ್ರವೆ. ಜೇನುಕೃಷಿಕನು, ಎಂಥ ಸೋಮಾರಿಯಾದರೂ ಅಷ್ಟನ್ನು ಪಡೆದು 
ಕೊಳ್ಳುತ್ತಾನೆ. ಆದರೆ ಚತುರನಾದ ಕೃಷಿಕನು ಸೋಮಾರಿಯಾದವನಿಗಿಂತ ಎರಡು 
ಪಾಲು ಹೆಚ್ಚು ಜೇನುತುಪ್ಪವನ್ನು ಪಡೆದುಕೊಳ್ಳುತ್ತಾನೆ. ಹೂವಿನ ಬರಗಾಲದ 
ವರ್ಷಗಳಲ್ಲಿ ಸೋಮಾರಿಯಾದ ಜೇನುಕೃಷಕನಿಗೆ ಸ್ವಲ್ಪ ಉತ್ಪನ್ನವೂ ಕೈಗೆ ಬರುವುದಿಲ್ಲ. 
ಆಗ ಕುಶಲನಾದ ಉದ್ಯೋಗಿ. ಸ್ವಲ್ಪ ಉತ್ಪನ್ನವನ್ನಾದರೂ ಪಡೆದುಕೊಳ್ಳುತ್ತಾನೆ. 

ಈ ಕೃಷಿಯಿಂದ ಹೆಚ್ಚಿನ ಲಾಭಗಳನ್ನು ಗಳಿಸಲು ಅಪೇಕ್ಷಿಸುವವನು ಎರಡು 


ಜದ 
ವಿಷಯಗಳನ್ನು ಲಕ್ಷದಲ್ಲಿ ಇಟ್ಟುಕೊಳ್ಳಬೇಕು. ಒಂದನೆಯದು ಒಳ್ಳೇ ತಳಿಯ 


ಯು 


122 ಜೇನುಸಾಕಣೆ 


ರಾಣಿ ಮತ್ತು ಹೆಚ್ಚು ಸಂಖ್ಯೆಯ ಕಾರ್ಮಿಕ ಹುಳುಗಳು ಹೂವಿನ ಸುಗ್ಗಿಯು ಪ್ರಾರಂಭ 
ವಾಗುವ ಸಮಯದಲ್ಲಿ ತನ್ನ ಗೂಡುಗಳಲ್ಲಿ ಇರಬೇಕು. ಎರಡನೆಯದು ಸುಗ್ಗಿಯು 
ಮುಗಿಯುವವರೆಗೂ ಅವುಗಳ ಸಂಖ್ಯೆಯು ಹಾಗೇ ಉಳಿದಿರಬೇಕು. ಇವು ಸಾಧ್ಯ 
ವಾಗಬೇಕಾದರೆ ಕೃಷಿಕನು ಕೆಲವು ಮಂಂಜಾಗ್ರತೆಗಳನ್ನು ಕೈಗೊಳ್ಳಬೇಕು. 


ಸುಗ್ಗಿಯು ಪ್ರಾರಂಭವಾಗುವ ಒಂದು ತಿಂಗಳ ಮುಂಚೆ ಗೂಡುಗಳ ಸುದೀರ್ಫ 
ವಾದ ಸಮೀಕ್ಷೆಯನ್ನು ಮಾಡಬೇಕು. ಏಕೆಂದರೆ (1) ರಾಣಿಹುಳುವು ಗೂಡಿನಲ್ಲಿ 
ಜೀವಂತವಾಗಿ ಇದೆಯೋ ಇಲ್ಲವೋ (2) ಗೂಡು ಸಬಲವಾಗಿ ಎಂದರೆ ಅವಶ್ಯ 
ಸಂಖ್ಯೆಯಲ್ಲಿ ಕಾರ್ಮಿಕ ಹುಳುಗಳು ಆದರಲ್ಲಿ ಇರುತ್ತವೆಯೋ ಇಲ್ಲವೋ (3) ಸಾಕಷ್ಟು 
ಆಹಾರಸಾಮಗ್ರಿಗಳು ಗೂಡಿನಲ್ಲಿ ಇರುತ್ತವೆಯೋ ಇಲ್ಲವೋ ಎಂಬುದನ್ನು ತಿಳಿದು 
ಕೊಳ್ಳುವ ಸಲುವಾಗಿ ಈ ಸಮೀಕ್ಷೆ ನಡೆಸಬೇಕು. 


ಈ ಬಗ್ಗೆ ಗೂಡಿನ ಮುಚ್ಚಳವನ್ನು ಹಗಲಿನಲ್ಲಿ ಚಳಿಗಾಳಿಗಳು ಇಲ್ಲದಿರುವಾಗ 
ತೆಗೆಯಬೇಕು. ರಾತ್ರಿಯಲ್ಲಿ ಮತ್ತು ಚಳಿಗಾಳಿಗಳು ಇರುವಾಗ ತೆಗೆಯಬಾರದು. 
ಚೌಕಟ್ಟುಗಳನ್ನು ಅಡ್ಡವಾಗಿ ಅಂದರೆ 
ನೆಲಕ್ಕೆ ಸಮಾಂತರವಾಗಿ ಹಿಡಿಯ 
ಕೂಡದು. 43ನೇ ಚಿತ್ರದಲ್ಲಿ ” 
ತೋರಿಸಿದ ರೀತಿಯಿಂದ ನೆಲಕ್ಕೆ 
ಲಂಬವಾಗಿ ಹಿಡಿಯಬೇಕು. ಮೊ 
ದಲು ಬದಿಯಲ್ಲಿಯ ಚೌಕಟ್ಟನ್ನು ಓಂದಸೇರ್ಮೂತಿ 
ತೆಗೆದು ನೋಡಿ, ಅದನ್ನು ಒಂದಂ 
ಬದಿಗೆ ಹೊರಗೆ ಇಟ್ಟುಕೊಂಡರೆ ನಸ 
ಉಳಿದವುಗಳನ್ನು ಒಂದೊಂದನ್ನಾಗಿ | 
ಸರಿಸಿ ತೆಗೆಯುವುದಕ್ಕೆ ಹೆಚ್ಚು ಅನು 
ಕೂಲವಾಗುತ್ತದೆ. 


ರಾಣಿಹುಳುವು ಗೂಡಿನಲ್ಲಿ ಇರ 
ದಿದ್ದರೆ ಹೊಸ ರಾಣಿಹುಳುವನ್ನು 
ಪೂರೈಸುವ ವ್ಯವಸ್ಥೆಯನ್ನು ಕೂಡಲೆ ಎಂಎ 
ಮಾಡಬೇಕು. ಗೂಡಿನಲ್ಲಿ ತಕ್ಕ 
ಮೊಟ್ಟೆ ಮರಿಗಳು ಇದ್ದರೆ ಕಾರ್ಮಿಕ Pa 
ಹಂಳುಗಳು ಅದನ್ನು ನೋಡಿಕೊಳ್ಳು ಚಿತ್ರ 43: ಸಮೀಕ್ಷೆಯ ಕಾಲಕ್ಕೆ ಬೌಕಟ್ಟುಗಳನ: 
ತ್ತವೆ. ಇರದಿದ್ದರೆ ಇನ್ನೊಂದು ಗೂಡಿ ಹಿಡಿಯುವ ರೀತಿಗಳು 
ನೊಳಗಿಂದ ಒಂದು ಮರಿ ಮೊಟ್ಟೆಗಳು ಇರುವ ಎರಿಯನ್ನು ತಂದು ಕೊ 
ಮುಂದಿನ ಕ್ರಮವನ್ನು ಅವು ಕೈಕೊಳ್ಳುತ್ತವೆ. 





ಣೆ 


ಜೇನುಕೃಷಿ 123 


ಗೂಡಂಗಳು ನಿರ್ಬಲವಾಗಿದ್ದರೆ, ಅದನ್ನು ಇತರ ನಿರ್ಬಲವಾಗಿದ್ದ ಗೂಡು 
ಗಳೊಡನೆ ಕೂಡಿಸುವುದು ಜಾಣತನ. ಇದನ್ನು ಒಟ್ಟುಗೂಡಿಸುವುದು ಎಂದು ಕರೆಯು 
ತ್ತಾರೆ. ಇದನ್ನು ಮುಂದೆ ವಿವರಿಸಲಾಗಿದೆ. 


ಆಹಾರ ಸಾಮಗ್ರಿಗಳು ಸಾಕಷ್ಟು ಇರುತ್ತಿದ್ದರೆ ಮತ್ತು ಕೆಲಮಟ್ಟಿಗಾದರೂ 
ಹೂವುಗಳು ನಿಸರ್ಗದಲ್ಲಿ ಇರಂತ್ತಿದ್ದರೆ ಕೃಷಿಕನು ಮುಂದಿನ ಕೆಲಸಗಳನ್ನು ಕಾರ್ಮಿಕ 
ಹುಳುಗಳಿಗೆ ಬಿಟ್ಟುಕೊಡಬಹುದು. ಅವುಗಳಿಗೆ ಆತನು ಏನನ್ನೂ ಕಲಿಸುವ ಅವಶ್ಯ 
ವಿಲ್ಲ. ಆದಾಗ್ಯೂ ಪ್ರಚೋದಕ ಆಹಾರವನ್ನು ರಾಣಿಹುಳುವಿಗೆ ಕೊಡುವುದು ಜಾಣ 
ತನವೆಂದು ಅನೇಕ ಕೃಷಿಕರ ಅಭಿಪ್ರಾಯ. ಪ್ರಚೋದಕ ಆಹಾರವು ರಾಣಿಯನ್ನು 
ಕೂಡಲೇ ತತ್ರಿಗಳನ್ನು ಇಡುವಂತೆ ಪ್ರೇರೇಷಿಸುತ್ತದೆ. ಶುದ್ಧವಾದ ಜೇನುತುಪ್ಪಕ್ಕೆ 
ನೀರನ್ನು ಕೂಡಿಸಿಕೊಡುವುದು ಒಳ್ಳೆಯ ಸಂಪ್ರದಾಯ. ಅದು ಸಾಧ್ಯವಿರದಿದ್ದರೆ 
ಎರಡು ಪಾಲು ನೀರಿನಲ್ಲಿ ಒಂದು ಪಾಲು ಸಕ್ಕರೆಯನ್ನು ಕೂಡಿಸಿ ಬಿಸಿಮಾಡಿದ ಪಾಕವನ್ನು 
ಗೂಡಿನಲ್ಲಿ ಇಡತಕ್ಕದ್ದು. ಒಂದು ಹನಿ ಟಾರ್ಟಾರಿಕ್‌ ಆಮ್ಲವನ್ನು ಅದರಲ್ಲಿ ಸಿಡಿ 
ಸುವುದರಿಂದ ಅದರ" ಪರಿವರ್ತನೆಯು ಶೀಘ್ರಗೊಳ್ಳು ತ್ತದೆಯೆಂದು. ಡಾ| ಫಿಲಿಪ್ಸ್‌ 
ಮಂಂತಾದವರ ಅಭಿಪ್ರಾಯ. ರಾಣಿಯು ಕೂಡಲೆ ದೊಡ್ಡ ಪ್ರಮಾಣದಲ್ಲಿ ತತ್ತಿ 
ಗಳನ್ನು ಇಡಲು ಪ್ರಾರಂಭಿಸಂವುದು ಅವಶ್ಯ, ಆಗತಾನೇ ಇಟ್ಟ ತತ್ತಿಗಳು ಹಂಳು 
ಗಳಾಗಿ ಕೆಲಸಗಳನ್ನು ಕೈಕೊಳ್ಳಲು ಇಷ್ಟು ಅವಧಿ ಬೇಕೇಬೇಕು. ಗೂಡುಗಳಲ್ಲಿಯ 
ಕಾರ್ಮಿಕ ಹಂಳುಗಳು ವಯಸ್ಸಾದವುಗಳು. ಹೊಸಹುಳುಗಳ ಸಹಾಯವಿಲ್ಲದೆ ಅವು 
ಹೆಚ್ಚೆಚ್ಚು ಮಕರಂದ ಸಂಗ್ರಹ ಮಾಡಲಾರವು. 


ಅವುಗಳಿಗೂ ಆಹಾರ ಬೇಕಷ್ಟೆ; ಗೂಡಿನಲ್ಲಿ ಅವಿದ್ದರೆ ಸರಿ. ಇರದಿದ್ದರೆ ಒಂದು 
ಅಗಲವಾದ ತಾಟುಗಳಂಥ ಪಾತ್ರೆಯಲ್ಲಿ 9 ಪಾಲು ನೀರಿನಲ್ಲಿ ಒಂದು ಪಾಲು ಸಕ್ಕರೆ 
ಯನ್ನು ಹಾಕಿದ ಪಾಕವನ್ನು ಇಡಬೇಕು. ಆ ಪಾತ್ರೆಯಲ್ಲಿ ಹುಲ್ಲನ್ನು ಒಂದು ಸೆಂಟಿ 
ಮೀಟರ್‌ನಷ್ಟು ಉದ್ದದ ತುಂಡುಗಳನ್ನು ಮಾಡಿಹಾಕಿದರೆ, ಅವು ತೇಲುತ್ತವೆ. ಹುಳು 
ಗಳು ಅವುಗಳ: ಮೇಲೆ ಕುಳಿತುಕೆ: ಇಂಡು. ಪಾಕವನ್ನು ಹೀರಿಕೊಳ್ಳುತ್ತವೆ. ಇಲ್ಲವಾದರೆ 
ಅವು ಕಾಲುಜಾರಿ ಪಾಕದೊಳಗೆ ಬಿದ್ದು ಸಾಯುವ ಸಂಭವವು "ಇರುತ್ತದೆ. 


ಹೂವಿನ ಸುಗ್ಗಿಯು ಸ್ಯ ಷ್ಟ 33 ತಿಂಗಳಿನದು. ಆದು ಮುಗಿಯುವುದ 
ರೊಳಗಾಗಿ ಕೃ; ೩೫ನಿಗೆ' ಲಾಭ ಸಿಗುವ ರೀತಿಯ ಜೇನುತುಪ್ಪದ ಸಂಗ್ರಹವಾಗಬೇಕು. 
ಆಹಾರ ಸಂಗ್ರಹವಿಲ್ಲದಾಗ ಮತ್ತು ಕಾರ್ಮಿಕ ಹುಳುಗಳ ಬಲವಿಲ್ಲದಾಗ ಸುಗ್ಗಿಯು 
ಪ್ರಾರಂಭವಾಗಿ ಬಿಟ್ಟರೆ, ಜೇನಂಕಾಲೋನಿಯು ಚೇತರಿಸಿಕೊಳ್ಳಲು. ಮುಂದೆ ಒಂದು 
ತಿಂಗಳು ಬೇಕಾಗುತ್ತದೆ. ಕೃಷಿಕನ ಗಳಿಕೆಗೆ ಉಳಿಯುವುದು ಕೇವಲ 23 ತಿಂಗಳುಗಳು. 


ಗೂಡನ್ನು ಒಳಗಡೆ ಮತ್ತು ಹೊರಗಡೆ ಸ್ವಚ್ಛವಾಗಿಡಬೇಕು. ಒಳಗೆ ಎರಿಗಳು 
ಕರಿದಾಗಿ, ಲಡ್ಡು ಆಗಿದ್ದರೆ ಹೊಸ ಎರಿಗಳನ್ನು ಆಗಲೇ ಕೊಡಬೇಕು. 


124 ಜೇನುಸಾಕಣೆ 


ಇಷ್ಟು ವ್ಯವಸ್ಥೆಗಳನ್ನು ಮಾಡಿದ ನಂತರ ತಿರುತಿರುಗಿ ಪೆಟ್ಟಿಗೆಯ ಮುಚ್ಚಳ 
ವನ್ನು ತೆಗೆಯಲೇಕೂಡದು. ತೆಗೆದರೆ ಒಳಗಿನ ಬೆಳಕಿನ ಪ್ರಮಾಣವು ಹೆಚ್ಚು ಕಡಮೆ 
ಯಾಗುತ್ತದೆ. ಹುಳಂಗಳಿರುವ ಎರಿಗಳನ್ನು ಹೊರಗೆ ತಂದರೆ ಕೆಲಸಕ್ಕೆ ತೊಂದರೆ 
ಯಾಗುತ್ತದೆ. ಮೇಣ ಅಂಟಂಗಳಿಂದ ಅವು ಮಾಡಿಟ್ಟ ಬೆಸಿಗೆಗಳು ಹಾಳಾಗುತ್ತವೆ. 
ಇವೆಲ್ಲವನ್ನು ಅವು ತಮಾಷೆಗಾಗಿ ಮಾಡುವುದಿಲ್ಲ. ಪ್ರತಿಯೊಂದಕ್ಕೂ ಒಂದೊಂದು 
ಕಾರಣವಿರುತ್ತದೆ. ಒಂದು ಸಲ ಪೆಟ್ಟಿಗೆಯ ಮುಚ್ಚಳವನ್ನು ತೆಗೆದಾಗ ಅವುಗಳಿಗಾಗುವ 
ಅಡ್ಡಿ ಆತಂಕಗಳನ್ನು ಪರಿಹರಿಸಿಕೊಂಡು ಸುಧಾರಿಸಿಕೊಳ್ಳುವುದಕ್ಕೆ ಗಂಟೆಗಳು ಬೇಕಾಗು 
ತ್ತವೆ. ಕೂಡಿಟ್ಟ ಜೇನುತುಪ್ಪವನ್ನು ತಿಂದು ಗೂಡನ್ನು ಬಿಟ್ಟು ಹಾರಿಹೋಗುವ 
ಪ್ರಸಂಗಗಳೂ ಇರುತ್ತವೆ. 


ಗೂಡಿನೊಳಗಿಂದ ಕಾರ್ಮಿಕ ಹುಳುಗಳು ಆಹಾರ ಸಂಗ್ರಹಕ್ಕೆಂದು ರಭಸದಿಂದ 
ಹಾರಿಹೋಗುವುದು ಹಾಗೂ ಸಾಮಗ್ರಿಗಳನ್ನು ತೆಗೆದುಕೊಂಡು ಒಳಸೇರುವುದು, 
ಒಳ್ಳೆಯ ಲಕ್ಷಣಗಳು. ಇಂಥ ಸಮಯದಲ್ಲಿ ಅವುಗಳ ಕೆಲಸಕ್ಕೆ ತೊಂದರೆ ಕೊಡ 
ಕೂಡದು. ಆದರೆ ನಿರುದ್ಯೋಗಿಗಳಾಗಿ ಗುಂಪು ಕಟ್ಟಿಕೊಂಡು ಸುತ್ತಲೂ ಕುಳಿತು 
ಕೊಂಡಿರುವುದು ಆಹಾರಸಾಮಗ್ರಿಗಳನ್ನು ಯೋಗ್ಯ ಪ್ರಮಾಣದಿಂದ ತಂದಿರುವುದು, 
ಬಣ್ಣ ಕಪ್ಪಿಡುತ್ತಿರುವುದು ಹಾಗೂ ಗಂಡುಹಂಳುಗಳು ಸುತ್ತುಮುತ್ತು ಹಾರಾಡು 
ತ್ತಿರುವುದು, ಅವಲಕ್ಷಣ. ಆಗ ಮುಚ್ಚಳವನ್ನು ತೆಗೆದು ಚೌಕಟ್ಟುಗಳನ್ನು ಪರೀಕ್ಷಿಸಿ 
ರಾಣಿಹಂಳುವಿರುತ್ತದೆಯೋ ಇಲ್ಲವೋ ಎಂದು ಕಂಡುಕೊಳ್ಳಬೇಕು. ಇರದಿದ್ದರೆ ಸೂಕ್ತ 
ಕ್ರಮವನ್ನು ತೆಗೆದುಕೊಳ್ಳಬೇಕು. 


ಸಂಗ್ಸಿಯಂ ಪ್ರಾರಂಭವಾದ ನಂತರ ಸುಪರಗಳನ್ನು ಆಗಾಗ್ಗೆ ತೆಗೆದು ಜೇನು 
ತುಪ್ಪವು "ಅವುಗಳಲ್ಲಿ ಸಂಗ್ರಹವಾದ ಬಗ್ಗೆ ಖಾತ್ರಿಮಾಡಿಕೊಳ್ಳ' 'ಜೇಕು. ಸಂಗ್ರಹ ' 
ವಾಗಿದ್ದರೆ ಅದನ್ನು ಯಂತ್ರಗಳಿಂದ ಹೊರಡಿಸಿಕೊಳ್ಳುವ ವೃವಸ್ಥೆಯನ್ನು ಮಾಡಬೇಕು. ' 


ಒಂದೊಂದು ಸಲ ಹುಳುಗಳು ಕೆಲಸವನ್ನು ನಿಲ್ಲಿಸಿ ಬಿಡುತ್ತವೆ ಅಥವಾ ಕಡಮೆ 
ಮಾಡುತ್ತವೆ. ಆಹಾರ ಸಂಗ್ರಹಣೆಗೆ ಹೋದವುಗಳಿಗೆ ಒಳಸೇರುವುದು ಕಠಿಣವಾಗು 
ತ್ತದೆ. ಅಂತಹ ಸಂದರ್ಭದಲ್ಲಿ ಕಾಲೋನಿಯ ಸ್ವಾರ್ಮ್‌ ಆಗಲು ತಯಾರಾಗು 
ತ್ರದೆಯೋ ಏನೆಂದು ಸಂಸಾರ ಕೋಣೆಯನ್ನು ಪರೀಕ್ಷಿಸುವ ಅವಶ್ಯಕತೆ ಬರುತ್ತದೆ. 
ರಾಣಿ ಜಬ ಸ್ವಾರ್ಮಿಂಗ್‌ ಆಗಲು ತಯಾರಿಸುತ್ತಲಿದೆಯೆಂಬುದು ಸ್ಪಷ್ಟವಾಗು 
ತ್ತದೆ. ಸ್ವಾರ್ಮಿಂಗ್‌ ಆಗುವ ದಿನಗಳು ಬರುವುದು ಅನುಭವಿ ಕೃಷಿಕನಿಗೆ ಗೂಡು 
ಗಳಲ್ಲಿಯ. "ಹುಳುಗಳ ಚಲನವಲನಗಳನ್ನು ನೋಡಿದಾಕ್ಷಣ ತಿಳಿಯುತ್ತದೆ. ಅವನ 
ದೃಷ್ಟಿಯಿಂದ ಅದೊಂದು ಭಯಂಕರ ಪ್ರಸಂಗ, ದುರ್ದೈವದ ಪ್ರಸಂಗ. ಏಕೆಂದರೆ 
ಅರ್ಧಕ್ಕಿಂತ ಹೆಚ್ಚು ಪ್ರಬುದ್ಧ ಹುಳುಗಳು ಗೂಡನ್ನು ಬಿಟ್ಟು ರಾಣಿಯು ಸಮೇತವಾಗಿ 
ಹೋಗಿಬಿಡುತ್ತವೆ. ಉಳಿಯುವ ತಾಯಿಗೂಡು ಚೇತರಿಸಿಕೊಳ್ಳುವುದಕ್ಕೆ ಒಂದು 
ಒಂದೂವರೆ ತಿಂಗಳು ಬೇಕಾಗುತ್ತವೆ. ಎರಡನೆಯ ಸ್ವಾರ್ಮು ಹೊರಬಿದ್ದರಂತೂ 


ಜೇನುಕ್ಸಹಿ 125 


ಲ 


ಅವನ ದುದೈವಕ್ಕೆ ಪಾರವೇ ಇಲ್ಲದಂತಾಗುತ್ತದೆ. ಅವನಿಗೆ ಆ ಮೇಲೆ ಉಳಿಯು 
ವುದು ಕಪ್ಪಿಟ್ಟಮೇಣ. ಜೇನುತುಪ್ಪ ಸಿಗುವುದು ಮರುವರ್ಷವೇ 


9. ಕೊಂಡಿ (ಚುಚ್ಚುಮುಳ್ಳು) ಜೇನುಹುಳುಗಳು 


ಜೇನುಹುಳುಗಳ ಶರೀರ ರಚನೆಯನ್ನು ಕುರಿತ ಅಧ್ಯಾಯದಲ್ಲಿ ಅವುಗಳ 
ಕೊಂಡಿಯ ಮತ್ತು ಆದರ ಕ್ರಿಯೆಯ ವಿಷಯದ ಮಾಹಿತಿಯನ್ನು ಕೊಡಲಾಗಿದೆ. 
ಈ ಅಧ್ಯಾಯದಲ್ಲಿ (1) ಅವು ಏಕೆ ಕಡಿಯುತ್ತವೆ? (2) ಕಡಿದರೆ ಅವುಗಳಿಗೇನಾಗುತ್ತದೆ? 
(3) ಕಡಿಸಿಕೊಂಡವನಿಗೇನಾಗುತ್ತದೆ? (4) ಕಡಿಸಿಕೊಳ್ಳುವುದನ್ನು ತಪ್ಪಿಸಿಕೊಳ್ಳುವುದು 
ಹೇಗೆ? (5) ಒಂದು ವೇಳೆ ಕಡಿಸಿಕೊಂಡು ಬಿಟ್ಟರೆ ಮುಂದೇನು ಮಾಡಬೇಕು? ಈ 
ಕೆಲವು ವಿಷಯಗಳನ್ನು ವಿವರಿಸಲಾಗಿದೆ. 


ಕಡಿಯುವುದು ಆಥವಾ ಕಚ್ಚುವುದು ಎಂದರೆ ಹಲ್ಲುಗಳಿಂದ ಎಂಬ ಅರ್ಥವು 
ಹೊರಡುತ್ತದೆ. ಜೇನುಹುಳುಗಳು ಹಲ್ಲುಗಳಿಂದ ಕಡಿಯುವುದಿಲ್ಲ; ಏಕೆಂದರೆ ಅವು 
ಗಳಿಗೆ ಹಲ್ಲುಗಳು ಇರುವುದಿಲ್ಲ. ' ಅವುಗಳಿಗೆ ಇರುವುದು ಕೊಂಡಿ. ಅದನ್ನು ಯಾವು 
ದೊಂದು. ಪ್ರಾಣಿಯ ದೇಹದಲ್ಲಿ ಜುಚ್ಚಿ ವಿಷವನ್ನು ಇಂಜೆಕ್ಷನ್ನಿನಂತೆ ದೂಡುತ್ತವೆ. 
ಆದಾಗ್ಯೂ ಈ ಕ್ರಿಯೆಗೆ "ಕಡಿ' ಮತ್ತು 'ಕಚ್ಚು' ಎಂಬ ಶಬ್ದ ಗಳು ಅನೇಕ ಶತಮಾನಗಳಿಂದ 
ಪ್ರಚಾರದಲ್ಲಿ ಬಂದಿರುತ್ತವೆ. 


1. ಜೇನುಹುಳುಗಳು ಕಡಿಯುವ ಕಾರಣಗಳು 


ಜೇನುಹುಳುಗಳಿಗಿರುವ ಈ ಆಯುಧವು ಆತ್ಮರಕ್ಷಣೆಗಾಗಿ ಮತ್ತು ಅತ್ಯಂತ 
ಪರಿಶ್ರಮದಿಂದ ತಯಾರಿಸಿದ ಜೇನುತುಪ್ಪದ ಸಂರಕ್ಷಣೆಗಾಗಿ ಇರುತ್ತದೆ. ಅಷ್ಟು 
ಅದನ್ನು ಎರಡು ಸಂದರ್ಭಗಳಲ್ಲಿ ಮಾತ್ರ ಪ್ರಯೋಗಿಸುತ್ತವೆ. ತನ್ನ ಗೂಡಿನ 
ಸಂರಕ್ಷಣೆಗಾಗಿ ಮತ್ತು ಯಾವುದಾದರೊಂದು ಅನಾಹುತವಾದಾಗ, ಯಾವನಾದ 
ರೊಬ್ಬನು, ಆವುಗಳ ಗೂಡಿನ ಸಮೀಪ ಒಳ್ಳೆಯ ರಭಸದಿಂದ ಹೋಗಿ ಧಡಕ್ಕನೆ 
ಅವುಗಳ ಗೂಡಿನ ಮುಚ್ಚಳವನ್ನು ತೆರೆದರೆ, ಜೇನುತುಪ್ಪವನ್ನು ಅಪಹರಿಸುವ ವಿಚಾರ 
ದಿಂದ ಅವನು ಬಂದನೆಂದು ಅವನನ್ನು ಕಡಿಯುತ್ತವೆ. ಅದೇ ಅವನು ಮೆಲ್ಲಗೆ 
ಬಂದು ಯಾವ ಸಪ್ಪಳವೂ ಆಗದ ರೀತಿಯಿಂದ ಸಾವಧಾನವಾಗಿ ಆ ಮುಚ್ಚಳವನ್ನು 
ತೆಗೆದರೆ ಭಯಪಡಬೇಕಾಗಿಲ್ಲ. ಹಗಲಿನಲ್ಲಿ ಒಳ್ಳೆಯ ಬೆಳಕಿರುವಾಗ ಬಂದು ಮುಚ್ಚಳ 
ತೆಗೆಯುವುದರ ಬದಲು ರಾತ್ರಿಯಲ್ಲಿ ತೆಗೆದರೆ ಕಡಿಯುತ್ತವೆ. ಹಗಲಿನಲ್ಲಿ ಪೆಟ್ಟಿಗೆ 
ಯೊಳಗಿಂದ ಒಂದರ ನಂತರ ಒಂದರಂತೆ ಎರಿಗಳನ್ನು ತೆಗೆದು ಇನ್ನೊಂದು ಸ್ಥಳದಲ್ಲಿ 
ಇಟ್ಟರೂ ಕಡಿಯುವುದಿಲ್ಲ. ದೊಡ್ಡ ಹೊಗೆಯನ್ನು ಹಾಕಿದಾಗ ಅದು ಅವುಗಳ 
ಶ್ವಾಸನಾಳವನ್ನು ಹೊಕ್ಕು ವೇದನೆಯನ್ನು ಕೊಡುತ್ತದೆ. ಆಗ ಅವು ಕಡಿಯುತ್ತವೆ. 
ಗೂಡಿನ ಮೇಲೆ ಬಡಿಯ ತೊಡಗಿದರೂ ಕಡಿಯುತ್ತವೆ. ಚಳಿ ಗಾಳಿಗಳಿರುವಾಗ ಎಂರಿಗೆ 
ಕೈಹಚ್ಚಿದರೆ ಕಡಿಯಂತ್ರವೆ. ಅವು ಕೆಲಸಕ್ಕೆ, ಆಹಾರಸಂಗ್ರಹಕ್ಕೆ ಹೋಗುವಾಗ 


126 ಜೇನುಸಾಕಣೆ 


ದಾರಿಯಲ್ಲಿ ಆಂದರೆ ಗೂಡಿನ ಎದುರಿಗೆ ನಿಂತರೆ ಅಥವಾ ಹಾಯ್ದರೆ ಕಡಿಯುತ್ತವೆ. 
ಒಂದು ಬದಿಗೆ ನಿಂತಿದ್ದರೆ ಕಡಿಯುವುದಿಲ್ಲ. 


ಆನುಭವಿಕರಾದ ಕೃಷಿಕರು ಯಾವ ಹೆದರಿಕೆಯೂ ಇಲ್ಲದೆ ಗೂಡಂಗಳಿಗೂ 
ಹುಳುಗಳಿಗೂ ಒಳಗಿನ ಎರಿಗಳಿಗೂ ಕೈಹಚ್ಚುತ್ತಾರೆ. ತಿಂಗಳುಗಟ್ಟಲೆ ಗೂಡಿನೊಳಗಿನ 
ಎರಿಗಳನ್ನು ತೆಗೆಯುವುದು, ಇಡುವುದು, ಪರೀಕ್ಷಿಸುವುದನ್ನು ಮಾಡಿದರೂ ಒಂದೂ 
ಸಲವೂ ಕಡಿಸಿಕೊಳ್ಳದ ಸಾವಿರಾರು ಜನರನ್ನು ತೋರಿಸಿಕೊಡಬಹುದು. ಅವುಗಳನ್ನು 
ಚೆನ್ನಾಗಿ ಅರಿತುಕೊಂಡು ಸರಿಯಾಗಿ ವರ್ತಿಸಿದರೆ ಅವುಗಳಿಗೆ ಹೆದರುವ ಕಾರಣವೇ 
ಇಲ್ಲವೆಂಬುದಕ್ಕೆ ಕರ್ನಾಟಕದ ಒಳ್ಳೇ ಅನುಭವಿಕ ಜೇನುಕೃಷಿಕರಾಗಿರುವ ಪಾರ್ಪಜೆ 
ವೆಂಕಟರಮಣ ಭಟ್ಟರ ಚಿತ್ರವೇ ಸಾಕ್ಷಿ (ಚಿತ್ರ 44). ತಾವಾಗಿ ಹೋಗಿ ಅವು 
ಯಾರನ್ನೂ ಕಡಿಯುವುದಿಲ್ಲ. 





ಚಿತ್ರ 44: ಗಡ್ಡದಲ್ಲಿ ಜೇನುಕುಟುಂಬ 


2. ಕಡಿದರೆ ಅವುಗಳ ಮೇಲಾಗುವ ಪರಿಣಾಮ 
ಶರೀರ ರಚನೆಯ ಅಧ್ಯಾಯದಲ್ಲಿ ವಿವರಿಸಿದಂತೆ, ಯಾರೊಬ್ಬನ ದೇಹದಲ್ಲಿ 
ಕೊಂಡಿಯು ಪ್ರವೇಶಿಸಿ ಬಿಟ್ಟಿತೆಂದರೆ ಅದನ್ನು ಹೊರತೆಗೆಯಲಾಗುವುದಿಲ್ಲ. ಕೊಂಡಿ 


ಜೇನುಕೃಷಿ 127 


ಬ 


ಅದಕ್ಕೆ ಸಂಬಂಧಪಟ್ಟ ಪ್ಲೇಟು ಮತ್ತು ವಿಷದ ಚೀಲಗಳನ್ನು ಅಲ್ಲಿಯೇ ಬಿಟ್ಟು 
ಅಲ್ಲಿಂದ ಹುಳುವು ಹಿಂದಿರುಗಬೇಕಾಗುತ್ತದೆ. ಹರಿದುಹೋಗುವಾಗ ಉದರ ಭಾಗಕ್ಕೆ 
ದೊಡ್ಡ ಗಾಯವಾಗುತ್ತದೆ. ಸ್ವಲ್ಪವೇ ನಿಮಿಷಗಳಲ್ಲಿ ಹುಳುವು ಸಾಯುತ್ತದೆ. ತಾನು 
ಕಡಿದರೆ ಸಾಯುವುದು ಕಟ್ಟಿಟ್ಟದ್ದು ಎಂದ ಮೇಲೆ ಅದು ವೃಥಾ ಕಡಿಯುವುದಕ್ಕೆ 
ಹೋಗಬೇಕು. ಜೇನುಹುಳುಗಳ ಜೀವನದಲ್ಲಿ ನಾನು ತಾನು ಎಂಬುದಿಲ್ಲ. ಅವು 
ಸಮಾಜದ ಬೇರೆ ಬೇರೆ ಅಂಗಗಳು, ಸಮಾಜವನ್ನು ಬದುಕಿಸಿ ಇಡುವುದಕ್ಕಾಗಿ 
ಆತ್ಮಾರ್ಪಣೆಯನ್ನು ಮಾಡಿಕೊಳ್ಳುವುದಕ್ಕೆ ಅವು ಮುಂದಾಗುತ್ತವೆ. 


3. ಕಡಿಸಿಕೊಂಡವನ ಮೇಲಾಗುವ ಪರಿಣಾಮ 


ಜೇನಂಹುಳುವು ಕಡಿದ ಕೂಡಲೆ ವಿಷವು ಚರ್ಮದಲ್ಲಿ ಸೇರಿಕೊಳ್ಳುತ್ತದೆ. 
ಕೂಡಲೆ ಪರಿಣಾಮಕಾರಿಯಾಗಂತ್ತದೆ. ಸಶಕ್ತರಾದವರು 5, 10 ಹುಳುಗಳು ಕಡಿದರೂ 
ತಡೆದುಕೊಳ್ಳುತ್ತಾರೆ. 200-300 ಹುಳುಗಳು ಕಡಿದರೂ ತಡೆದುಕೊಳ್ಳುತ್ತಾರೆ. 
500 ಹುಳುಗಳಿಂದ ಕಡಿಸಿಕೊಂಡು ಬದುಕಿದವರು ವಿರಳ. ಆದರೆ ಅಶಕ್ತರಾದವರು, 
ಸೂಕ್ಷ್ಮಪ್ರಕೃತಿಯವರು ಒಂದೇ ಒಂದು ಹುಳು ಕಡಿದರೂ ಸಹಿಸಿಕೊಳ್ಳುವುದಿಲ್ಲ. 
ಕೂಡಲೆ ವಾಂತಿ, ತಲೆನೋವು ಬಂದುಬಿಡುತ್ತದೆ. ಮೈತುಂಬ ಗಂಧೆಗಳಾಗಿ ಕೇ ಲವರಿಗೆ 
ಜ್ವರ ಬರುವುದೂ ಉಂಟು. ಆದರೆ ಒಂದೇ ದಿನದಲ್ಲಿ ಪೂರ್ಣ ಗುಣವಾಗುತ್ತದೆ. 
ಆಗಿಂದಾಗ್ಗೆ ಕಡಿಸಿಕೊಳ್ಳುವವರಿಗೆ ಒಂದುತರದ ಪ್ರತಿರೋಗವು ಉಂಟಾಗುತ್ತದೆ. 
ಅವರಿಗೆ ಯಾವ ಬಾಧೆಯೂ ಆಗುವುದಿಲ್ಲ. ದೀರ್ಫಾವಧಿಯಿಂದ ಕಡಿಸಿಕೊಳ್ಳುತ್ತ 
ಬಂದವರಲ್ಲಿ ಕೆಲವರು 1000 ಹುಳುಗಳು ಕಡಿದರೂ ಸಹಿಸಿಕೊಳ್ಳುತ್ತಾರೆ. ಇಂಥವರ 
ಲಸಿಕೆಯನ್ನು ಚುಚ್ಚಿದರೆ ಜೇನುಹುಳುಗಳಿಂದ ಕಡಿಸಿಕೊಂಡವರು ಕೂಡಲೆ ಗುಣ 
ಹೊಂದುತ್ತಾರೆ ಎಂದು ಡಾ! ಯಾಯ್‌ರಿಶರ ಅಭಿಪ್ರಾಯ. ಇಷ್ಟೇ ಅಲ್ಲ, ಗರ್ಭಿಣಿ 
ಯರಾಗಿ ಇರುವಾಗ ಜೇನುಹುಳುಗಳಿಂದ ಕಡಿಸಿಕೊಂಡವರ ಶಿಶುಗಳಿಗೆ ಜೇನುಹುಳುಗಳು 
ಕಡಿದಾಗ ಯಾವ ಅಘಾತವೂ ಆಗುವುದಿಲ್ಲ; ಗೊಬ್ಬರ ಸಿಡುಬು ಗಳ(ದೇವಿ) ಪೀಡೆಗಳೂ 
ಅವರಿಗಾಗುವುದಿಲ್ಲವೆಂದೂ ಅವರು ಹೇಳುತ್ತಾ ರೆ. 


4, ಕಡಿದ ನಂತರದ ಪರಿಹಾರ 


ಕಡಿದ ನಂತರ ಮೈಯಲ್ಲಿ ಸೇರಿಕೊಂಡ ಕೊಂಡಿಯನ್ನು ಹಿಡಿದು ಎಳೆಯ 
ಕೂಡದು. ಹಾಗೆ ಮಾಡಿದಾಗ, ಹೆಚ್ಚೆಚ್ಚು ವಿಷವು ಮೈಸೇರುತ್ತದೆ. ಹೆಚ್ಚೆಚ್ಚು 
ವೇದನೆ, ಬಾವುಗಳು ಆಗುತ್ತವೆ. ಚೂರಿ ಚಾಕುಗಳ « ಅಲಗಿನಿದ ಕೆರೆನಿ ತೆಗೆಯಬೇಕು. 
ಆಗ ಚುಚ್ಚುಮುಳ್ಳಿಗೆ ಅಂಟಿಕೊಂಡಿದ್ದ ವಿಷದ ಚೀಲವು ಕತ್ತರಿಸಿ ಹೋಗುತ್ತದೆ. 
ಅನಂಭವಿಕರಂ ಉಗುರಂಗಳಿಂದಲೇ ಕೆರೆಸಿ ತೆಗೆಯುತ್ತಾರೆ. ಕೂಡಲೆ ಯಾವುದಾದ 
ರೊಂದು ತೀಕ್ಷ್ಣವಾದ ವಾಸನೆಯ ಎಲೆಯ ರಸ ಅಥವಾ ಇನ್ನೇನಾದರೂ ಪದಾರ್ಥ 
ವನ್ನು ಗಾಯದ ಮೇಲೆ ಸವರಬೇಕು. ಆಗ ವಿಷದ ವಾಸನೆಯು ಹೋಗುತ್ತದೆ. 
ವಿಷದ ವಾಸನೆಯನ್ನು ಇರಗೊಟ್ಟರೆ ಇತರ ಹುಳುಗಳಂ ಅಲ್ಲಿಗೆ ಬಂದು ಅವನನ್ನು 


128 ಜೇನುಸಾಕಣೆ 


ಕಡಿಯತೊಡಗುತ್ತವೆ. ಜೇನು ವಿಷಕ್ಕೆ ಪ್ರತೀಕಾರ ಕೊಡುವ ಯಾವ ಔಷಧವನ್ನೂ 
ಈವರೆಗೂ ಶೋಧಿಸಲಾಗಿಲ್ಲ. ಎಡ್ರಿನಲೈನ್‌ ಮುಂತಾದ ಕೆಲವು ಹೆಸರುಗಳನ್ನು 
ಕೆಲವರು ಹೇಳುತ್ತಾರೆ. ಅವುಗಳಾವುವೂ ಪರಿಣಾಮಕಾರಿಗಳಲ್ಲ. ಜೇನುಹುಳುಗಳ 
ಕೊಂಡಿಯಷ್ಟು ನಾಜೂಕಾದ ಸೂಜಿಯನ್ನು ಮನುಷ್ಯ ಈ ತನಕ ಶೋಧಿಸಲಾಗಿಲ್ಲ. 
ಅದು ಮಾಡಿದ ರಂಧ್ರದೊಳಗಿಂದ ಯಾವ ದ್ರವವೂ ಹೋಗುವುದಿಲ್ಲ. ಪ್ರಸಾರವು 
ಇನ್ನಿಷ್ಟು ದೊಡ್ಡದಾಗುತ್ತದೆ. 


ಕೆಲವೇ ಹುಳುಗಳು ಕಡಿದಾಗ ಹಾಗೆಯೇ ಬಿಟ್ಟುಬಿಡುವುದು ಜಾಣತನ. 
ಆದರೆ ಬಹಳ ಹುಳುಗಳು ಕಡಿದಾಗ, ತಾಳಿಕೊಳ್ಳುವಷ್ಟು ಬಿಸಿನೀರಿನಲ್ಲಿ ಅದ್ದಿದ ವಸ್ತ್ರ 
ವನ್ನು ಕಡಿಯಲಾದ ಸ್ಥಳಗಳ ಮೇಲೆ ಇಡಬೇಕು, ಆಗ ಸಮಾಧಾನವಾಗುತ್ತದೆ. 
ಸ್ವಲ್ಪ ನಿಮಿಷ ಇಡುವುದು, ಅನಂತರ ತೆಗೆಯುವುದು ಆಮೇಲೆ ಸ್ವಲ್ಪ ಇಡುವುದು 
ತೆಗೆಯುವುದು ಹೀಗೆ ಮಾಡಿದಾಗ ಕೆಲಮಟ್ಟಿಗೆ ಗುಣ ಕಂಡುಬರುತ್ತದೆ. ಅಶಕ್ತ 
ರಾದವರ ಹೃದಯದ ಮೇಲೆ ಪರಿಣಾಮವಾಗುವುದೂ ಉಂಟು. ಆಗ ಡಾಕ್ಟರರ 
ಸಹಾಯ ಸಲಹೆಗಳು ಅವಶ್ಯವಾಗುತ್ತವೆ. ಅವರು ಬರುವಷ್ಟರಲ್ಲಿ ಬೆಚ್ಚಗಿನ ನೀರಿ 
ನಿಂದ ಸ್ನಾನಮಾಡಿಸಿ, ಗಾಳಿ ಸ್‌ ಶ್ರಿರುವುದು. ಸೂಕ್ತ. 


10. ಜೇನುತುಪ್ಪ 


ಅನುಕೂಲ ಪರಿಸರಗಳಲ್ಲಿ ಹೂವಿನ ಸುಗ್ಗಿಯು ಪ್ರಾರಂಭವಾಗಿ 15 ದಿನಗಳಲ್ಲಿ 
ಸಂಸಾರಕೋಣೆಯಲ್ಲಿಯ ಕೆಲಸಗಳನ್ನು ಮುಗಿಸಿ ಹುಳುಗಳು ಸುಪರ್‌ ಚೇಂಬರಿಗೆ 
ಬರುತ್ತವೆ. ಸಂಸಾರ ಕೋಣೆಯಲ್ಲಿಯ ಸಂಗ್ರಹವು ದಿನಚರಿಯ ಉಪಯೋಗಕ್ಕಾಗಿ 
ಇರುತ್ತದೆ. ಜೇನುಹುಳುಗಳಿಗೆ ನಾಳಿನ ಚಿಂತೆ ಹೆಚ್ಚು. ಮಳೆಗಾಲ ಎಂದರೆ ಹೂವಿನ 
ಬರಗಾಲ. ಅವು ದುರ್ದಿನಗಳು. ಅವು ಸುದಿನವಾಗಬೇಕಾದರೆ ಅವಶ್ಯವುಳ್ಳಷ್ಟು 
ಆಹಾರ ಸಂಗ್ರಹವನ್ನು ಅವುಗಳು ಬೇಸಿಗೆಯಲ್ಲಿಯೇ ಮಾಡಿಕೊಳ್ಳಬೇಕು. ಅದರಿಂದ 
ಅವು ಸಂಸಾರಕೋಣೆಯ ಮೇಲುಗಡೆಯಲ್ಲಿ ಎರಿಗಳನ್ನು ಕಟ್ಟಿ ಅಲ್ಲಿ ಮಳೆಗಾಲದ 
ಬಗ್ಗೆ ಜೇನುತುಪ್ಪವನ್ನು ಕೂಡಿಡುತ್ತವೆ. ಸಾಮಾನ್ಯವಾಗಿ ಸಂಸಾರ ಕೋಣೆಯಲ್ಲಿ 
ಎಷ್ಟು ಎರಿಗಳು ಇರುತ್ತವೆಯೋ ಅಷ್ಟೇ ಮೇಲುಗಡೆಯಲ್ಲಿಯೂ ಇರುತ್ತವೆ, 


ಮೇಲ್ಲಡೆಯ ಕೋಣೆಗೆ ಮೇಲ್ಕೋಣೆ ಎನ್ನಬಹುದು. "ಸುಪರ್‌' ಎಂಬ ಹೆಸರೇ 
ಕರ್ನಾಟಕದಲ್ಲೆಲ್ಲ. ರೂಢಿಯಲ್ಲಿ ಬಂದಿರುತ್ತದೆ. ನಿಸರ್ಗದಲ್ಲಿ ಸುಪರಿನೊಳಗಿನ ಎರಿ 
ಗಳಷ್ಟೇ ಅಳತೆಯುಳ್ಳ ಕೃತ್ರಿಮವಾದ ಮೇಣದ ಹಾಳೆಗಳನ್ನು ಆಧುನಿಕ ಜೇನು 
ಸಾಕಾಣಿಕೆಯಲ್ಲಿ ಹುಳುಗಳಿಗೆ ಪೂರೈಸುತ್ತಾರೆ. ಅವುಗಳನ್ನು ಚೌಕಟ್ಟುಗಳಿಗೆ ಕಟ್ಟು 
ತ್ತಾರೆ. ಈ ಚೌಕಟ್ಟುಗಳು ಸಂಸಾರಕೋಣೆಯಲ್ಲಿಯವುಗಳಿಗಿಂತ ಸಣ್ಣವು. ಹಾಳೆ 
ಗಳೆಂದರೆ ಬೇರೆ, ಎರಿಗಳೆಂದರೆ ಬೇರೆ. ಹಾಳೆಗಳಲ್ಲಿ ಕಣಗಳಿರುವುದಿಲ್ಲ. ಅದು ಒಂದು 
ರಟ್ಟಿನ ತುಂಡಿನಂತೆಯೇ ಇರುತ್ತದೆ. ಆದರೆ ಎರಿಗಳನ್ನು, ಕಣಗಳನ್ನು ಕಟ್ಟಲು 


ಜೇನುಕೃಷಿ 129 


ಅನುಕೂಲ ಮಾಡಿಕೊಡುವ ನೆಲಗಟ್ಟು ಅವುಗಳಲ್ಲಿ ಇರುತ್ತವೆ. ಅದು ಹುಳುಗಳಿಗೆ 
ತುಲನಾತ್ಮಕವಾಗಿ ಸಣ್ಣ ಕೆಲಸ. ಎರಿಗಳನ್ನು ಕಟ್ಟುವ ಕೆಲಸ ಅವುಗಳಿಗೆ ಕಡಮೆಯಾಗಿ, 
ಆ ವೇಳೆಯಲ್ಲಿ ಜೇನುತುಪ್ಪದ ಸಂಗ್ರಹವನ್ನು ಕೈಕೊಳ್ಳುವುದು ಸಾಧ್ಯವಾಗುತ್ತದೆ. 
ಎರಿಗಳನ್ನು ಕಟ್ಟುವುದಕ್ಕೆ ಪ್ರತಿ ಕಿಲೋಗ್ರಾಂ ಮೇಣವನ್ನು ತಯಾರಿಸುವಾಗ 8-9 
ಕಿಲೋಗ್ರಾಂ ಜೇನುತುಪ್ಪವನ್ನು ತಿನ್ನಬೇಕಷ್ಟೆ. ಅದು ಕೃಷಿಕನಿಗೆ ಉಳಿಯುತ್ತದೆ. 
ಹೀಗಾಗಿ ಎರಡು ದಿಕ್ಕುಗಳಿಂದ ಅವನಿಗೆ ಲಾಭ ಉಂಟಾಗುತ್ತದೆ. 





ಚಿತ್ರ 45: ಕೃತಕ ರಾಣಿಕೋಶ ಚಿತ್ರ 46: ಒಂದರಮೇಲೊಂದರಂತೆ 
6 ಸುಪರುಗಳನ್ನಿಟ್ಟಿರುವುದು 


ಪ್ರತಿ ಸುಪರ್‌ ತುಂಬುವುದಕ್ಕೆ ಹುಳುಗಳಿಗೆ £8ಕ್ಷೆದಿನಗಳು ಸಾಕಾಗುತ್ತವೆ. 
ಹುಳುಗಳು ಸಂಸಾರ ಕೋಣೆಯಲ್ಲಿ ಕೆಲಸ ಮಾಡುತ್ತಿರುವಾಗಲೇ ಪೆಟ್ಟಿಗೆಯ ಮೇಲೆ 
ಒಂದು ಸುಪರ್‌ ಇಡುವುದು ಜಾಣತನ. ಅದು ಅರ್ಧ ತುಂಬುವಷ್ಟರೊಳಗಾಗಿ 
ಅದರ ಮೇಲೆ ಇನ್ನೊಂದು, ಅದು ಅರ್ಧ ತುಂಬುವುದರೊಳಗಾಗಿ ಅದರ ಮೇಲೆ 
ಮತ್ತೊಂದು, ಈ ಪ್ರಕಾರ 16 ಸುಪರ್‌ಗಳನ್ನು ಮೇಲೇರಿಸಬಹುದು. ಪ್ರತಿ 
ಸುಪರಿನಲ್ಲಿ ಹೆಚ್ಚುಕಡಮೆ ಒಂದು ಕಿಲೋಗ್ರಾಮ್‌ ಜೇನು ಸಂಗ್ರಹವಾಗುತ್ತಿತ್ತು. 
ಸಾಮಾನ್ಯವಾಗಿ 3-4 ಸುಪರುಗಳನ್ನು ಇಡಲಾಗುತ್ತದೆ. ಇದರಿಂದ ಎರಡು ಬಗೆಯ 
ಲಾಭಗಳಿವೆ. ಒಂದೊಂದು ಸುಪರ್‌ ತುಂಬಿದಂತೆ ಜೇನುತುಪ್ಪವನ್ನು ತೆಗೆಯುತ್ತ 
ಹೋದರೆ, ಆ ಒಂದು ಕಿಲೋಗ್ರಾಮನ್ನು ಎಲ್ಲಿ ಇಡಬೇಕು? ಇರುವೆಗಳು, ಇಲಿಗಳಂ 
ಇದ್ದೇ ಇರುತ್ತವೆ. ತೆಗೆಯುವ ಬಗ್ಗೆ ವೃವಸ್ಥೆಯನ್ನು ಮಾಡುವುದು ಅವಶ್ಯ. ಒಂದು 


130 ಜೇನುಸಾಕಣೆ 


ಸುಪರಿನ ಬಗ್ಗೆ ಮಾಡಿದ ವ್ಯವಸ್ಥೆಗಳು ನೂರು ಸುಪರುಗಳಿಗೂ ಸಾಲುತ್ತದೆ. ಅದರಿಂದ 
ಪೂರಕ ಉದ್ಯೋಗ ಹಾಗೂ ಪೂರ್ಣ ಅವಧಿಯ ಉದ್ಯೋಗವನ್ನಾಗಿ ಕೈಗೊಳ್ಳು 
ವವರು ಗೂಡುಗಳಲ್ಲಿ 25-50 ಸುಪರುಗಳು ತಯಾರಾಗುವವರೆಗೂ ಕಾದಿರುತ್ತಾರೆ. 
ಎರಡನೆಯ ಲಾಭವೆಂಬುದು ಹುಳುಗಳ ವಾಸ್ತವ್ಯಕ್ಕೆ ಈ ಸುಪರ್‌ಗಳು ಅನುಕೂಲ 
ವಾಗುತ್ತವೆ. ಆಗ ಸ್ವಾರ್ಮಿಂಗ್‌ ಆಗುವುದು ನಿಯಂತ್ರಿತವಾಗುತ್ತದೆ. 


ಹುಳುಗಳು ಸುಪರಿನ ಎರಿಗಳ ಮೇಲೆ ಕೂತಿರುತ್ತವೆ. ಅವುಗಳನ್ನು ಒಂದೊಂದ 
ನ್ನಾಗಿ ತೆಗೆದು ಗೂಡಿನ ಬಾಗಿಲಲ್ಲಿ ಪಟ ಪಟ ಮೆಲ್ಲನೆ ಬಡಿದಾಗ ಅವು ಒಳಸೇರುತ್ತವೆ. 
ಅನಂತರ ಎರಿಗಳನ್ನು ಸುಪರುಗಳಲ್ಲಿ ಹಾಕಿ, ಜೇನುತುಪ್ಪ ತೆಗೆಯುವಲ್ಲಿಗೆ ತರುತ್ತಾರೆ. 
ಎರಿಗಳಿಂದ ಜೇನುತುಪ್ಪವನ್ನು ತೆಗೆಯುವುದಕ್ಕೆ ಎಕ್ಸಟ್ರ್ಯಾಕ್ಟರ್‌ ಎಂಬ ಯಂತ್ರ 18-20 
ಸೆಮೀ ಉದ್ದ 2 ಸೆಮೀ ಅಗಲಗಳುಳ್ಳ ಆಲಗುಗಳಿರುವ 2 ಚೂರಿಗಳು, ಬಿಸಿ ಬಿಸಿ 
ನೀರಿನ ಒಂದೆರಡು ಪಾತ್ರೆಗಳು ಅವಶ್ಯ. ಜೇನುಹುಳುಗಳು ಹೆಚ್ಚಿನ ನೀರಿನ ಅಂಶವನ್ನು 
ಹಾರಿಸಿ ತೆಗೆದ ನಂತರ ಕಣಗಳೊಳಗಿನ ಜೇನುತುಪ್ಪಕ್ಕೆ ಮುಚ್ಚಿಗೆಯನ್ನು ಹಾಕುತ್ತವೆ. 
ಈ ಮುಚ್ಚಿಗೆಯನ್ನು ತೆಗೆದು ಹಾಕಿದ ನಂತರವೇ ಎರಿಗಳೊಳಗಿಂದ ಜೇನುತುಪ್ಪವು 
ಸ್ರವಿಸಿ ಹೊರಬೀಳುತ್ತದೆ... ಮೇಣವ್ರ. 62-64 ಡಿಗ್ರಿ ಸೆಗ್ರೇ ಉಷ್ಣತೆಯಲ್ಲಿ 
ಕರಗುತ್ತದೆ. ಅದರಿಂದ 70-80 ಡಿಗ್ರಿ ಸೆಗ್ರೇ ಉಷ್ಣತೆಯುಳ್ಳ ನೀರಿನಲ್ಲಿ ಆ 
ಚೂರಿಗಳ ಅಲಗುಗಳನ್ನು ಇಡುತ್ತಾರೆ. ಅಷ್ಟು ಬಿಸಿಯಾದ ನಂತರ ಒಂದು ಚೂರಿ 
ಯನ್ನು ಚಕ್ರದಲ್ಲಿ ತೋರಿಸಿದ ರೀತಿಯಿಂದ ಮೇಣದ ಮುಚ್ಚಿಗೆಯನ್ನು ತೆಗೆದು 
ಇನ್ನೊಂದು ಪಾತ್ರೆಯಲ್ಲಿ ಅಷ್ಟು ಮೇಣವನ್ನು ಹಾಕುತ್ತಾರೆ. ಎರಿಗಳ ಮುಚ್ಚಿಗೆ 
ಗಳನ್ನು ತೆಗೆಯುವಷ್ಟರಲ್ಲಿ ಚೂರಿಯ ಅಲಗು ತಣ್ಣಗಾಗುತ್ತದೆ. ಅನಂತರ ಆದು 
ಕೆಲಸಕ್ಕೆ ಬರುವುದಿಲ್ಲ. ಆಗ ಅದನ್ನೂ ಬಿಸಿ ನೀರಿನಲ್ಲಿ ಇಟ್ಟು ಎರಡನೆಯ ಚೂರಿಯಿಂದ 
ಕೆಲಸವನ್ನು ಪ್ರಾರಂಭಿಸುತ್ತಾರೆ. ಈ ಪ್ರಕಾರ ಚೂರಿಗಳನ್ನು ಬದಲಿಸುತ್ತ ಹೋಗು 
ತ್ತಾರೆ. ಅನಂತರ ಎರಿಗಳ ಚೌಕಟ್ಟುಗಳನ್ನು ಯಂತ್ರದ ಜೇಬು ಅಥವಾ ಪಂಜರಗಳಲ್ಲಿ 
ಇಟ್ಟು ಯಂತ್ರವನ್ನು ತಿರುಗಿಸುತ್ತಾರೆ. ಜೇಬು ಅಥವಾ ಪಂಜರಗಳನ್ನು ತಂತಿಯ 
ಜಾಳಿಗೆಗಳಿಂದ ಮಾಡಲಾಗಿರುತ್ತದೆ. ಒಂದು ವೇಗದಿಂದ ಚೌಕಟ್ಟುಗಳು ತಿರುಗುವಾಗ 
ಅವುಗಳೊಳಗಿನ ಜೇನುತುಪ್ಪವು ಹೊರಚಿಮ್ಮಿ ಯಂತ್ರ ಬುಡದಲ್ಲಿ ಶೇಖರವಾಗುತ್ತದೆ; 
ಅಲ್ಲಿಂದ ಒಂದು ಕೊಳವೆಯ ಮಾರ್ಗವಾಗಿ ಅತ್ಯಂತ ಶುದ್ಧವಾದ, ಮಧುರವಾದ, 
ಸುಂದರವಾದ, ಪರಿಮಳದ ಜೇನುತುಪ್ಪ ಹೊರಬೀಳುತ್ತದೆ. ಕೃಷಿಕನು ಡಬ್ಬಿಗಳ 
ಲ್ಲಿಯೋ ಡ್ರಮ್ಮುಗಳಲ್ಲಿಯೋ ಅದನ್ನು ಇಳಿಸಿಕೊಳ್ಳುತ್ತಾನೆ. ಅದೆಲ್ಲ ಮುಗಿದ ನಂತರ 
ಚೌಕಟ್ಟುಗಳನ್ನು ತಿರುಗಿ ಸುಪರ್‌ಗಳಲ್ಲಿ ಇಡುತ್ತಾರೆ. 


2-3ನೇ ವರ್ಗದ ವ್ಯವಸಾಯಿಗಳು ತಮ್ಮವೇ ಯಂತ್ರ ಮುಂತಾದ ಸಾಮಗ್ರಿ 
ಗಳನ್ನೂ ಇಟ್ಟುಕೊಳ್ಳುತ್ತಾರೆ. ಆದರೆ 2-4 ಜೇನುಕಾಲೋನಿಗಳನ್ನು ಇಟ್ಟು 
ಕೊಳ್ಳುವವರು ಸಹಕಾರೀ ಸಂಘ ಮಾಡಿಕೊಂಡಿರುತ್ತಾರೆ. ಆ ಸಂಘಗಳು ಸಾಮೂಹಿಕ 


ಉಪಯೋಗಕ್ಕಾಗಿ ಯಂತ್ರಸಾಮಗ್ರಿಗಳನ್ನು ಖರೀದಿಮಾಡಿ ಇಟ್ಟುಕೊಳ್ಳುತ್ತವೆ. 


ಜೇನುಕೃಷಿ 131 


11. ಸ್ವಾರ್ನಿಂಗ್‌ ಮತ್ತು ಮರು ಸ್ವಾರ್ಮಿಂಗ್‌ 


ಈ ಅಧ್ಯಾಯವು ಈ ಪುಸ್ತಕದಲ್ಲಿ ಅತಿ ಮಹತ್ವದ್ದು. ಏಕೆಂದರೆ ಹುಳುಗಳು 
ಸ್ವಾರ್ಮ್‌ ಆಗಿಬಿಟ್ಟರೆ ಜೇನು ಕೃಷಿಕನು ಇಡೀ ವರ್ಷ ಮಾಡಿದ ಸಾಹಸಗಳು ನೀರಿನಲ್ಲಿ 
ಹೋಮ ಮಾಡಿದಂತಾಗುತ್ತದೆ. 


ಸ್ವಾರ್ಮಿಂಗ್‌ ಅನ್ನು ಕುರಿತು ಕೆಲವು ಮಾಹಿತಿಗಳನ್ನು 8ನೇ ಅಧ್ಯಾಯದಲ್ಲಿ 
ವಿವರಿಸಲಾಗಿದೆ. ಜೇನುಗೂಡಿನೊಳಗಿನ ಪ್ರಬುದ್ಧ ಹುಳುಗಳು ಮೂಲ ಮನೆ 
ಯನ್ನು ಬಿಟ್ಟು ಇನ್ನೊಂದೆಡೆಯಲ್ಲಿ ಮನೆ ಮಾಡಿಕೊಳ್ಳುವುದಕ್ಕಾಗಿ ಹೊರಟು 
ಹೋಗುವುದು ಏಕೆ? ಮೊದಲಿನ ಮನೆಯು ಬೆಳೆಯುತ್ತಿರುವ ಸಂಸಾರಕ್ಕೆ ಸಣ್ಣ 
ದಾಗುತ್ತದೆಯೆಂಬುದರಿಂದ ಎಂದು ಕೆಲವರು ಹೇಳುತ್ತಾರೆ. ವಂಶಾಭಿವೃದ್ಧಿಯನ್ನು 
ಮಾಡುವುದಕ್ಕೋಸ್ಕರ ಎಂದು ಇನ್ನು ಕೆಲವರು ಹೇಳುತ್ತಾರೆ. ಜೇನುಹುಳುಗಳ 
ವಂಶಾಭಿವೃದ್ಧಿ ಯು ಸ್ವಾರ್ಮಿಂಗ್‌ನ ಮೂಲಕವೇ ಆಗಬೇಕಾದುದು. ಸ್ವಾರ್ಮಿಂಗ್‌ 
ಆಗುವುದು ಅವುಗಳ ಹುಟ್ಟುಗುಣ. 


ಜೇನು ಕೃಷಿಕನು ಹುಳುಗಳನ್ನು ಜೇನುತುಪ್ಪದ ಹುಟ್ಟುವಳಿಗಾಗಿ ಸಾಕುತ್ತಾನೆ. 
ಅದು ದೊರಕುವುದು ವರ್ಷದಲ್ಲಿ 3-33 ತಿಂಗಳುಗಳಲ್ಲಿ ಮಾತ್ರ. ಈ ಅವಧಿಯಲ್ಲಿ 
ಅರ್ಧಕ್ಕಿಂತಲೂ ಜಾಸ್ತಿ ಕಾರ್ಮಿಕ ಹುಳುಗಳು ರಾಣಿಯನ್ನು ಸೇರಿಸಿಕೊಂಡು ಹೋಗಿ 
ಬಿಟ್ಟರೆ ಅವನ ಗತಿಯೇನು? ಉಳಿದ ಕಾಲೋನಿಯು ಚೇತರಿಸಿಕೊಳ್ಳಬೇಕಾದರೆ 
ರಾಣಿ ಕಣದಲ್ಲಿರುವ ಹುಳುವು ಹೊರಬಿದ್ದು ಗರ್ಭಧಾರಣೆ ಹೊಂದಿ, ತತ್ತಿಗಳನ್ನು 
ಇಡತೊಡಗಿ. ಆ ತತ್ತಿಗಳು ಮರಿಗಳಾಗಿ, ಮರಿಗಳು ಕೋಶಾವಸ್ಥೆಯಿಂದ ಹೊರಬಿದ್ದು 
15 ದಿನಗಳಾಗಿ, ಗೂಡಿನಿಂದ ಹಾರಿ ಆಹಾರ ಸಂಗ್ರಹಕ್ಕೆ ಸಮರ್ಥವಾಗಲು ಒಂದೂವರೆ 
ತಿಂಗಳುಗಳು ಬೇಕು. ಮೊದಲು ಗೂಡಿನಲ್ಲಿ ಸಂಚಯವಾದ ಜೇನುತುಪ್ಪವನ್ನು 
ಸ್ವಾರ್ಮ್‌ಗಳು ತೆಗೆದುಕೊಂಡು ಹೋಗಿಬಿಡುತ್ತವೆ. ಒಂದುಒಂದೂವರೆ ತಿಂಗಳ 
ಹಂಗಾಮು ಮಾತ್ರ ಅವನಿಗೆ ಉಳಿಯುವುದು. ಚೇತರಿಸಿಕೊಂಡ ತಾಯಿಗೂಡಿನ 
ಹುಳುಗಳಿಗೆ ಮಳೆಗಾಲ ಚಳಿಗಾಲಗಳ ಬಗ್ಗೆ ಆ ಒಂದೂವರೆ ತಿಂಗಳ ಉತ್ಪತ್ತಿಯಲ್ಲಿ 
ಅರ್ಧಭಾಗವನ್ನು ತೆಗೆದಿಡಬೇಕು. ಅಷ್ಟರಲ್ಲಿ ಅನೇಕ ಸಂದರ್ಭಗಳಲ್ಲಿ 2ನೇ ಸ್ವಾರ್ಮ್‌ 
ಅದರಿಂದ ಹೊರಟು ಹೋಗುತ್ತದೆ. ಹಾಗಾಗಿ ಬಿಟ್ಟರೆ ಅವನಿಗುಳಿಯಂವುದು ಕಪ್ಪಿಟ್ಟ 
ಮೇಣ. 


ಸ್ವಾರ್ಮಿಂಗ್‌ ಆಗುವುದಕ್ಕೆ ಅನೇಕ ಕಾರಣಗಳನ್ನು ಹೇಳುತ್ತಾರೆ. ಅವುಗಳಲ್ಲಿ 
ಈ ಕೆಳಗಿನವು ಮುಖ್ಯವಾದವುಗಳು: 

(1) ಸಂಸಾರಕೋಣೆಯಲ್ಲಿ ತತ್ತಿ ಇಡುವುದಕ್ಕೆ ಸಾಕಷ್ಟು ಸ್ಥಳವಿರದಿರುವುದು. 

(2) ಗೂಡಿನಲ್ಲಿ ಸಾಕಷ್ಟು ಹವೆ ಓಡಾಡದಿರುವುದು. 

(3) ಗೂಡಿನಲ್ಲಿ ಹುಳುಗಳ ವಾಸಕ್ಕೆ ಸಾಕಷ್ಟು ಸ್ವಳವಿಲ್ಲದಿರುವುದು. 


132 ಜೇನುಸಾಕಣೆ 


(4) ಬಿಸಿಲಿನ ಮೂಲಕ, ಗೂಡಿನಲ್ಲಿ ಉಷ್ಣತೆಯು ಮಿತಿಗೆಡುವುದು. 
(5) ಗೂಡಿನಲ್ಲಿ ಗಂಡುಹುಳುಗಳು ಮಿತಿಮೀರುವುದು. 
- (6) ರೋಗಾದಿಗಳು. 
(7) ಕೃಷಿಕನು ಅನವಶ್ಯಕವಾಗಿ ಆಗಾಗ್ಗೆ ಮುಚ್ಚಳ ತೆಗೆಯುತ್ತಿ ್ರರುವುದ್ಸ ಸ್ನ 
(8) ರುಣಿಹುಳುವು ಕೀಳುತರಗತಿಯದಿರುವುದು. | 


ಇವುಗಳಲ್ಲಿ ಕೆಲವು ಸ್ವಾ ಜತೆ ಆಗಲು ಉತ್ತೇಜನ ಕೊಡುತ್ತ ವೆಂಬುದು 
ನಿಜ ಇವೆಲ್ಲವಕ್ಕೂ ಪರಿಹಾರಗಳಿರುತ್ತ 2, 3ನೆಯ ತೊಂದರೆಗಳು ಗೂಡುಗಳಿಗೆ 
ಸುಪರುಗಳನ್ನು ಏರಿಸುವುದರಿಂದ ಸಾಸ ವೆ. ಮರಿಮೊಟ್ಟೆಗಳಿಂದ ತುಂಬಿದ 
ಒಂದೊಂದು ಎರಿಯನ್ನು ಅಶಕ್ತವಾದ ಗೂಡುಗಳಿಗೆ ಕೊಟ್ಟು "ಹೊಸ ಕೃತ್ರಿಮ 
ಎರಿಗಳನ್ನು ಸಂಸಾರಕೋಣೆಯಲ್ಲಿ ಸೇರಿಸುತ್ತ ಹೋದಾಗ 1ನೆಯ ಸಮಸ್ಯೆಯು 
ಪರಿಹಾರವಾಗುತ್ತದೆ. ನೆರಳಿನಲ್ಲಿ ಅಥವಾ ತಂಪಾದ ಸ್ಥಳಗಳಲ್ಲಿ ಗೂಡುಗಳನ್ನು 
ಒಯ್ದು ಇಡುವುದರಿಂದ 4ನೆಯದು ಪರಿಹಾರವಾಗುತ್ತದೆ. ರೋಗಗಳಿಗೂ ಪರಿ 
ಹಾರವಿದೆ; ಆದರೆ ಶೀಘ್ರ ಪರಿಹಾರವಲ್ಲ. ಕ್ರ ಮೇಣದ ಪರಿಹಾರ. 7ನೆಯದು 
ಅಂತಹ ಸಮಸ್ಯೆಯಲ್ಲ. ಉಚ್ಚೆ ತಳಿಯ "ಹುಳುಗಳನ್ನು ತಂದಿಡುವುದರಿಂದ 8ನೆಯ 
ಸಮಸ್ಯೆ ಯನ್ನು ಪರಿಹರಿಸಬಹುದಂ. ಡ್ರೋನ್‌ಟ್ರಾ ್ರಫ್‌ಗಳಿಂದ ಗಂಡುಹುಳುಗಳನ್ನು 
ಓಡಿಸಬಹುದು. ಇವೆಲ್ಲವುಗಳನ್ನು ಪರಿಹರಿಸಿದಾಗಲೂ ಸ್ವಾರ್ಮಿಂಗ್‌ ಆಗೇ ಆಗು 
ತ್ತದೆ. ನಿಸರ್ಗದಲ್ಲಿ ಹುಳುಗಳಿಗೆ ಸಂಪೂರ್ಣ ಸ್ವಾತಂತ್ರ ವಿರುತ್ತದೆ. ಗಿಡಗಳ ಹೊದರು 
ಗಳಲ್ಲಿ ತುಂಬ ಸ್ಥ ಸ್ಥಳವಿದ್ದು ಆ ಸ್ಥಳ ತಂಪಾಗಿರುತ್ತದೆ. "ಯಾವ ಮನುಷ್ಯನೂ ಅವುಗಳ 
ಸಮೀಪ ಹೋಗುವುದಿಲ್ಲ. ಗಂಡುಹುಳುಗಳನ್ನು ಕಡಮೆ ಮಾಡುವ ಉಪಾಯವನ್ನು 
ಹುಳುಗಳೇ ಬಲ್ಲವು. ಅಲ್ಲಿ ರೋಗಿಗಳ ಹಾವಳಿ ಇರುವುದಿಲ್ಲವೆಂದು ಜೀಹವಕೂ 
ಹೇಳಬಹುದು. ಇಷ್ಟಾದರೂ ಪ್ರಾಯ ಬಂದಕೂಡಲೇ ಸ್ವಾರ್ಮಿಂಗ್‌ ಆಗಿಯೇ 
ತೀರುತ್ತದೆ. ಆ ಪ್ರಾಯ ಬರುವ ತನಕ ಸ್ವಾರ್ಮಿಂಗ್‌ ಆಗುವುದೇ ಇಲ್ಲ. ರಾಣೀ 
ಕಣಗಳಾಗುವುದು, ಹೊಸರಾಣಿ ಹುಳುಗಳು ಹುಟ್ಟುವುದು, ರಾಣಿಹುಳುಗಳು ಹುಟ್ಟು 
ವಷ್ಟರೊಳಗಾಗಿ ಕ ಹೊಸಹುಳುಗಳನ್ನೂ ಬಿಟ್ಟು ಹೊನ 
ಮನೆಗಳನ್ನೂ ಬಿಟ್ಟು ಇಸಮನೆದಾಣವನ್ನು ಹುಡುಕಿಕೊಂಡು ಹೋಗುವುದು 
ಜೇನುಹುಳುಗಳ ಹುಟ್ಟು ಹ ಈ ಗುಣ ಅವುಗಳಲ್ಲಿ ಇರದಿದ್ದರೆ ಜೇನುಹುಳುಗಳು 
ನಿರ್ನಾಮವಾಗಿ ಎಷ್ಟೋ ಲಕ್ಷ ವರ್ಷಗಳಾಗುತ್ತಿ ದವು. 


ಒಂದು ಮಧುವನದಲ್ಲಿ 50 ಜೇನುಗೂಡುಗಳಿದ್ದರೆ ಇವುಗಳಲ್ಲಿ 3 ಬಗೆಯವು 
ಗಳನ್ನು ಕಾಣುತ್ತೇವೆ. ಒಂದನೆಯ ವರ್ಗವು ಕ್ವಚಿತ್ತಾ ಗಿ ಸ್ವಾರ್ಮ್‌ ಆಗುತ್ತದೆ. 
ಎರಡನೆಯವು ಸ್ವಾರ್ಮಿಂಗ್‌ ಆಗುವ ತಯಾರಿಕೆಯನ್ನು ನಡೆಸುತ್ತವೆ. ಆದರೆ ರಾಣಿ 
ಕಣಗಳನ್ನು ನಾಶಮಾಡುತ್ತ ಹೋದರೆ, ಆಥವಾ ರಾಣಿಕಣಗಳಿರುವ ಎರಿಗಳನ್ನು ಅಲ್ಲಿಂದ 
ಒಯ್ದು ಬಿಟ್ಟರೆ ಅವು ಸ ಸ್ವಾ ರ್ಮಿಂಗ್‌ ಆಗುವ ತಯಾರಿಯನ್ನು ಅಲ್ಲಿಗೇ ನಿ ನಲ್ಲಿಸಿಬಿಡುತ್ತವೆ ಬಿ. 
ಮೂರನೆಯವು ಏನು ಮಾಡಿದರೂ ಕೇಳದೆ ಸ್ವಾರ್ಮಿಂಗ್‌ ಆಗುವುದನ್ನೂ ಬಿಡುವುದಿಲ್ಲ. 


ಜೇನುಕೃಷಿ 133 


ಒಂದನೆಯ ವರ್ಗದ ತಳಿಯನ್ನು ನಿರ್ಮಾಣಮಾಡುವ ಕಡೆ ಸಂಶೋಧಕರ ಲಕ್ಷ್ಯ 
ಹರಿದಿದೆ. 


ಸ್ವಾರ್ಮಿಂಗ್‌ ಆಗುವುದರಿಂದ ಜೇನು ಕೃಷಿಕನಿಗೆ ನಷ್ಟವಾಗದಂಥ ಹಾಗೂ 
ಜೇನುಹುಳುಗಳ ವಂಶಕ್ಷಯವೂ ಆಗದಂಥ ಉಪಾಯಗಳನ್ನು ಎಂದೋ ಯಾರೋ 
ಕಂಡುಹಿಡಿದರು. ಅತ್ಯಂತ ಜಾಗರೂಕನಾದ ಕೃಷಿಕನು ಮಾತ್ರ ಆ ಉಪಾಯವನ್ನು 
ಕೈಕೊಳ್ಳಲು ಸಾಧ್ಯ. ಸ್ವಲ್ಪ ಅಜಾಗರೂಕನಾದರೂ ಸಾಕು, ನಷ್ಟವು ಕಟ್ಟಿಟ್ಟದ್ದು. 
ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಒಂದು ಸಾರಿ ಸ್ವಾರ್ಮಿಂಗ್‌ ಆಗುತ್ತದೆ. ಸುಗ್ಗಿಯಂ 
ಪ್ರಾರಂಭವಾಗಿ 2 ವಾರಗಳಾದ ಮೇಲೆ ಮುಂದಿನ 3 ವಾರಗಳಲ್ಲಿ ಯಾವಾಗ 
ಬೇಕಾದರೂ ಸ್ವಾರ್ಮಿಂಗ್‌ ಆಗಬಹುದು. 


ದೇಶಗಳಲ್ಲಿ, ಉದಾಹರಣೆ ಕರ್ನಾಟಕದ ಕಡಲತೀರ ಪ್ರದೇಶದಲ್ಲಿ ವರ್ಷಕ್ಕೆ 
ಎರಡು ಸಲ ಸ್ವಾವಿ೯ಂಗ್‌ ಆಗುತ್ತದೆ. ಯಾವ ತಿಂಗಳುಗಳಲ್ಲಿ ಸ್ವಾರ್ಮಿಂಗ್‌ 
` ಆಗುತ್ತದೆಂಬುದನ್ನು ಅನುಭವಿ ಕೃಷಿಕರು ತಿಳಿದಿರುತ್ತಾರೆ. ಆ ಸಮಯದಲ್ಲಿ ಅವರು 
ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿರುತ್ತಾರೆ. ಹುಳುಗಳೂ ಕೂಡ ಹೊರಡುವ ಮುನ್ನ 
ಸೂಚನೆ ಕೊಡುತ್ತವೆ. 


ಹುಳುಗಳು ಕೊಡುವ ಮುನ್ಸೂಚನೆಗಳು ಈ ಕೆಳಕಂಡಂತಿವೆ: 


(1) ಸ್ವಾರ್ಮಿಂಗ್‌ ಆಗುವ ಕೆಲವು ದಿನಗಳ ಮುಂಚೆ ಮಕರಂದ ಪರಾಗಗಳ 
ಸಂಗ್ರಹವು ಮಂದಗತಿಯಿಂದ ಸಾಗುತ್ತದೆ. 


(2) ಹುಳುಗಳು ಗೂಡಿನೊಳಗೇ ಹೆಚ್ಚು ಸಂಖ್ಯೆಯಲ್ಲಿ ಉಳಿದುಬಿಡುತ್ತವೆ. 
ಹುಳುಗಳು ಜೇನುತುಪ್ಪವನ್ನು ತಿಂದು ಹೊಟ್ಟೆಯುಬ್ಬಿಸಿಕೊಂಡು ಗೂಡಿ 
ನೊಳಗಿನ ಮೂಲೆ ಮೂಲೆಗಳಲ್ಲಿ ಗುಂಪುಗುಂಪಾಗಿ ಆಲಸ್ಯದಿಂದ ಬಿದ್ದಿರು 


ತ್ತವೆ. 
(3) ಗೂಡಿನ ಬಾಗಿಲಲ್ಲಿ ಹುಳುಗಳು ದಿನ ನಿತ್ಯದಂತೆ ಹಾರಾಡುವುದಿಲ್ಲ. 


ಈ ಸೂಚನೆಗಳನ್ನು ಗಮನಿಸಿದ ಕೃಷಿಕನು ಸಂಸಾರಕೋಣೆಯ ಮುಚ್ಚಳವನ್ನು 
ತೆಗೆದು ನೋಡಬೇಕು. ರಾಣಿಕಣಗಳು ಕಟ್ಟಲ್ಪಟ್ಟು ಅವುಗಳಲ್ಲಿ ಕೋಶಗತ ರಾಣಿ 
ಹುಳಂಗಳು ಬೆಳೆಯುತ್ತಿರುವುದನ್ನು ಗಮನಿಸಿದಮೇಲೆ ಸಂಶಯವು ಉಳಿಯಲೇ ಕೂಡದು. 
ಅನಂಭವಿಕನು ಅವುಗಳನ್ನು ಕಂಡುಕೊಂಡಾಗ ಕಾಲೋನಿಯು ಇಂಥದೇ ದಿನ ಸ್ವಾರ್ಮ್‌ 
ಆಗುವುದೆಂದು ಹೇಳುತ್ತಾನೆ. ಅಂದು, (ಒಂದು ದಿನ ಹೆಚ್ಚು ಕಡಮೆ ಆಗಬಹುದು) 
ಬೆಳಗಿನ 9 ಗಂಟೆಯಿಂದ 12 ಗಂಟೆಯ ತನಕ ಕಾಯುತ್ತಿರುತ್ತಾನೆ. ಗೂಡಿನಿಂದ 
ಹೊರಟ ಹುಳುಗಳು ಅದರ ಸುತ್ತ ಒಂದೆರಡು ಸಲ ತಿರುಗಿ ಒಟ್ಟುಗೂಡಿ ಸಮೀಪದ 
ಒಂದು ಗಿಡದ ಟೊಂಗೆಯಲ್ಲಿ ಗುಂಪಾಗುತ್ತವೆ (ಚಿತ್ರ 28). ಅಲ್ಲಿಂದ ಅವನು 


134 ಜೇನುಸಾಕಣೆ 


ಒಂದು ಚೀಲದಲ್ಲಿ ಆ ಗುಂಪನ್ನು ತುಂಬಿ, ಮನೆಗೆ ತಂದು ಅಲ್ಲಿ ಪೆಟ್ಟಿಗೆಯಲ್ಲಿ ತುಂಬಿ 
ಕೃತ್ರಿಮ ಎರಿಗಳುಳ್ಳ ಚೌಕಟ್ಟುಗಳನ್ನು ಕೊಡುತ್ತಾನೆ. ಕೂಡಲೆ ಅವು ಎರಿಗಳನ್ನು 
ಮುಂದುವರಿಸುವ ಕೆಲಸವನ್ನು ಪ್ರಾರಂಭಿಸುತ್ತವೆ. ಕೆಲವೇ ಎರಿಗಳು ಪೂರ್ಣಗೊಳ್ಳು 
ವುದರೊಳಗಾಗಿ ಮಕರಂದ ಪರಾಗಗಳನ್ನು ತರಲು ಕೆಲವು ಹುಳುಗಳು ಹೊರಡುತ್ತವೆ. 
ರಾಣಿಹುಳದ ಆಹಾರವಾದ ರಾಜಶಾಹೀರಸವು ಸಿದ್ಧ ವಾಗುತ್ತದೆ. ರಾಣಿಯು 
ತತ್ತಿಗಳನ್ನಿಡಲು ಪ್ರಾರಂಭಿಸುತ್ತದೆ. 


ಆದರೆ ಹೆಚ್ಚು ಚತುರನಾದವನು ಸ್ವಾರ್ಮಿಂಗ್‌ ಆಗುವ ದಿವಸದ ತನಕ 
ಕಾಯುವುದಿಲ್ಲ. ಸ್ವಾರ್ಮಿಂಗ್‌ ಆಗುವುದಕ್ಕೆ ಇನ್ನೂ ಎರಡು ದಿನಗಳಿರುವಾಗ ತಾಯಿ 
ಗೂಡಿನೊಳಗಿನ 3--4 ಮೊಟ್ಟೆ, ಕೋಶಗತ ಹುಳ ಮತ್ತು ಎಳೆ ಪ್ರಾಯದ ಮರಿ 
ಗಳಿಂದ ತುಂಬಿದ ಎರಿಗಳನ್ನು ತೆಗೆದು ಇನ್ನೊಂದು ಪೆಟ್ಟಿಗೆಯಲ್ಲಿ ಇಟ್ಟುಬಿಡುತ್ತಾನೆ. 
ಹೊರಗಿರುವ ಹುಳುಗಳ ಅರ್ಧವನ್ನೂ ಅದರಲ್ಲಿ ಹಾಕುತ್ತಾನೆ. ಸುಪರ್‌ಗಳಲ್ಲಿರುವ 
ಜೇನು ಎರಿಗಳನ್ನು ಪಾಲುಮಾಡಿ ಹೊಸಗೂಡಿನ ಸುಪರಿನಲ್ಲಿ ಇಡುತ್ತಾನೆ. ಹೀಗೆ 
ಮಾಡುವುದರಿಂದ ರಾಣಿಹುಳು ಹೊಸಪೆಟ್ಟಿಗೆಯಲ್ಲಿ ಸೇರುವಂತಾಗುತ್ತದೆ; ಕೋಶ 
ಗತವಾಗಿರುವ ರಾಣಿಹುಳು ತಾಯಿಗೂಡಿನಲ್ಲಿ ಸೇರುವಂತಾಗುತ್ತದೆ. ಅನಂತರ ಹೊಸ 
ಗೂಡನ್ನು ಹುಳುಗಳ ಸಮೇತವಾಗಿ, 1 ಕಿಲೋಮೀಟರ್‌ ದೂರದಲ್ಲಿರುವ ಒಂದು 
ಸ್ಥಳದಲ್ಲಿ ಇಡುತ್ತಾನೆ. ಅದು ಕೂಡಲೆ ಕೆಲಸವನ್ನು ಪ್ರಾರಂಭಿಸುತ್ತದೆ. ಅತ್ತ ತಾಯಿ 
ಗೂಡಿನಲ್ಲಿಯ ಹುಳುಗಳು ತಮ್ಮ ಕೆಲಸವನ್ನು ಮುಂದುವರಿಸುತ್ತವೆ. ಎರಡು ಗೂಡು 
ಗಳಿಗೂ ಕೃತ್ರಿಮ ಎರಿಗಳುಳ್ಳ ಹೆಚ್ಚಿನ ಚೌಕಟ್ಟುಗಳನ್ನು ಕೊಡಲಾಗುತ್ತದೆ. 


ಹೊಸ ಗೂಡನ್ನು ಒಂದು ಕಿಲೋಮೀಟರ್‌ ದೂರದಲ್ಲಿಡದೆ ಅದಕ್ಕೂ ಸಮೀಪ 
ದಲ್ಲಿ ಇಟ್ಟರೆ ಹೊಸ ಗೂಡಿಗೆ ವರ್ಗಾವಣೆಯಾದ ಹುಳುಗಳು ಸ್ಥಳಪರಿಚಯದಿಂದ 
ಮತ್ತೆ ಹಳೆಯ ಗೂಡಿಗೇ ಹೋಗಿಬಿಡುತ್ತವೆ. 

ಈ ಉಪಾಯದಿಂದ ಸ್ವಾರ್ಮಿಂಗ್‌ ಆಗಬೇಕೆಂಬ ಹುಳುಗಳ ಜ್ವರ ಅಥವಾ 
ಹುಚ್ಚು ನಿಂತುಹೋಗುತ್ತದೆ. ಎರಡೂ ಕಾಲೋನಿಗಳು ಬೆಳೆಯುತ್ತ ಹೋಗುತ್ತವೆ. 
ಎರಡು ಕಾಲೋನಿಗಳೂ ಜೇನನ್ನು ಕೂಡಿಹಾಕುತ್ತವೆ. ಒಂದರ ಬದಲಾಗಿ ಎರಡು 
ಕಾಲೋನಿಗಳು ಜೇನು ಕೃಷಿಕನಿಗೆ ಸಿಗುತ್ತವೆ. ಹುಳಗಳ ವಂಶವೃದ್ದಿಯಾಗುತ್ತದೆ. 
ಇನ್ನೂ ಚತುರನು ರಾಣಿಕಣಗಳಾಗುವ ತನಕ ಕಾಯುವುದಿಲ್ಲ. ಮೊದಲೇ ಪಾಲು 
ಮಾಡಿಬಿಡುತ್ತಾನೆ. ಸುಗ್ಗಿಯು ಪ್ರಾರಂಭದಲ್ಲಿದ್ದು, ಪಾಲು ಮಾಡುವ ಎರಡೂ 
ಕಾಲೋನಿಗಳಿಗೆ 2 ತಿಂಗಳುಗಳ ಹಂಗಾಮು ಜೇನು ಸಂಗ್ರಹ ದೊರೆಯುವಂತಿರುವಾಗ 
ಹಾಗೂ ಹುಳುಗಳ ಸಂಖ್ಯೆಯು ಸಾಕಷ್ಟಿರುವಾಗ ಪಾಲು ಮಾಡುವುದೊಳ್ಳೆಯದು. 
ಜೇನುಹುಳುಗಳ ಸಂಖ್ಯೆ ಸಣ್ಣದಿರುವಾಗ ಮತ್ತು ಜೇನು ಸಂಗ್ರಹಕ್ಕೆ ಅವಧಿಯು 
ಸಾಕಷ್ಟು ಇರದಾಗ ಪಾಲು ಮಾಡಿದರೆ ಎರಡೂ ನಿರ್ಮೂಲವಾಗುವ ಸಂಭವವೇ 
ಜಾಸ್ತಿ. ನಿರ್ಮೂಲವಾಗದಿದ್ದರೂ ಕೃಷಿಕನಿಗೆ ಜೇನಿನ ಉತ್ಪನ್ನ ಸಿಗುವುದಿಲ್ಲ. ಅಂಥ 


ಜೇನುಕೃಷಿ 135 
ಪ್ರಸಂಗಗಳಲ್ಲಿ ಈ ಕೆಳಗೆ ವಿವರಿಸಿದ ಒಂದಿಲ್ಲೊಂದು ಉಪಾಯಗಳನ್ನು ಕೈಕೊಳ್ಳುವುದು 
ಸೂಕ್ತ. 


1. ಕಾಲೋನಿಗೆ ಪದೇ ಪದೇ ಸ್ವಾರ್ಮಿಂಗ್‌ ಮಾಡದ ತಳಿಯ ರಾಣಿ 
ಹುಳುವನ್ನು ಕೊಡಬೇಕು. 


ಸ 


2. ಸಂಸಾರಕೋಣೆಯಲ್ಲಿ ಮರಿ, ಮೊಟ್ಟೆ, ಕೋಶಾವಸ್ಥೆಯ ಹುಳುಗಳು 
ತುಂಬಿ ಹೆಚ್ಚಿನ ಮೊಟ್ಟೆಗಳನ್ನು ಇಡಲು ರಾಣಿಗೆ ಸ್ವ ಸ್ಥಳವಿಲದಿದ್ದರೆ. ಸಂಸಾರಕೋಣೆಯನ್ನು 
ವಿಸ್ತರಿಸಬೇಕು. ಇದು ಸಾಧ್ಯವಿಲ್ಲದಿದ್ರರೆ, ಅದರ ಕೆಳಗೆ ಇನ್ನೊಂದು ಸಂಸಾರಕೋಣೆ 
ಯನ್ನು ಇಟ್ಟು, ಆದರಲ್ಲಿ ರಾಣಿಹುಳವನ್ನು ಒಂದೆರಡು ಮರಿಮೊಟ್ಟೆಗಳಿರುವ ಎರಿ 
ಗಳನ್ನೂ ಕೃತ್ರಿ ತ್ರಿಮ ಎರಿಗಳುಳ್ಳ ಕೆಲವು ಚೌಕಟ್ಟುಗಳನ್ನು ಇಡಬೇಕು. 


3. ಹೆಚ್ಚೆಚ್ಚು ಸಾಸಿಗನನ್ನು ಏರಿಸುತ್ತ ಸಂಸಾರಕೋಣೆಯಲ್ಲಿ ಅಲೆದಾಡು 
ತ್ತಿದ್ದ ಹುಳುಗಳು ಮೇಲಕ್ಕೆ ಹೋಗುವಂತೆ ಮಾಡಬೇಕು. 


4, ಸಂಸಾರಕೋಣೆಯಲ್ಲಿಯ ಹಳೆಯ ಎರಿಗಳನ್ನು ತೆಗೆದು ಬೇರೆ ಅಶಕ್ತ 
ಗೂಡುಗಳಿಗೆ ಕೊಟ್ಟು ಹೊಸ ಎರಿಗಳುಳ್ಳ ಚೌಕಟ್ಟುಗಳನ್ನು ಆ`ಗೂಡಿಗೆ ಕೊಡಬೇಕು. 


5. ಗಾಳಿಯಾಡದೆ ಸ್ವಾರ್ಮಿಂಗ್‌ ಆಗುವ ಪ್ರಸಂಗ ಬಂದಿದ್ದರೆ, ಮೊದಲು 
ಸಂಸಾರಕೋಣೆಯನ್ನು ಅಡಿ ಹಲಗೆಯಿಂದ ಸ್ವಲ್ಪ ಎತ್ತರದಲ್ಲಿಟ್ಟು ಗಾಳಿಯಾಡುವಂತೆ 
ಮಾಡಬೇಕು. ಅದರಂತೆ ಕ್ರಮೇಣ ಸುಪರುಗಳನ್ನು ಎತ್ತರಿಸಿ ಇಡುತ್ತ ಹೋಗಬೇಕು. 


6. ಗೂಡುಗಳನ್ನು ತಂಪಾಗಿರುವ ನೆರಳುಳ್ಳ ಸ್ಥಳದಲ್ಲಿ ಒಯ್ದಿಡಬೇಕು. 


7. ರಾಣಿಕಣಗಳನ್ನು ಹುಳುಗಳು ಕಟ್ಟಿದ್ದರೆ ಅವುಗಳನ್ನು ತೆಗೆದುಹಾಕುವುದು. 
ರಾಣಿಕಣಗಳಿದ್ದರೆ ಸ್ವಾರ್ಮಿಂಗ್‌ ಆಗುತ್ತವೆ. 


8. ಸುಪರುಗಳಲ್ಲಿ ಜೇನುತುಪ್ಪವು ಸಂಗ್ರಹವಾದಂತೆ ತೆಗೆದುಕೊಂಡುಬಿಡಬೇಕು. 
ಆಗ ಹುಳುಗಳಿಗೆ ತಮ್ಮ ಹೊಟ್ಟೆಗಳಲ್ಲಿ ಅದನ್ನು ತುಂಬಿಕೊಳ್ಳುವುದು ಸಾಧ್ಯ 
ವಾಗುವುದಿಲ್ಲ. 


9. ರಾಣಿಕಣಗಳನ್ನು ಗೂಡಿನಲ್ಲಿ ಕಟ್ಟಲು ಪ್ರಾರಂಭಿಸಿದಾಗಲೇ ರಾಣಿಗೇಟನ್ನು 
ಹಾಕಿಬಿಡಬೇಕು. ಆಗ ಸ್ವಾರ್ಮಿನೊಡನೆ ರಾಣಿಹುಳುವು ಹೋಗುವುದು ಸಾಧ್ಯವಾಗುವು 
ದಿಲ್ಲ. ಹೋದ ಹುಳುಗಳು ಗೂಡಿಗೆ ತಿರುಗಿ ಬರುತ್ತವೆ. 


10. ರಾಣಿಹುಳುವಿನ ರೆಕ್ಕೆಗಳನ್ನು ಕತ್ತರಿಸಿ ಹಾಕಬೇಕು. ಆಗ ಅದಕ್ಕೆ 
ಸ್ವಾರ್ಮಿನ ಸಂಗಡ ಜಾ ಈ 6 ಸಾಧ್ಯವಾಗುವುದಿಲ್ಲ. ಹುಳುಗಳು ಗೂಡಿಗೆ 


136 ಜೇನುಸಾಕಣೆ 


ಹಿಂದಿರುಗಿ ಬರುತ್ತವೆ. ರಾಣಿಹುಳುವು ಹಾರಲು ಪ್ರಯತ್ನಿಸ ಹಾರಲಾರದೆ ಗೂಡಿನ 
ಸಮೀಪವೇ ಬಿದ್ದಿರುತ್ತದೆ. ಕೃಷಿಕನು ಅದನ್ನು ಆರಿಸಿ ಗೂಡಿನಲ್ಲಿ ಇಡುತ್ತಾನೆ. 


ಸ್ವಾರ್ಮಿಂಗ್‌ನಿಂದ ಉಂಟಾಗುವ ನಷ್ಟಗಳನ್ನು ತಪ್ಪಿಸಿಕೊಳ್ಳಲಿಚ್ಛಿಸುವವರು 
ಹೂವಿನ ಸುಗ್ಗಿಯು ಪ್ರಾರಂಭವಾಗಿ ಮುಗಿಯುವ ತನಕವೂ ಒಳ್ಳೇ ಜಾಗರೂಕವಾಗಿ 
ಇರಬೇಕು. 9 ದಿನಗಳಿಗೊಮ್ಮೆ ರಾಣಿಕಣಗಳಾಗಿವೆಯೇ ಹೇಗೆಂಬುದನ್ನು ಪರೀಕ್ಷಿಸು 
ತ್ತಿರಬೇಕು. 


ಮೊದಲ ಸಲ ಹೊರಟು ಹೋಗುವ ಸ್ವಾರ್ಮಿಗೆ ಪ್ರಾಥಮಿಕ ಸ್ವಾರ್ಮ್‌ 
ಎನ್ನುತ್ತಾರೆ. ಕಾಲೋನಿಯ ಒಳ್ಳೆ ಬಲಿಷ್ಠವಾಗಿದ್ದರೆ, ಅದು ಹೋಗಿ ಒಂದು 
ವಾರದೊಳಗಾಗಿ ಎರಡನೆಯದೊಂದು ಸ್ವಾರ್ಮ್‌ ಹೊರಟುಬಿಡುತ್ತದೆ. ಅನಂತರ 
ಮೂರನೆಯದು ಈ ಪ್ರಕಾರ ಒಂದನೆಯ ಸ್ವಾರ್ಮ್‌ ಹೊರಡುವಾಗ ಎಷ್ಟು ರಾಣಿ 
ಕಣಗಳು ಆದರಲ್ಲಿದವೋ ಅಷ್ಟು ಸ್ವಾರ್ಮುಗಳು ಹೊರಡುತ್ತವೆ. ಪ್ರತಿಸಲ ಹೊರಡು 
ವವುಗಳ ಸಂಖ್ಯೆ ಹಿಂದಿನವುಗಳಿಗಿಂತ ಸಣ್ಣದು. ಇದಕ್ಕೆ ಕಾರಣ, ಮೊದಲನೆಯದರ 
ಸ್ವಾರ್ಮು ಹೋದ ನಂತರ ಬಂದ ರಾಣಿಹುಳುಗಳು ಗರ್ಭಧಾರಣೆ ಹೊಂದದಂಧವು. 
ಮೊದಲಿನ ಸ್ವಾರ್ಮಿನಂತೆ ಇವು ಸಮೀಪದ ಮರದ ಕೊಂಬೆಯಲ್ಲಿ ಗುಂಪು ಕಟ್ಟಿ 
ಕೊಂಡು ಕುಳಿತುಕೊಳ್ಳು ವುದಿಲ್ಲ. ನೇರವಾಗಿ ಎಲ್ಲಿಗೋ ಹೋಗಿಬಿಡುತ್ತವೆ. ಇಂಥದೇ 
ದಿನ ಈ ಸ್ವಾರ್ಮುಗಳು ಹೊರಡುತ್ತವೆ ಎಂದು ಕೃಷಿಕನಿಗೆ ಊಹಿಸಲಾಗುವುದಿಲ್ಲ. 
ಎರಡನೆಯ ಸ್ವಾಮರ೯ ಹೊರಟಿತೆಂದರೆ ಕೃಷಿಕನು ಗಳಿಕೆಯ ಆಶೆಯನ್ನು ಬಿಟ್ಟು 
ಬಿಡುವುದು ಜಾಣತನ. ಅವನು ಬುದ್ದಿವಂತನಾದರೆ ಒಂದನೆಯದು ಹೋದ ನಂತರ 
ಅದೇ ದಿನ ಅತಿ ದೊಡ್ಡದಾದ ಒಂದೇ ರಾಣಿಕಣವನ್ನು ಬಿಟ್ಟು ಉಳಿದೆಲ್ಲವನ್ನು 
ನಾಶಪಡಿಸಬೇಕು. 


12. ಸಂಯೋಗ (ಒಂದುಗೂಡಿಸುವಿಕೆ) 
ಒಂದು ಬಲಿಷ್ಠವಾದ ಕಾಲೋನಿಯನ್ನು ಪಾಲುಮಾಡುವ ಕ್ರಮವನ್ನು ಈಗಾಗಲೇ 
ವಿವರಿಸಲಾಗಿದೆ. ಆದರಂತೆ ಎರಡು ಕಾಲೋನಿಗಳನ್ನು ಒಂದುಗೂಡಿಸುವ ಪ್ರಸಂಗ 
ಗಳೂ ಜಿೀನುವ್ಯವಸಾಯದಲ್ಲಿ ಬರುತ್ತವೆ. ಈ ಪ್ರಸಂಗಗಳು ಕೆಳಕಂಡಂತಿವೆ: 


1. ಯಾವುದಾದರೂ ಒಂದು ಕಾಲೋನಿಯು ಅತ್ಯಂತ ಅಬಲವಾಗಿದ್ದಾಗ, 
ಅಂದರೆ ಹುಳುಗಳ ಸಂಖ್ಯೆ ಬಲವು ಕಡಮೆಯಾಗಿ, ಸದ್ಯದಲ್ಲಿಯೇ ಬರಲಿರುವ ಮಳೆ 
ಗಾಲ ಚಳಿಗಾಲಗಳಲ್ಲಿ ಅದು ಬದುಕಿರುವುದು ಸಾಧ್ಯವೇ ಇಲ್ಲ, ಅದು ವೈರಿಗಳ 
ಪಾಲಾಗುವುದು ಖಂಡಿತವೆಂದಾದಾಗ ಆ ಕಾಲೋನಿಯನ್ನು ಸಾಧಾರಣ ಬಲಶಾಲಿಯಾದ 
ಕಾಲೋನಿಯೊಡನೆ ಅಥವಾ ಒಳ್ಳೇ ಬಲಶಾಲಿಯಾದ ಕಾಲೋನಿಯೊಡನೆ ಒಂದು 
ಗೂಡಿಸುವುದು ಹಿತಕರ. 


ಜೇನುಕೃಷಿ 137 


2. ಹೂವಿನ ಸುಗ್ಗಿಯ ಕಾಲದಲ್ಲಿ ಅದರ ಲಾಭವನ್ನು ಪಡೆದುಕೊಳ್ಳಲಾರದಷ್ಟು 
ಅಬಲವಾಗಿರುವಾಗ ಆ ಕಾಲೋನಿಯನ್ನು ಸಬಲ ಕಾಲೋನಿಯೊಡನೆ ಒಂದುಗೂಡಿಸ 
ಬೇಕು. 


3. ಹೂವಿನ ಸುಗ್ಗಿಯ ಕಾಲದಲ್ಲಿ ರಾಣಿಹುಳುವು ಸತ್ತುಹೋದರೆ ಮತ್ತು 
ಸುಗ್ಗಿ ಯು ಮುಗಿಯುವಷ್ಟರೊಳಗಾಗಿ ಹೊಸ ರಾಣಿಹುಳುವು ಹುಟ್ಟಿ ಕಾಲೋನಿಯು 
ಚೇತರಿಸಿಕೊಳ್ಳುವುದು ಸಾಧ್ಯವಿಲ್ಲವೆಂದಾದಾಗ ಆ ಕಾಲೋನಿಯನ್ನು ಇತರ ಕಾಲೋನಿ 
ಯೊಂದಿಗೆ ಒಂದುಗೂಡಿಸಬೇಕು. 


4. ಸ್ವಾರ್ಮಿಂಗ್‌ ಆಗುವುದನ್ನು ತಪ್ಪಿಸುವುದಕ್ಕಾಗಿ ಪಾಲುಮಾಡಿ, ಎರಡೂ 
ಕಾಲೋನಿಗಳನ್ನು ಒಂದುಗೂಡಿಸಿದರೆ ಮಾತ್ರ ತನಗೆ ಕ್ಷೇಮವೆಂದು ಕೃಷಿಕನಿಗೆ ಮನ 
ವರಿಕೆಯಾದಾಗ, ಒಂದುಗೂಡಿಸಬೇಕು. 


ಪಾಲುಮಾಡುವುದು ಎಷ್ಟು ಸುಲಭವೋ, ಅಷ್ಟೇ ಕಠಿಣ ಒಂದುಗೂಡಿಸುವುದು. 
ತಮ್ಮವೇ ಹುಳಂಗಳ ಮೇಲೆ ಒಂದು ಕಾಲೋನಿಗೆ ಎಷ್ಟು ಪ್ರೇಮವೋ ಅಷ್ಟೇ ದ್ವೇಷ 
ಇನ್ನೊಂದು ಕಾಲೋನಿಯ ಹುಳುಗಳ ಮೇಲೆ. ಒಂದು ಕಾಲೋನಿಯ ಹುಳುಗಳು 
ಇನ್ನೊಂದು ಕಾಲೋನಿಯಲ್ಲಿ ಸೇರಲು ಯತ್ನಿಸಿದರೆ ಜಗಳ ಖಂಡಿತ. ಒಂದು ಗೂಡು 
ಸೋತು ನಿರ್ನಾಮವಾಗುವುದು ಖಂಡಿತ. ಇನ್ನೊಂದಕ್ಕೆ ತಾತ್ಪೂರ್ತಿಕವಾಗಿ ಜಯ 
ಸಿಕ್ಕಿದರೂ ಸಂಖ್ಯಾಬಲ ತೀರ ಕಡಮೆಯಾಗಿ ವೈರಿಗಳ ಬಾಯಿಗೆ ತುತ್ತಾಗುವುದೂ 
ಖಂಡಿತ. ವೈರಿಗಳು ಇಂಥ ಸಮಯವನ್ನು ಎದುರು ನೋಡುತ್ತಿರುತ್ತವೆ. ಅಂತೂ 
ಒಂದುಗೂಡಿಸುವುದು ಕಠಿಣವಾದ ಕೆಲಸ. ಒಂದುಗೂಡಿಸುವ ಸಲುವಾಗಿ ಜೇನು 
ಕೃಷಿಕರು ಕಂಡುಹಿಡಿದ ಉಪಾಯಗಳು ಈ ಕೆಳಕಂಡಂತಿವೆ: 


1. ಒಂದುಗೂಡಿಸಬೇಕೆಂದಿರುವ ಪೆಟ್ಟಿಗೆಗಳನ್ನು ಮೊದಲಿನ ದಿನ ಒಂದು 
ಮೀಟರಿನಷ್ಟು ದೂರದಲ್ಲಿ ಇಡುತ್ತಾರೆ. ಅವುಗಳಲ್ಲಿಯ ಹುಳುಗಳು ತಮ್ಮ ದಿನಚರಿ 
ಯಲ್ಲಿ ನಿರಾತಂಕವಾಗಿ ತೊಡಗುತ್ತವೆ. ಅನಂತರ ಪ್ರತಿದಿನ 6-8 ಸೆಂಟಿಮೀಟರ್‌ 
ಗಳಂತೆ ಹತ್ತಿರ ಹತ್ತಿರವಾಗಿ ಅವುಗಳನ್ನು ತರುತ್ತಿರಬೇಕು. ಎರಡೂ ಒಂದಕ್ಕೊಂದು 
ಸೇರಿಕೊಂಡ ನಂತರ ನಾಲ್ಕಾರು ದಿನ ತಡೆದು. ಒಂದನ್ನು ತೆಗೆದುಹಾಕಬೇಕು. ಅಷ್ಟರಲ್ಲಿ 
ಕೆಲಮಟ್ಟಿಗೆ ವಾಸನೆಯು ಒಂದೇ ಆಗಿರುತ್ತದೆ. ರೂಢಿಯೂ ಆಗಿರುತ್ತದೆ. 


2. ಒಂದುಗೂಡಿಸತಕ್ಕ ಎರಡು ಪೆಟ್ಟಿಗೆಗಳಲ್ಲಿ ಬಲಿಷ್ಠವಾದುದನ್ನು ಕೆಳಗೆ 
ಇಟ್ಟು ಅದರ ಮೇಲುಗೂಡನ್ನು ತೆಗೆದುಹಾಕುತ್ತಾರೆ. ಅದರ ಸ್ಥಾನದಲ್ಲಿ 4-6 
ರಂಧ್ರಗಳುಳ್ಳ, ಒಂದು ಕಾಗದವನ್ನು ಇಡುತ್ತಾರೆ. ಮೇಲೆ ಅಡಿ ಹಲಗೆಯನ್ನು 
ತೆಗೆದು ಇನ್ನೊಂದು ಒಂದುಗೂಡಿಸಲಿರುವ ಪೆಟ್ಟಿಗೆಯನ್ನು ಇಡುತ್ತಾರೆ. ಅಗ 
ಎರಡು ಪೆಟ್ಟಿಗೆಗಳ ಹುಳುಗಳ ನಡುವೆ ಇರುವುದು ರಂಧ್ರಗಳುಳ್ಳ ಕಾಗದ. ರಂಧ್ರಗಳ 


138 : ಜೇನಾಸಾಕಣೆ 


ಕಾರಣದಿಂದ ಕ್ರಮೇಣ ವಾಸನೆಯು ಒಂದೇಆಗುವಂತಾಗುತ್ತದೆ. ಕುತೂಹಲದಿಂದ 
ಎರಡೂ ಕಾಲೋನಿಗಳ ಕೆಲವು ಹುಳುಗಳು ಅವುಗಳನ್ನು ದೊಡ್ಡವಾಗಿ ಮಾಡುತ್ತವೆ. 
ಕಾಗದವು ಪೂರ್ತಿಯಾಗಿ ಹರಿಯುವಷ್ಟರೊಳಗೆ ಎರಡೂ ಪಂಗಡಗಳ ವಾಸನೆಯು 
ಒಂದಾಗಿಬಿಟ್ಟಿ ರುತ್ತದೆ. ಎರಡೂ ಸಮಾಧಾನದಿಂದ ಒಂದುಗೂಡುತ್ತವೆ. ಮೇಲಿನ 
ದೊಂದು, ಕೆಳಗಿನದೊಂದು ಈ ಪ್ರಕಾರ ಎರಡು ರಾಣಿಗಳು ಅಲ್ಲಿರುತ್ತವೆ. ಅವುಗಳಲ್ಲಿ 
ತರುಣ ಅಥವಾ ಹೆಚ್ಚು ಯೋಗ್ಯತೆಯದನ್ನು ಇಟ್ಟು ಇನ್ನೊಂದನ್ನು ತೆಗೆದುಹಾಕ 
ಬಹುದು; ಇಲ್ಲವೇ ರಾಣಿರಹಿತಪಾದ ಕಾಲೋನಿಯಲ್ಲಿ ಆ ರಾಣಿಯನ್ನು ಬಿಡಬಹುದು. 
ಆಮೇಲೆ, ಮೇಲಿನ ಪೆಟ್ಟಿಗೆಯನ್ನು ತೆಗೆದು ಅದರ ಸ್ಥಾನದಲ್ಲಿ ಕೆಳಗಿನದರ ಮುಚ್ಚಳ 
ವನ್ನು ಹಾಕುತ್ತಾರೆ. 


3. ಕೂಡಿಸಲಿರುವ ಎರಡೂ ಪೆಟ್ಟಿಗೆಗಳೊಳಗೆ ಹೊಗೆ ಹಾಕುತ್ತಾರೆ. ಆಗ 
ಹುಳುಗಳ ಮೊದಲಿನ ವಾಸನೆಯು ಹೋಗುವುದಲ್ಲದೆ ಹುಳುಗಳು ತಮ್ಮ ಸ್ಮರಣ 
ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಆಮೇಲೆ ಒಂದರೊಳಗಿನ ಹುಳುಗಳನ್ನು ಇನ್ನೊಂದ 
ರಲ್ಲಿ ಹೋಗಬಿಡುತ್ತಾರೆ. 


4. ಮೂರನೆಯ ವಿಧಾನದಂತೆ ಒಳಗೆ ಬಿಡುವ ಕಾಲದಲ್ಲಿ ಎರಡೂ ಕಾಲೋನಿ 
ಯಂವುಗಳ ಮೇಲೆ ಸಕ್ಕರೆ ಪಾಕವನ್ನಾಗಲೀ. ಪೆಪ್ಪರಮೆಂಟ್‌ ಹಾಗೂ ಎಣ್ಣೆಯ 
4-8 ಹನಿಗಳ ಮಿಶ್ರಣವುಳ್ಳ ಸಕ್ಕರೆ ಪಾಕವನ್ನಾಗಲೀ ಚಿಮುಕಿಸುತ್ತಾರೆ. ಆಮೇಲೆ 
ಎರಡೂ ಪಂಗಡದ ಹುಳುಗಳನ್ನು  ಕಲೆಸಿಬಿಡುತ್ತಾ ರೆ. ಆಗ ಉಂಟಾಗುವ ಗೊಂದಲದಲ್ಲಿ 
ಪರಸ್ಪರ ದ್ವೇಷವನ್ನು ಮರೆತು. ಅವು ಒಂದಾಗುತ್ತವೆ. 


ಈ ಪ್ರಸಂಗಗಳಲ್ಲಿಯೂ ಒಂದು ರಾಣಿಯು ಹೆಚ್ಚಾಗಿ ಉಳಿಯುತ್ತದೆ. ಒಳ್ಳೆಯ 
ಯೋಗ್ಯತೆಯದನ್ನು ಇಟ್ಟುಕೊಂಡು ಇನ್ನೊಂದನ್ನು ನಾಶಮಾಡುತ್ತಾ ರೆ ಅಥವಾ ರಾಣೀ 
ರಹಿತ 'ಗೂಡಿಗೆ ಕೂಡುತ್ತಾರೆ. 


ಈ ನಾಲ್ಕು ತ ಕರ್ನಾಟಕ ಮತ್ತು ಬಾ” ಸಮೇತವಾಗಿ ಪ್ರಪಂಚ 
ದಾದ್ಯಂತ ಜಾರಿಯಲ್ಲಿವೆ. ಪ್ಸರಮೆಂಟ್‌ ಹಾಗೂ ಎಣ್ಣೆ, ಸಕ್ಕರೆ ಪಾಕಗಳ ಬದಲಾಗಿ, 
ಕೆಲವು ಜಾತಿಯ ಹಿಟ್ಟನ್ನು ಉಪಯೋಗಿಸುವವರಿದ್ದಾರೆ. ಜೀರಿಗೆ. ಕೊತ್ತಂಬರಿ, ಫೇಸ್‌ 
ಪೌಡರುಗಳನ್ನೂ ಬಳಸ ಬಹುದೆಂದು ಜೇನುಕ್ಕ ಹಿಯಲ್ಲಿ ಒಳ್ಳೆಯ ನುರಿತ ಪಾರ್ಪಜೆ 
ವೆಂಕಟರಮಣ ಭಟ್ಟರು ತಮ್ಮ “ಮಕರಂದ” ಎಂಬ ಪುಸ್ತಕದಲ್ಲಿ ಬರೆದಿರುತ್ತಾರೆ. 


13. ಹೊಸೆ ರಾಣಿಹುಳುವನ್ನು ಕೊಡುವುದು 
ರಾಣಿಹುಳುಗಳ ಆಯುಷ್ಯಾವಧಿ ನಾಲ್ಕು ವರ್ಷಗಳಾದರೂ ಅವು 2 ವರ್ಷ 
. ಅಥವಾ 3 ವರ್ಷಕಾಲ ಮಾತ್ರ ಚೆನ್ನಾಗಿ ತತ್ತಿಗಳನ್ನು ಇಡುತ್ತವೆ. 3ನೆಯ ವರ್ಷ 


ಜೇನುಕೃಷಿ 139 


ದಲ್ಲಿ ತತ್ತಿಗಳನ್ನು ಇಡುವ ಪ್ರಮಾಣ ಕಡಮೆಯಾಗುತ್ತದೆ. 4ನೆಯ ವರ್ಷದಲ್ಲಿ 
ತೀರ ಕಡಮೆಯಾಗುತ್ತದೆ. ಆಗ ಅದನ್ನೆ ಇಟ್ಟುಕೊಳ್ಳುವುದು ಲಾಭಕರವಲ್ಲ. ವಿದೇಶ 
ಗಳಲ್ಲಿಯ ದೊಡ್ಡ ಪ್ರಮಾಣದ ಜೇನುಕ್ರ ೩ಕರು 3ನೆಯ ವರ್ಷ ಪ್ರಾರಂಭವಾಗುವಷ್ಟ 
ರಲ್ಲಿಯೇ ಆವುಗಳನ್ನು ತೆಗೆದು ತರುಣ ಒಳ್ಳೇ ತಳಿಯ ರಾಣಿಗಳನ್ನು ತಮ್ಮ ಗೂಡಿನಲ್ಲಿ 
ಇಡುತ್ತಾರೆ. ಅಲ್ಲಿ ಒಳ್ಳೇ ತಳಿಯ ರಾಣಿಹುಳುಗಳನ್ನು ಸಾಕಿ ಮಾರುವ ನೂರಾರು 
ಜೇನುವ್ಯವಸಾಯಗಾರರು ಇದ್ದಾರೆ. ಇದು ಜೇನುವ್ಯವಸಾಯದ ಉಪಕಸಂಬಾಗಿರು 
ತ್ತದೆ. ನಮ್ಮ ದೇಶದಲ್ಲಿಯ ಕಡಮೆ ಉತ್ಪಾದನೆಗೆ ಕೆಳಮಟ್ಟದ ರಾಣಿಹುಳುಗಳೇ 
ಮುಖ್ಯವಾದ ಕಾರಣ. 2 ವರ್ಷಗಳ ಅಥವಾ 3 ವರ್ಷಗಳ ನಂತರ ಬದಲಾಯಿಸು 
ವುದಿರಲಿ; ಯಾರೂ ಯಾವಾಗಲೂ ಬದಲಿಸುವುದೇ ಇಲ್ಲ. ಇದ್ದ ರಾಣಿಹುಳುವು 
ಮುದಿ ಆಗಿ ತತ್ತಿಗಳನ್ನು ಇಡಲಾರದಂತಾಗುವವರೆಗೆ ಹಾಗೂ ಕಾರ್ಮಿಕ ಹುಳುಗಳು 
ಹೊಸ ರಾಣಿಯನ್ನು ತಯಾರಿಸುವವರೆಗೂ ಅದನ್ನೇ ಇಟ್ಟುಕೊಳ್ಳುತ್ತಾರೆ. ಹೊಸ 
ರಾಣಿಯನ್ನು ಗೂಡಿಗೆ ಕೊಡುವ ರೂಢಿಯು ಕರ್ನಾಟಕದಲ್ಲಿಯಂತೂ ಇಲ್ಲವೇ ಇಲ್ಲ. 
ಈ ವಿಷಯವೂ ನಮ್ಮ ಜೇನಂಕೃಷಿಕರಿಗೆ ಗೊತ್ತಿಲ್ಲ. 


ಮೂರು ಸಂದರ್ಭಗಳಲ್ಲಿ ಗೂಡಿಗೆ ಹೊಸರಾಣಿ ಹುಳುವನ್ನು ಕೊಡುವುದು 
ಅವಶ್ಯವಾಗುತ್ತದೆ. (1) ಹಳೆಯ ರಾಣಿಹುಳುವು ಎರಡನೆಯ ಅಥವಾ ಮೂರನೆಯ 
ವರ್ಷವನ್ನು ದಾಟಿದಾಗ: (2) ಸುಗ್ಗಿಯು ಇನ್ನೂ ಜಾರಿಯಲ್ಲಿರುವಾಗ ರಾಣಿಯು 
ಸತ್ತುಹೋದರೆ ಅಥವಾ ಕೆಟ್ಟುಹೋದರೆ ಮತ್ತು (3) ಗೂಡಿನೊಳಗಿರುವ ರಾಣಿಯು 
ಕೆಳಮಟ್ಟದ ತಳಿಯದಾಗಿದ್ದು ಸಾಕಷ್ಟು ತತ್ತಿಗಳನ್ನು ಇಡದಿದ್ದಾಗ ಅಥವಾ ಆ ತತ್ತಿ 
ಗಳಿಂದ ಹುಟ್ಟಿ ಬರುವ ಕಾರ್ಮಿಕ ಹುಳುಗಳು ದೊಡ್ಡ ಪ್ರಮಾಣದಲ್ಲಿ ಜೇನು ಸಂಗ್ರಹ 
ವಕಾಡದಿರುವಾಗ. 


ಬೇರೆ ಬೇರೆ ಕಾಲೋನಿಗಳನ್ನು ಒಂದುಗೂಡಿಸುವುದು ಎಷ್ಟು ಕಠಿಣವೋ 
ಗೂಡಿಗೆ ಹೊಸರಾಣಿ ಹುಳುವನ್ನು ಕೊಡುವುದೂ ಅಷ್ಟೇ ಕಠಿಣ. ತಮ್ಮದೇ ಮನೆತನದ 
ರಾಣಿಹುಳುವಿನ ಮೇಲೆ ಕಾರ್ಮಿಕ ಹುಳುಗಳಿಗೆ ಎಷ್ಟು ಪ್ರೇಮವೋ ಬೇರೆ ಮನೆತನದ 
ರಾಣಿಹುಳುಗಳ ಮೇಲೆ ಅಷ್ಟೇ ದ್ವೇಷ. ತಮ್ಮ ರಾಣಿಹುಳು ಎಷೆ ಸೀ ಕೆಳಮಟ್ಟದ್ದಾಗಿರಲಿ, 
ಎಷ್ಟೇ ಮುದಿಯಾಗಿರಲಿ ಅದನ್ನು ಕಾರ್ಮಿಕ ಹುಳುಗಳು "ಬಿಡುವುದಿಲ್ಲ" ಸ್ವಲ್ಪ 
ಹೆಚ್ಚು ಕಡಮೆಯಾದರೂ ಕೃಷಿಕನು ಕೊಟ್ಟ ಹೊಸ ರಾಣಿಯನ್ನು ಅವು ಹರಿಹರಿದು 
ಚಲ್ಲಿಬಿಡುತ್ತವೆ. ಹೂವಿನ ಸುಗ್ಗಿಯು ಜಾರಿಯಲ್ಲಿರುವಾಗ, ಸಂಜೆಯಾದ ನಂತರ 
ಹೊಸ ಹುಳುವನ್ನು ಆ ಹಳೆಯ ಗೂಡಿನಲ್ಲಿ ಇಡುವ ಎರಡು ಕ್ರಮಗಳು ರೂಢಿ 
ಯಲಿವೆ: 


(1) ಹೊಸ ರಾಣಿಯನ್ನು ಜೇನುತುಪ್ರದಲ್ಲಿ ಮುಳುಗಿಸಿ ಹಳೆಯ ಗೂಡಿನಲ್ಲಿ 
ಇಟ್ಟುಬಿಡುತ್ತಾರೆ. ಆಗ ಅದರಲ್ಲಿರುವ ಜೆ ಜೇನುಹುಳುಗಳು ಅದನ್ನು ನೆಕ್ಕತೊಡಗುತ್ತವೆ. 
ಗೆ. ನೆಕ್ಕುತ್ತಿರುವಾಗ ಸ ಲಿಗೆ ಉಂಟಾಗುವುದಲ್ಲದೆ ಗೂಡಿನ ಮಡ್‌ ವಾಸನೆಯು 


140 ಜೇನುಸಾಕಣೆ 


ಅದಕ್ಕೆ ಉಂಟಾಗುತ್ತದೆ. ಆಗ ಅದನ್ನು ಅವು ಸ್ವೀಕರಿಸುತ್ತವೆ. ಹೊಸರಾಣಿಹುಳು 
ಗೂಡನ್ನು ಪ್ರವೇಶಿಸುವ ಮೊದಲೇ ಹಳೆಯ ರಾಣಿಯನ್ನು ತೆಗೆದುಹಾಕಬೇಕು. 
ಈ ಕ್ರಮವು ಸುಗ್ಗಿಯ ಕಾಲದಲ್ಲಿ ಮಾತ್ರ ಅರ್ಧಮಟ್ಟಿಗೆ ಯಶಸ್ವಿಯಾಗುತ್ತ ದೆ. ಆಗ 
ಹುಳುಗಳ ಲಕ್ಷ ವ ಆಹಾರ ಸಂಗ್ರಹ, ಜೇನುತುಪ್ಪದ 'ತಯಾರಿಕೆ ಹಾಗು ಮರಿಹುಳುಗಳ 
ಆರೈಕೆಗಳತ್ತ ಇರುತ್ತದೆ. 


(2) ರಾಣಿಪಂಜರ ಎಂಬ ಸಣ್ಣ ಆಕಾರದ ಪಂಜರಗಳಲ್ಲಿ ಹೊಸ ರಾಣಿಹುಳುವನ್ನು 
ಇಟ್ಟು ಪಂಜರದ ಬಾಯಿಯಲ್ಲಿ ಕಲ್ಲುಸಕ್ಕರೆಯ ಹರಳುಗಳನ್ನು ತುಂಬುತ್ತಾರೆ. ಪಂಜರವು 
ತಂತಿಯ ಜಾಳಿಗೆಯದು, ಬುಡದಲ್ಲಿ ತೆಳ್ಳಗಿನ ರಟ್ಟು ಇರುತ್ತದೆ. ರಾಣಿಯು ಗೂಡಿ 
ನೊಳಗಿನ ಕಾರ್ಮಿಕಹುಳುಗಳ ಕೈಗೆ ಸಿಗದ ವ್ಯವಸ್ಥೆ ಯು ಆ ಪಂಜರದಲ್ಲಿ ಇರುತ್ತದೆ. ಅವು 
ಆ ಹರಳುಗಳನ್ನು ತಿನ್ನಲು ಪ್ರಾರಂಭಿಸುತ್ತ ವೆ. ಅಲ್ಲಿರುವ ಹರಳುಗಳನ್ನು ತಿಂದು 
ಮುಗಿಸಲು 3-6 ದಿನಗಳು ಬೇಕಾಗುತ್ತವೆ. ಅವುಗಳನ್ನು ತಿಂದು ಒಳಗೆ ಬರುವಷ್ಟ 
ರೊಳಗಾಗಿ ರಾಣಿಗೆ ಆ ಗೂಡಿನ ವಾಸನೆಯು ಬಂದಿರುತ್ತದೆ. ಆಗ ಯಾರ ಆತಂಕವೂ 
ಇಲ್ಲದೆ, ಯಾರ ಹೆದರಿಕೆಯೂ ಇಲ್ಲದೆ ಅದು ಪಂಜರದಿಂದ ಗೂಡಿನೊಳಗೆ ಬಂದು 
ಬಿಡುತ್ತ ದೆ. ಅಪ್ಪರೊಳಗಾಗಿ ಹಳೆಯ ರಾಣಿಯನ್ನು ಅದರೊಳಗಿಂದ ತೆಗೆದುಬಿಡಬೇಕು. 
ಇಲ್ಲವಾದರೆ ಅವೆರಡೂ ರಾಣಿಗಳಲ್ಲಿ ಜಗಳವಾಗಿ ಒಂದು ಸಾಯುವುದು ಖಂಡಿತ. 
ಈ ; ಕ್ರಮವು ವಿಶೇಷವಾಗಿ ಯಶಸ್ವಿ. ಯಾಗುತ್ತದೆ. ಗೂಡು ರಾಣಿರಹಿತವಾಗಿ ಒಂದೆರಡು ' 
ದಿನಗಳಾದಾಗ ಮಾತ್ರ ಹೊ ಸರಾಣಿಗೆ ಆಸ್ಪದ ದೊರೆಯುತ್ತದೆ. ಅನೇಕ ದಿನ 
ಗಳಾಗಿದ್ದರೆ ದೊರೆಯುವುದಿಲ್ಲ. ಅದನ್ನು ಕಾರ್ಮಿಕ ಹುಳಗಳು ಕೊಂದುಹಾಕುತ್ತವೆ, 


14. ಮಳೆಗಾಲ, ಶರತ್ಕಾಲ, ಚಳಿಗಾಲಗಳು 


1 ಮಳೆಗಾಲ 


ಬೇಸಿಗೆಕಾಲ ಜೇನುಕೃಷಿಕರಿಗೂ ಜೇನುಹುಳುಗಳಿಗೂ ಆನಂದವನ್ನು ತರುವ 
ಕಾಲ. ಈ ಆನಂದಕ್ಕೆ ಒಂದು ಅಂತ್ಯ ದಿನ ಬರುತ್ತ ದೆ. ಮಳೆ ಪಾ ಪ್ರಾರಂಭವಾಗುವುದಕ್ಕೆ 
ಇನ್ನೊ ಒಂದು ರಗ್‌ ವಾರಗಳು ಇರುವಾಗಲೇ ಹುಳುಗಳಿಗೆ ಮುನ್ಸೂಚನೆ 
ದೊರೆಯುತ್ತ ದೆ. ಹವಾಮಾನ ಮುನ್ಸೂಚನೆ ಕೊಡುವ ಅಧಿಕಾರಿಗಳಿಗಿಂತಲೂ ಜೇನು 
ಹುಳುಗಳಿಗೆ ಆ ವಿಷಯದಲ್ಲಿ ಹೆಚ್ಚಿನ ಜ್ಞಾ ನವಿರುತ್ತದೆ. ರಾಣಿಹುಳುವು ತತ್ತಿಗಳನ್ನು 
ಇಡುವ ಪ್ರಮಾಣ ಕಡಮೆ ಯಾಗುತ್ತದೆ. `` ಗಂಡುಹುಳುಗಳ ಕಗ್ಗೊ ಲೆಯು ಪ್ರಾರಂಭ 
ವಾಗುತ್ತದೆ. ಆಮೇಲೆ ಮೋಡಗಳು ಕವಿಯತೊಡಗುತ್ತವೆ. ಹೂವುಗಳೊಳಗೆ ಮಕ 
ರಂದವು ಒಣಗತೊಡಗುತ್ತದೆ. ಇದನ್ನು ಕಂಡ ಜೇನುಕೃ ಷಿಕನು ಪರಿಗಳಿಂದ. ಜೇನು 
ತುಪ್ಪವನ್ನು ತೆಗೆದುಕೊಳ್ಳುವುದನ್ನು ಇಲ್ರಿಸಯೇಕು. ಗೂಡಿನಲ್ಲಿ ಆಗ ಇರುವ ಸಂಗ್ರಹವು 
ಮಳೆಗಾಲ ತೀರುವತನಕ ಹುಳುಗಳಿಗೆ "ಅವಶೃ. ಅದರ ಅಭಾವದಲ್ಲಿ ಅವು ಗೂಡನ್ನು 
ಬಿಟ್ಟು ಹೋಗುವ ಸಂಭವ ಜಾಸ್ತಿ. ಸುಪರುಗಳೊಳಗಿನ ಎರಿಗಳು ಒಂದೊಂದಾಗಿ 
ಖಾಲಿ ಆಗುತ್ತವೆ. ಅವುಗಳೆನ್ನೂ ಜೇನು ತೆಗೆಯುವ ಯಂತ್ರಗಳಿದ್ದರೆ ಅವುಗಳನ್ನೂ 


ಜೇನುಕೃಷಿ 141' 


ಮತ್ತು ಸುಪರಗಳನ್ನೂ, ಸ್ವಚ್ಛಮಾಡಿ ಬೆಚ್ಚಗಿನ ಸ್ಥಳದಲ್ಲಿ ಮುಂದಿನ ಸುಗ್ಗಿಯ 
ಉಪಯೋಗಕ್ಕಾಗಿ ಭದ್ರವಾಗಿ ಇಡಬೇಕು. ಹ 


ಜೇನುಹುಳುಗಳಿರುವ ಪೆಟ್ಟಿಗೆಗಳನ್ನು ಒಂದೊಂದಾಗಿ ಮಳೆಗಾಳಿಗಳ ಅಬ್ಬರ 
ವಿರದ ಭದ್ರವಾದ ಸ್ಥಳದಲ್ಲಿ ಒಯ್ದಿಡತಕ್ಕದ್ದು. ಒಂದೆರಡು ಕಾಲೋನಿಗಳುಳ್ಳವರು 
ಮನೆಯ ಜಗಲಿಯ ಮೇಲೆ ಅಥವಾ ಉಪಗ್ರಹಗಳು ಇರುತ್ತಿದ್ದರೆ ಅವುಗಳಲ್ಲಿ 
ಮಳೆಗಾಳಿಗಳ ಹಾವಳಿಗೀಡಾಗದಂತೆ ಇಡಬೇಕು. 15-20 ಕಾಲೋನಿಗಳುಳ್ಳವರು 
ತೆಂಗಿನ ಗರಿಗಳ ಅಥವಾ ಅಡಿಕೆ ಸೋಗೆಯ ಅಥವಾ ತಾಳೆ ಎಲೆಗಳ ಹೊದಿಕೆಯ 
ಸಣ್ಣ ಮನೆಯಲ್ಲಿ ಇಡುವುದು ಜಾಣತನ. ಒಂದೊಂದು ಗೂಡಿಗೆ ಒಂದೊಂದು 
ಚದರ ಮೀಟರ್‌ ಸ್ಥಳ ಸಾಕು. ಗೂಡಿನ ಮೇಲೆ ಅಥವಾ ಹೊರಮೈಯಲ್ಲಿ ಮಳೆ 
ನೀರು ಬೀಳಕೂಡದು. ಗೋಣಿಚೀಲ ಅಥವಾ ಪ್ಲಾಸ್ಟಿಕ್‌ ಆಚ್ಚಾ ) ದನಗಳು ಮಳೆ 
ನೀರಿನಿಂದ ರಕ್ಷಣೆಯನ್ನು ಕೊಡುವುದಲ್ಲದೆ ಮೇಣದ "ಚಿಟ್ಟಿ ಮುಂತಾದ ವೈರಿಗಳು 
ಒಳಸೇರುವುದಕ್ಕೂ ಆಸ್ಪದವನ್ನು ಕೊಡುವುದಿಲ್ಲ. ಗೂಡಿನ ಬಾಗಿಲನ್ನು ಕ್ರಮೇಣ 
ಸಣ್ಣವಾಗಿ ಮಾಡಿ ರಾಣ ಣಿಗೇಟನ್ನು ಹಾಕಬೇಕು. ಆಗ ರಾಣಿಹುಳುವನ್ನು ತೆಗೆದುಕೊಂಡು 
ಗೂಡನ್ನು ಬಿಟ್ಟು ಹೋಗುವುದು ಕಾರ್ಮಿಕಹುಳುಗಳಿಗೆ ಸಾಧ್ಯವಾಗುವುದಿಲ್ಲ. 


ಇಷ್ಟೆಲ್ಲ ವ್ಯವಸ್ಥೆಗಳು ತೀರ ಅವಶ್ಯ. ದಕ್ಷಿಣ ಭಾರತದಲ್ಲಿ, ಅದರಲ್ಲಿಯೂ 
ಕರ್ನಾಟಕದ ಜೇನು ಉದ್ಯೋಗವು ಜಾರಿಯಲ್ಲಿ ಇದ್ದ ಮತ್ತು ಜಾರಿಯಲ್ಲಿರಬಹುದಾದ 
ಪ್ರದೇಶಗಳಲ್ಲಿ ವಿಪರೀತ ಮಳೆ ಬೀಳುತ್ತದೆ. ಮಳೆಯ ಅಬ್ಬರಕ್ಕೆಂತಲೂ "ಬಿರುಗಾಳಿಯ 
ಅಬ್ಬರ ಜಾಸ್ತಿ. ಮಳೆಯು ಪ್ರಾರಂಭವಾಗಿಬಿಟ್ಟರೆ 15-20 ದಿನಗಳ ತನಕ ಬಿಡುವೇ 
ಇರುವುದಿಲ್ಲ. ಇಡೀ ವರ್ಷದ ಮಳೆಯು ನಾಲ್ಕೇ ತಿಂಗಳುಗಳಲ್ಲಿ ಬಿದ್ದುಹೋಗುತ್ತದೆ. 
ಇದೇ ಸಮಯದಲ್ಲಿ ಮೇಣದ ಚಟ್ಟೆ ಮುಂತಾದ ವೈರಿಗಳ ಉಪಟಳವು ಜಾಸ್ತಿ. 
ಅವುಗಳ ನಿವಾರಣೋಪಾಯಗಳನ್ನು ಆಗಲೇ ವಿವರಿಸಲಾಗಿದೆ. 


ಒಂದೇ ಸಮನೆ ಮಳೆಬೀಳುವ 15-20 ದಿನಗಳ ಅವಧಿಯು ಜೇನು ಕೃಷಿಕನಿಗೆ 
ಮಹಾ ದೊಡ್ಡ ಸಮಸ್ಯೆಯಲ್ಲ. ಒಳಗಿರುವ ಹುಳುಗಳು ಒಳಗಿರುವ ಮಕರಂದ ಪರಾಗ 
ಗಳನ್ನು ತಿನ್ನುತ್ತ ಹೊತ್ತು ಕಳೆಯುತ್ತವೆ. ಮಳೆಯಲ್ಲಿ ಅವು ಹೊರಬೀಳುವುದಿಲ್ಲ. 
ಕೆಲವು ನಿಮಿಷಗಳು ಮಳ್ಳೆ ನಿಂತರೆ ಸಾಕು, ಮಲವಿಸರ್ಜನೆಗಾಗಿ ಹೊರಬೀಳುತ್ತವಲ್ಲದೆ 
ಹತ್ತಿರ ಇರುವ ಗಿಡಮರಗಳತ್ತ ಹೋಗಿ ಸಾಧ್ಯವಿದ್ದರೆ ಪರಾಗವನ್ನು ತರುತ್ತವೆ. 
ಆದರೆ ಮಳೆಯು ನಿಂತು ಕೆಲವುದಿನ ಬಿಸಿಲು ಬಿದ್ದರೆ ಅದು ದೊಡ್ಡ ಸಮಸ್ಯೆ. 
ಒಳಗೆ ಆಹಾರಗಳಿಲ್ಲದೆ, ಗೂಡಿನಲ್ಲಿ ಮರಿಮೊಟ್ಟೆಗಳಿಲ್ಲದಿದ್ದರೆ ನಿಜವಾಗಿಯೂ ಸಮಸ್ಯೆ. 
ಗೂಡನ್ನು ಹುಳುಗಳು ಬಿಟ್ಟು ಹೋಗುವ ಸಂಭವವೇ ಜಾಸ್ತಿ. ಅದರಿಂದ ಮಳೆಯು 
ನಿಂತು ಒಂದು ದಿನವಾಗುವುದರೊ ಳಗಾಗಿ ಗೂಡುಗಳ ಮುಚ್ಚಳವನ್ನು ತೆರೆದು ಪರಿಸ್ಥಿತಿ 
ಯನ್ನು ಗ್ರಹಿಸಿ ಒಂದು ಪಾಲು ನೀರಿನಲ್ಲಿ ಒಂದು ಪಾಲು ಸಕ್ಕರೆ ಹಾಕಿದ ಪಾಕವನ್ನು 
ಆಹಾರವಾಗಿ ಹುಳುಗಳಿಗೆ ಪೂರೈಸಬೇಕು. 


142 ಜೇನುಸಾಕಣೆ 


ಮಳೆಗಾಲದ ಮೂರು ತಿಂಗಳುಗಳಲ್ಲಿ ಇಂಥ ಮೂರು ಪ್ರಸಂಗಗಳು ಬರಬಹುದು. 
ಕೃಷಿಕನು ಎಚ್ಚರದಿಂದ ಇದ್ದು, ಹುಳಂಗಳು ಹಾರಿಹೋಗದ ರೀತಿಯ ವ್ಯವಸ್ಥೆಗಳನ್ನು 
ಕೈಗೊಳ್ಳಬೇಕು. 


ಜೇನುಹುಳುಗಳು ಗೂಡುಗಳನ್ನೂ ರಾಣಿಹುಳುಗಳನ್ನೂ ಬಿಟ್ಟು ಹಾರಿಹೋಗು 
ವುದರಿಂದ ಕೃಷಿಕರು ನಷ್ಟಕ್ಕೆ ಒಳಗಾಗುವ ಪ್ರಸಂಗಗಳು ಹೇರಳೆ. ಕೆಲವು ಪ್ರದೇಶ 
ಗಳಲ್ಲಿ ಪ್ರಾರಂಭದಲ್ಲಿ ಅರ್ಧಕ್ಕರ್ಧ ಗೂಡುಗಳು ಕೈಬಿಡುತ್ತವೆ. ಕ್ರಮೇಣ ಅವು 
ಗಳು ಕೈಬಿಡುವ ಸಂಖ್ಯೆಯು ಕಡಿಮೆಯಾಗುತ್ತದಲ್ಲದೆ ಶೇ॥ 5ರಷ್ಟಕ್ಕೆ ಅದು ಇಳಿಯು 
ತ್ತದೆ. ಕೃಷಿಕರು ಹತಾಶರಾಗದೆ ಧೈರ್ಯದಿಂದ ಉದ್ಯೋಗವನ್ನು ಮುಂದುವರಿಸಿ 
ಕೊಂಡು ಹೋಗಬೇಕು. ಸುಗ್ಗಿಯಲ್ಲಿ ಪಾಲುಮಾಡುವುದರಿಂದ ಆ ನಷ್ಟವನ್ನು ಸುಲಭ 
ವಾಗಿ ತುಂಬಿಕೊಳ್ಳಬಹುದು. 


ಜೇನುಹುಳುವು ಏಕೆ ಹಾರಿಹೋಗುತ್ತವೆ? ಅದು ಅವುಗಳಿಗೇ ಗೊತ್ತು. 
ಆದರೂ ಆನುಭವಿಕರು ಈ ಕೆಳಕಂಡ ಕಾರಣಗಳನ್ನು ಕೊಡುತ್ತಾರೆ: 


(1) ಗೂಡಿನಲ್ಲಿ ಆಹಾರವಿಲ್ಲದಿರುವುದು. 

(2) ಗೂಡಿನಲ್ಲಿ ವೈರಿಗಳು ಪ್ರವೇಶಮಾಡಿರುವುದು. 

(3) ಗೂಡಿನ ಬಾಗಿಲಲ್ಲಿ ವೈರಿಗಳು ಬಾಧೆಯನ್ನು ಕೊಡುತ್ತಿರುವುದು. 

(4) ಮಳೆಯ ಕಾರಣದಿಂದ ಬೇಸರ ಬಂದಿರುವುದು. 

(5) ಯಜಮಾನನು ಪದೇ ಪದೇ ಮುಚ್ಚೆಳಗಳನ್ನು ತೆಗೆದು ಅವುಗಳಿಗೆ 
ತೊಂದರೆ ಕೊಡುತ್ತಿರುವುದು. 

(6) ರಾಣಿಯು ನಿರುಪಯುಕ್ತವಾಗಿರುವುದು. 

(7) ರೋಗಗಳು ಬರುವುದು. 

(8 ಸಮಾಪದಲ್ಲಿ ಕೆಟ್ಟ ವಾಸನೆಯುಳ್ಳ ಹೊಗೆಗಳು ಇರುವುದು. 


ಆಗಸ್ಟ್‌ ತಿಂಗಳು ದಾಟಿದ ನಂತರ ಹೆದರಿಕೆಯು ಕಡಿಮೆಯಾಗುತ್ತದೆ. ಆ 
ತಿಂಗಳು ನಿಸರ್ಗದಲ್ಲಿ ಆನೇಕ ಗಿಡಗಳು ಕರ್ನಾಟಕದಲ್ಲಿಯಂತೂ ಹೂಬಿಡತೊಡಗು 
ತ್ತವೆ. 


ಮಳೆಗಾಲದ ಅವಧಿಯಲ್ಲಿ ಕೈಕೊಳ್ಳತಕ್ಕ ಕ್ರಮಗಳು ಈ ಕೆಳಕಂಡಂತಿವೆ 
1. ಗೂಡಿನೊಳಗಿನ ಆಹಾರದ ಪರಿಸ್ಥಿತಿಯು ಹೇಗಿವೆಯೆಂಬುದನ್ನು ತಿಳಿದು 
ಕೊಳ್ಳುವುದಕ್ಕೆ ಆದರ ವಿಶೇಷವಾದ ಸವಿಠಾಕ್ಷೆ ನಡೆಸಬೇಕು. 


೫ ಪರಿಸ್ಥಿ ತಿಯಂ ಸರಿಯಿಲ್ಲದಿದ್ದರೆ ಅವುಗಳು ಕೂಡಲೇ ಉಪವಾಸಬೀಳ 
ದಂತಿರಲು ಕೃತ್ರಿಮ ಆಹಾರವನ್ನು ಕೊಡುವುದು. 


ಜೇನುಕೃಷಿ 4 143 


3. ಜೇನುಹುಳಂಗಳಿಗೆ ಶೀತ ಮತ್ತು ಗಾಳಿ ರುಚಿಸುವುದಿಲ್ಲ. ಅವು ಬಾಧಿ 
ಸದ ಭದ್ರವಾದ ಸ್ಥಳೆದಲ್ಲಿ ಚೆನ್ನಾಗಿ ಮುಚ್ಚಿಗೆ ಹಾಕಿ ಇಡುವುದು. 

4. ಗೂಡುಗಳ ಮೇಲಿನ ಸುಪರಗಳನ್ನು ತೆಗೆದು ಅವುಗಳನ್ನೂ ಅವುಗಳೊಳ 
ಗಿನ ಎರಿಗಳನ್ನೂ ಭದ್ರವಾಗಿ ಪ್ರತ್ಯೇಕ ಪ್ರತ್ಯೇಕವಾಗಿ ಇಡುವುದು. 

5. ಬಾಗಿಲನ್ನು ಸಣ್ಣದಾಗಿ ಮಾಡಿ, ರಾಣಿಗೇಟನ್ನು ಹಾಕಿಡುವುದು. 

6. ಒಂದನೆಯ ಮಳೆಯು ಬಿದ್ದು ಹೋದ ನಂತರದವುಗಳಲ್ಲಿ ನಡುನಡುವೆ 
ನಾಲ್ಕಾರು ಗಂಟೆಗಳ ಬಿಸಿಲು ಬೀಳುತ್ತಿರುತ್ತದೆ. ಆಗ ಹುಳುಗಳು ಮಕರಂದ ಪರಾಗಗ 
ಳನ್ನು ತರಲು ಹೋಗುತ್ತವೆ. ಮನೆಯ ಸಮಾಪದಲ್ಲಿಯೇ ಮಕರಂದ ಪರಾಗಗಳನ್ನು 
ಕೊಡುವ ತರಕಾರಿ ಬೆಳೆಗಳನ್ನು ಹಾಕುವುದು ಕೃಷಿಕನಿಗೂ ಹಿತ, ಹುಳುಗಳಿಗೂ ಹಿತ. 

7. ಮಳೆಯು ರಭಸದಿಂದ ಬೀಳುತ್ತಿರುವಾಗ ಗೂಡಿನ ಮುಚ್ಚಳವನ್ನು 
ತೆರೆಯುವುದು ಒಳ್ಳೆಯದಲ್ಲ. ಮೊದಲ ಬಾರಿಯ ಸಮಾಕ್ಷೆಯು ಮುಗಿದನಂತರ, 
ಹುಳುಗಳು ಹೋಗಿಬರುತ್ತಿರುವುದರ ಮೇಲಿಂದಲೇ ಒಳಗಿನ ಸ್ವಿತಿಗತಿಗಳನ್ನು ತಿಳಿದು 
ಕೊಳ್ಳುವುದು ಸಾಧ್ಯ. ಮುಚ್ಚಳವನ್ನು ತೆಗೆಯದೆ ಒಳಗಿನ ಸ್ಥಿತಿಯನ್ನು ತಿಳಿದು 
ಕೊಳ್ಳುವುದು ಅಸಾಧ್ಯವಂದೆನಿಸಿದಾಗ ಸಮಾಕ್ಷೆಯನ್ನು ಶೀಘ್ರವಾಗಿ ಮುಗಿಸುವುದು 

8. ಗೂಡುಗಳು ರಾಣಿರಹಿತವಾಗಿದ್ದರೆ ಅವುಗಳನ್ನು ಇತರ ಸಣ್ಣ ಕಾಲೋನಿ 
ಗಳೊಡನೆ ಸೇರಿಸಬೇಕು. 

9. ಯಾವುದೊಂದು ಕಾಲೋನಿಯು ಬೇಸಿಗೆಯಲ್ಲಿ ನಿಷ್ಕಾರಣವಾಗಿ ಜೇನು 
ಸಂಗ್ರಹಮಾಡಿರದಿದ್ದರೆ ಅದನ್ನು ತೆಗೆದುಹಾಕಬೇಕು. 

10. ನಿರೋಗಿಯಾದ ಹುಳುಗಳು ಹಾಗೂ ಸರಿಯಾದ ಆಹಾರ ಸಂಗ್ರಹ 
ವನ್ನೊಳಗೊಂಡ ಪ್ರಬಲವಾದ ಕಾಲೋನಿಗಳು ಮಳೆಗಾಲ ಚಳಿಗಾಲಗಳನ್ನು ದಾಟಿ 
ಹೂವಿನ ಸಂಗ್ಸಿಯು ಪ್ರಾರಂಭವಾದ ನಂತರ ಒಳ್ಳೆಯ ಉತ್ಪನ್ನವನ್ನು ಕೊಡುತ್ತವೆ. 

11. ಹಿಂದಿನ ವರ್ಷದ ಕಾಲೋನಿಗಳು ಹೆಚ್ಚು ಉತ್ಪನ್ನವನ್ನು ಕೊಡುವುದು 
ವಾಡಿಕೆ. ಹೊಸದಾಗಿ ಹಿಡಿದ ಕಾಲೋನಿಗಳು ಅಷ್ಟು ಉತ್ಪನ್ನವನ್ನು ಸಾಮಾನ್ಯ 
ವಾಗಿ ಕೊಡುವುದಿಲ್ಲ. ಹಿಂದಿನವುಗಳನ್ನು ಕಳೆದುಕೊಳ್ಳುವುದು ಮಹಾ ಅಪರಾಧ. 

12. ಮಳೆ, ಗಾಳಿ, ಆಗಿನ ನಿಸರ್ಗದ ಪರಿಸ್ಥಿತಿಗಳನ್ನು ಚೆನ್ನಾಗಿ ಅರಿತು 
ಕೊಂಡವನು ಹುಳುಗಳನ್ನು ಮಳೆಗಾಲಗಳಿಂದ ದಾಟಿಸುತ್ತಾನೆ. 


2 ಶರತ್ಕಾಲ 


ಆಗಸ್ಟ್‌ ತಿಂಗಳ 2-3 ವಾರಗಳ ತನಕ ಸಹಿಸಿಕೊಂಡ ಕಾಲೋನಿಗಳು ಸಾಮಾನ್ಯ 
ವಾಗಿ ಮುಂದುವರಿಯಂತ್ತವೆ. ಮಳೆಯು ಆಮೇಲೆ ಹಿಂದಾಗುತ್ತದೆ. ಹವೆಯಲ್ಲಿ 


144 ಜೇನುಸಾಕಣೆ 


ಉಷ್ಣತೆ ಬರತೊಡಗುತ್ತದೆ. ಎಷ್ಟೋ ಗಿಡಮರಗಳು ಹೂಬಿಡುತ್ತವೆ. ತೆಂಗಿನ ಗಿಡ 
ಗಳಿರುವ ಸೀಮೆಯಲ್ಲಿಯಂತೂ ಪರಾಗವು ಧಾರಾಳವಾಗಿ ಸಿಗುತ್ತದೆ. ಕಾಲೋನಿ 
ಗಳು ಚೇತರಿಸಿಕೊಳ್ಳುವುದಕ್ಕೆ ಒಳ್ಳೆಯ ಆಸ್ಪದ ದೊರೆಯಂತ್ತದೆ. 


ಅಕ್ಟೋಬರ್‌, ನವೆಂಬರ್‌ ತಿಂಗಳುಗಳು ಕರ್ನಾಟಕದ ಬಹು ಭಾಗದಲ್ಲಿ 
ಮೊದಲನೆಯ ಸುಗ್ಗಿಯ ಕಾಲ. ಬೇಸಿಗೆಯ ಸುಗ್ಗಿಯು ಬರುವ ಒಂದು ತಿಂಗಳ 
ಮೊದಲು ಕೈಕೊಳ್ಳಬೇಕಾಗಿರುವ ಎಲ್ಲ ಕಾರ್ಯಕ್ರಮಗಳನ್ನು ಸೆಪ್ಟೆಂಬರ್‌ ತಿಂಗಳಿನಲ್ಲಿ 
ಕೈಕೊಳ್ಳುವುದು ಅತ್ಯಂತ ಅವಶ್ಯ. ಗೂಡಿನ ಸಮಿಕ್ಷೆ, ರಾಣಿ ಹುಳುವಿಗೆ ಉತ್ತೇಜಕ 
ಆಹಾರ ಕೊಡುವುದು; ಗೂಡಿನಲ್ಲಿ ಕಾರ್ಮಿಕ ಹುಳುಗಳಿಗೆ ತಕ್ಕ ಸಮಯದಲ್ಲಿ ಪರಾಗ 
ಮಕರಂದಗಳು ಸಿಗುವಂತೆ ನೋಡಿಕೊಳ್ಳುವುದು, ಅವಶ್ಯವಿರುವಲ್ಲಿ ಹೊಸ ಎರಿಗಳನ್ನು 
ಕೊಡುವುದು, ಸಂಸಾರ ಕೋಣೆಯು ತುಂಬುತ್ತ ಬಂದಂತೆ ಜೇನು ಎರಿಗಳುಳ್ಳ ಸುಪರು 
ಗಳನ್ನು ಏರಿಸುವುದು, ಇತ್ಯಾದಿ. 


ಈ ಸುಗ್ಗಿಯಲ್ಲಿ ಹುಟ್ಟುವ ಜೇನುತುಪ್ಪದ ಸಾಂದ್ರತೆಯು ಹೆಚ್ಚು: ಸವಿ 
ಹೆಚ್ಚು; ಬಣ್ಣ ತಿಳಿ ಅದರಲ್ಲಿಯೂ ಅರಟಾಳ (ಅಂಟವಾಳ) ಹೂವುಗಳಿಂದ ಸಿಗುವ 
ಜೇನುತುಪ್ಪದ ಬಣ್ಣ ಅತ್ಯಂತ ಸುಂದರವಾದ ಬಂಗಾರದ ಬಣ್ಣ. ಇದಕ್ಕೆ ಬೇಡಿಕೆಯೂ 
ಹೆಚ್ಚು; ಬೆಲೆಯೂ ಹೆಚ್ಚು. 


ದಕ್ಷಿಣದ ಕೃಷಿಕನು, ಬೇಸಿಗೆಯ ಬೆಳೆಯ 3 ರಷ್ಟನ್ನು ಕರಾವಳಿಯಲ್ಲಿ ಪಡೆದು 
ಕೊಳ್ಳಬಹುದು. ಮಲೆನಾಡಿನವರು ಬೇಸಿಗೆಯ ಬೆಳೆಯ... ರಷ್ಟನ್ನು ಪಡೆದುಕೊಳ್ಳ 
ಬಹುದೆಂದು ಸಾಮಾನ್ಯ ಅನುಭವ. ಈ ಸುಗ್ಗಿ ವಂತ್ತು ಇದರ ಮಹತ್ವವನ್ನು 
ನಮ್ಮ ಕೃಷಿಕರು ಅರಿತುಕೊಂಡಿರುವುದಿಲ್ಲ, ಸೆಪ್ಟೆಂಬರ್‌ ತಿಂಗಳಲ್ಲಿ ಕೈಕೊಳ್ಳತಕ್ಕೆ 
ಕಾರ್ಯಕ್ರಮಗಳನ್ನು ಇವರು ಕೈಕೊಳ್ಳುವುದಿಲ್ಲವೆಂದರೂ ತಪ್ಪಾಗಲಾರಡು. 


3. ಚಳಿಗಾಲ 


ಚಳಿಗಾಲವೆಂದು ಕರ್ನಾಟಕದ ಕೃಷಿಕರು ಹೆದರುವ ಕಾರಣವೇ ಇಲ್ಲ. 
ಯೂರೋಪ್‌ ಮುಂತಾದ ಶೀತವಲಯಗಳಲ್ಲಿ ಜೇನುಕಾಲೋನಿಗಳನ್ನು ಈ ಅವಧಿ 
ಯಲ್ಲಿ ರಕ್ಷಿಸಿಕೊಂಡು ಬರುವುದು ಅತಿ ಕಠಿಣ. ಹೆಚ್ಚಿನ ಖರ್ಚಿನದು. ನೆಲಮನೆಗಳಲ್ಲಿ 
ಅವುಗಳನ್ನು ಇಟ್ಟು ಕೃತ್ರಿಮವಾಗಿ ಸೆಕೆಯನ್ನು ನಿರ್ಮಿಸಬೇಕಾಗುತ್ತದೆ. ಅದರಿಂದ 
ಅನೇಕರು ಹುಳುಗಳನ್ನು ಸಾಯಗೊಡುತ್ತಾರೆ. ಅಷ್ಟೆಲ್ಲ ಖರ್ಚನ್ನು ಹೊತ್ತು ಬದುಕಿಸಿ 
ಇಡುವುದಕ್ಕಿಂತಲೂ ಹಂಗಾಮು ಬರುವಷ್ಟರಲ್ಲಿ ಹೊಸ ಕಾಲೋನಿಗಳನ್ನು ಖರೀದಿ 
ಮಾಡುವುದು ಅಗ್ಗವಾಗುತ್ತದೆಂದು ಅವರ ಹೇಳಿಕೆ. ಭಾರತದಲ್ಲಿ--ಅದರಲ್ಲಿಯೂ 
ಕರ್ನಾಟಕದಲ್ಲಿ ಜೇನು ಕೃಷಿಯು ಸುಲಭ. ಇಲ್ಲಿಯ, ಅದರಲ್ಲಿಯೂ ನಮ್ಮ ಕರಾವಳಿ 
ಯನ್ನು ವರ್ಣಿಸುವಾಗ ಒಬ್ಬ ಆಂಗ್ಲದೇಶೀಯ  ಜೇನುತಜ್ಞಳು (ಅವಾಕ್ರೇನ್‌) 
ಇಲ್ಲಿರುವುವು ಮೂರೇ ಖುತುಮಾನಗಳು---ಸೆಕೆಕಾಲ, ಅತಿ ಸೆಕೆಕಾಲ, ಅತ್ಯಂತ ಸಿಕೆ 


ಜೇನುಕೃಷಿ 145 


ಕಾಲ ಎಂದು ಹೇಳಿರುತ್ತಾಳೆ. ಇಲ್ಲಿ ಚಳಿಗಾಲದಲ್ಲಿಯೂ ಕೂಡ ಜೇನುಹುಳಗಳು 
ಸೂರ್ಯೋದಯಾರಭ್ಯ ಸೂರ್ಯಾಸ್ತದವರೆಗೂ ಆಹಾರ ಸಂಗ್ರಹದ ಕೆಲಸದಲ್ಲಿ 
ತೊಡಗಿರುತ್ತವೆ. ತಿಂಗಳತನಕ ಕೃಷಿಕನಿಗೆ ಜೇನುತುಪ್ಪ ಸಿಗದಿದ್ದರೂ ಜೇನುಹುಳು 
ಗಳಿಗೆ ಕಡಮೆಯಾಗುವುದಿಲ್ಲ. ಮಾವು, ಸೇರು ಮುಂತಾಗಿ ಒಂದಿಲ್ಲೊಂದು ಗಿಡಮರಗಳು 
ಪರ್ಯಾಯದಿಂದ ಹೂಬಿಡುತ್ತಲೇ ಇರುತ್ತವೆ. ಮಲೆನಾಡಿನ ಪರಿಸ್ಥಿತಿಯು ಸ್ವಲ್ಪ ಭಿನ್ನ 
ವಾಗಿರುತ್ತದೆ. ಚಳಿ ಸ್ವಲ್ಪ ಹೆಚ್ಚು; ಮಂಜು ಬೀಳುತ್ತಿರುತ್ತದೆ. ಆದರೂ ಶೀತವಲಯ 
ಗಳ ಕಠಿಣ ಪರಿಸ್ಥಿತಿಯ ಲವಲೇಶವೂ ಅಲ್ಲಿಲ್ಲ. ಸೂರ್ಯೋದಯವಾದ ಒಂದು, 
ಒಂದೂವರೆ ಘಂಟೆಯನಂತರವಂತೂ ಹುಳುಗಳು ಕೆಲಸವನ್ನು ಪ್ರಾರಂಭಿಸುತ್ತವೆ. ಹೂ 
ಬಿಡುವ ಗಿಡಮರಗಳೂ ಇವೆ. ಇಷ್ಟಾದರೂ ಸ್ವಲ್ಪಮಟ್ಟಿನ ಕೃತಕ ಆಹಾರ ಕೊಡುವ 
ಅವಶ್ಯಕತೆ ಬರುತ್ತದೆ. 


| ಶಾಸ್ತ್ರೀಯವಾಗಿ ಇದನ್ನು ಕುರಿತು ಸಂಶೋಧನೆಗಳು ನಡೆದಿರುವುದಿಲ್ಲ; ಅದ 
ರಿಂದ ಕೃಷಿಕರಿಗೆ ಕಟ್ಟುನಿಟ್ಟಾದ ಸಲಹೆಗಳನ್ನು ಹೇಳುವುದು ಕಠಿಣವಾಗುತ್ತದೆ. ಅವರೇ 
ಪರಿಸರಗಳ ಜ್ಞಾನವನ್ನು ಸಂಪಾದಿಸಿಕೊಂಡು ತಮಗೆ ಸೂಕ್ತವೆಂದು ತೋರಿದ ರೀತಿ 
ಯಲ್ಲಿ ವರ್ತಿಸಬೇಕಾಗುತ್ತದೆ. ಅಲ್ಲದೆ ಹೊಸ ರಾಣಿಹುಳವನ್ನು ಗೂಡುಗಳಿಗೆ 


ಯಾವಾಗ ಕೊಡಬೇಕೆಂಬುದನ್ನು ಕಟ್ಟುನಿಟ್ಟಾಗಿ ಹೇಳುವುದು ಸಾಧ್ಯವಿಲ್ಲ. 


15. ಜೇನುಹುಳುಗಳ ರೋಗಗಳು 


ಜೇನುಹುಳುಗಳಿಗೂ ರೋಗಗಳು ತಗಲುತ್ತವೆ. ಅವುಗಳಲ್ಲಿ ಲಾರ್ವಾ ಅವಸ್ಥೆ 
ಯಲ್ಲಿ ತಗಲುವ ಆರು ರೋಗಗಳು ಮತ್ತು ಪ್ರಬುದ್ಧಾವಸ್ಥೆಯಲ್ಲಿ ತಗಲುವ ಆರು 
ರೋಗಗಳು ಮುಖ್ಯವಾಗಿರುತ್ತವೆ. ಲಾರ್ವಾವಸ್ಥೆಯಲ್ಲಿ ಹಿಡಿಯುವ ರೋಗಗಳು 
ಇನ್ನೂ ನಮ್ಮ ದೇಶಕ್ಕೆ ಬಂದಿರುವುದಿಲ್ಲ. ಎಲ್ಲಿಯೋ ಒಂದು ಕಡೆ ಅವುಗಳಲ್ಲಿ ಒಂದಾದ 
ಅಮೆರಿಕನ್‌ ಫೌಲ್‌ಬ್ರೂಡ್‌್‌ ಬರದ ವಾರು ಕೆಳಿದಿರುತ್ತದೆ. 


( ಫೌಲ್‌ಬ್ರೂಡ್‌ ಕೋಗ ಜಿ 

ಲಾರ್ವಾವಸ್ಥೆಯು ಮುಗಿದು ಹುಳುಗಳು ಕೋಶಗಳನ್ನು ಸೇರುವಾಗ ಈ 
ರೋಗವು ಅವುಗಳಿಗೆ ತಗಲುತ್ತದೆ. ಮೈದುಂಬಿಕೊಂಡು ದುಂಡಗಾಗಿದ್ದ ಹುಳುಗಳು 
ಆಗ ಒಣಗಿದಂತಾಗಿ ಕಪ್ಪಿಡುತ್ತವೆ. ಒಂದು ಕಡ್ಡಿಯನ್ನು ಚುಚ್ಚಿ ಮೇಲಕ್ಕೆ ಎಳೆದರೆ 
ನೂಲಿನ ಎಳೆಯಂತೆ ಮಾಂಸದ ಕರಣಿಯು ಅದರೊಂದಿಗೆ ಬರುತ್ತದೆ. ಕ್ರಮೇಣ 
ಹುಳುವು ಒಣಗಿಹೋಗುತ್ತದೆ. ಅದನ್ನು ಕಣದಿಂದ ಹೊರತೆಗೆಯುವುದು ಅಸಾಧ್ಯ 
ವಾಗುತ್ತದೆ. ಗೂಡಿನ ತುಂಬ ದುರ್ವಾಸನೆಯು ಹರಡುತ್ತದೆ. ರಾಣಿಹುಳು ಮತ್ತು 
ಗಂಡುಹುಳುಗಳಿಗೆ ಸಾಮಾನ್ಕವಾಗಿ ಈ ರೋಗ ತಗಲುವುದಿಲ್ಲ. ಕೆಲಮಟ್ಟಿಗೆ ಉಷ್ಣ 

ವಾಗಿರುವ ಪ್ರದೇಶಗಳಲ್ಲಿ ಈ ರೋಗದ ಹಾವಳಿ ಹೆಚ್ಚು. 


146 ಜೇನುಸಾಕಣೆ 


ಈ ರೋಗವು ಬೆಸಿಲನ್‌. ಲಾರ್ವಾ ಎಂಬ ಜೀವಾಣುವಿನಿಂದ ಹುಟ್ಟುತ್ತದೆ. 
ಒಂದು ಹುಳುವಿಗೆ ಅದು ಮೊದಲು ತಗಲುತ್ತದೆ. ಆಮೇಲೆ ಅದು ಬೆಳೆದು ಗೂಡಿ 
ನೊಳಗಿನ ಜೇನುತುಪ್ಪವಿದ್ದಲ್ಲಿ ಸೇರಿಕೊಳ್ಳುತ್ತದೆ. ಅದರ ಮುಖಾಂತರ ಇತರ: ಹುಳು 
ಗಳಿಗೆ ಹರಡುತ್ತದೆ. ಆಗ ಗೂಡು ನಾಶವಾಗುತ್ತದೆ. ಅಳಿದುಳಿದ ಜೇನುತುಪ್ಪ 
ವನ್ನು ನೆರೆಯ ಗೂಡಿನ ಹುಳುಗಳು ತಿನ್ನುವುದಲ್ಲದೆ ತಮ್ಮ ಗೂಡುಗಳಿಗೆ ಒಯ್ಯುತ್ತವೆ. 
.. ಓಂದೊಂದು ಸಲ ರೋಗಿಷ್ಠ ಹುಟ್ಟುಗಳು ಕೃಷಿಕನ ಮೈಕೈಗಳಿಗೆ ಹತ್ತಿ ಅವನು 

ಸಮಾಕ್ಷಿಸುವ ಇತರ ಗೂಡುಗಳಿಗೂ ರೋಗ ಹರಡುತ್ತದೆ. ರೋಗ ಹಿಡಿದ ಜೇನು 
ಹುಟ್ಟುಗಳನ್ನೂ ಕಣಗಳ ಮುಚ್ಚಿಗೆಗಳನ್ನೂ ಅಲ್ಲಲ್ಲಿ ಬಿಸಾಡುವುದರಿಂದಲೂ' ಈ 
ಬೇನೆಯು ಹಬ್ಬುತ್ತದೆ. ಕ 


ರಾಣಿಹುಳುಗಳಿಗೆ ಈ ರೋಗವು ತಗುಲಿಬಿಟ್ಟರಂತೂ ಗರ್ಭದಿಂದಲೇ ಅವು 
- ಇಡುವ ತತ್ತಿಗಳಿಗೆ ಹತ್ತಿ, ಲಾರ್ವಾ ಅವಸ್ಥೆಯಲ್ಲಿ ಅವು ಇರುವಾಗ ಹಬ್ಬುತ್ತವೆ. 


ದೊಂದು ಗೂಡಿನಲ್ಲಿ ಇದು ಹೊಕ್ಕರೆ ಪ್ರಾಯದ ಹುಳುಗಳನ್ನೂ ರಾಣಿಹುಳುವನ್ನೊ. 
ಹೊರತೆಗೆದು ಬೇರೆ ಪೆಟ್ಟಿಗೆಗಳಿಗೆ ಹಾಕುವುದು ಒಂದೇ ಉಪಾಯ. ಈ ಉಪಾಯವೂ 
ಸರಿಯಲ್ಲ. ಏಕೆಂದರೆ ಅವುಗಳಿಗೂ ಸಂಪರ್ಕವಾಗಿಬಿಟ್ಟಿರುವುದರಿಂದ ಇತರತ್ರ ಹರ 
ಡುವ ಪ್ರಸಂಗಗಳು ಇಲ್ಲದಿಲ್ಲ. ಅದರಿಂದ ಆ ಹುಳುಗಳು ಹಾಗೂ ರೋಗ ಹಿಡಿದ 
ಹುಟ್ಟು ಚೌಕಟ್ಟುಗಳನ್ನೂ ಪೆಟ್ರೋಲ್‌ ಹಾಕಿ ಸುಟ್ಟು ಬೂದಿಮಾಡಿ ಆ ಬೂದಿ 
ಯನ್ನು ದೂರ ಹುಗಿಯುವುದು ಮಾತ್ರ ಸರಿಯಾದ ಉಪಾಯ. ಇದರಿಂದ ಮಾತ್ರ 
ಉಳಿದ ಹುಳುಗಳಿಗೆ ಕ್ಷೇಮವೆಂದು ಅನೇಕ ವಿದ್ವಾಂಸರ ಹೇಳಿಕೆ. ಖಾಲಿ ಜೇನು 
ಪೆಟ್ಟಿಗೆಯನ್ನು ಕೆಲವು ರಾಸಾಯನಿಕ ದ್ರವ್ಯಗಳಿಂದ ತೊಳೆದು ಕೆಲದಿನಗಳ ತನಕ 
' ಹಾಗೆಯೇ ಇಟ್ಟು ಅನಂತರ ಉಪಯೋಗಕ್ಕೆ ಬಿಡುತ್ತಾರೆ. 


ಈ ರೋಗವು ಹಿಡಿದ ಹುಳುಗಳನ್ನು ಬದುಕಿಸಿಕೊಳ್ಳುವುದು ಅಸಾಧ್ಯ. ಯಾವ 


ಲಾರ್ವಾ ಅವಸ್ಥೆ ಯಲ್ಲಿಯ ಹುಳುಗಳಿಗೆ ಹಿಡಿಯುವ ಭಯಂಕರ ರೋಗ 
ಯೂರೋಪಿಯನ್‌ ಫೌಲ್‌ ಬ್ರೂಡ್‌. ಇದು ಲಾರ್ವಾ ಅವಸ್ಥೆಯ ಪ್ರಾರಂಭ 
ದಲ್ಲಿ ಹಿಡಿಯುತ್ತದೆ. ಮೊದಲು ಬಲಿಬಿದ್ದ ಹುಳದಿಂದ ಈ ರೋಗ ದಾದೀ ಹುಳು 
ವನ್ನು ಸೇರುತ್ತದೆ. ಅಲ್ಲಿಂದ ಇತರ ಲಾರ್ವಾಗಳು ಹಾಗೂ ಇತರ ದಾದೀ ಹುಳು 
ಗಳಿಗೆ ಸೇರುತ್ತದೆ. ಆ ಹುಳುಗಳು ಅರಿಶಿನಗಟ್ಟಿಕೊಂಡು ಒಣಗಿ ಸಾಯುತ್ತವೆ. 
ಇಂಥ ಗೂಡುಗಳಲ್ಲಿ ಹೆಂಡದಂಥ ಹುಳಿವಾಸನೆಯು ಬರುತ್ತದೆ. ಬೆಸಿಲ್ಲಸ್‌ 
ಪ್ಲುಟೋನ್‌ ಎಂಬ ಜೀವಾಣುವು ಇದರ ಮೂಲ. ಈ ಗೂಡಿನ ರಾಣಿ ಹುಳುವನ್ನು 
ಪ್ರತಿಬಂಧಿಸಿ ಹೊಸ ತತ್ತಿಗಳನ್ನು ಅದು ಇಡದಂತೆ ನೋಡಿಕೊಳ್ಳುತ್ತಾರೆ. 'ಅಷ್ಟರಲ್ಲಿ 
ಮೊದಲಿನ ತತ್ತಿ, ಲಾರ್ವಾ, ಕೋಶಗತ ಹುಳುಗಳು ಸತ್ತುಹೋಗುತ್ತವೆ. ಜೀವಾಣು 
ಗಳೂ ಸತ್ತುಹೋಗಿರುತ್ತವೆ. ಹಳೆಯ ಹುಟ್ಟುಗಳನ್ನು ನಾಶಮಾಡಿ, ರಾಸಾಯನಿಕ 
ದ್ರವ್ಯಗಳಿಂದ ಚೌಕಟ್ಟುಗಳನ್ನೂ ಗೂಡನ್ನೂ ತೊಳೆದು, ಹೊಸ ಎರಿಗಳನ್ನು ಹಾಕಿ 


ಜೇನುಕೃಷಿ 147 


ತಿರುಗಿ ಅವುಗಳನ್ನು ಉಪಯೋಗಿಸುವುದು ಸಾಧ್ಯವಾಗುತ್ತದೆ. ಪ್ರಬಲವಾದ ಗೂಡು 
ಗಳಿಗೆ ಈ ರೋಗ ತಗುಲುವುದಿಲ್ಲವೆಂದು ನಂಬಿಕೆ. ಇದು ವರ್ಷದ ಕೆಲವೇ ತಿಂಗಳು 
ಗಳಲ್ಲಿ ಬರುತ್ತದೆ”, 


ಸ್ಕಾಕ್‌ ಬ್ರೂಡ್‌, ಚಾಕ್‌ ಬ್ರೂಡ್‌, ಪ್ಯಾರಾಫೌಲ್‌ ಬ್ರೂಡ್‌, ಪರ್ಪಲ್‌ ಬ್ರೂಡ್‌ 
ಎಂಬವು ಇತರ ಲಾರ್ವಾಗಳಿಗೆ ತಗಲುವ ರೋಗಗಳು. 
(11) ಆಮಶಂಕೆರೋಗ 


ಪ್ರಬುದ್ಧ ಹುಳುಗಳಿಗೆ ತಗಲುವ ರೋಗಗಳಲ್ಲಿ ಆಮಶಂಕೆಯು ಮುಖ್ಯವಾದದ್ದು. 
ಚಳಿಪ್ರದೇಶಗಳಲ್ಲಿ ಇದರ ಹಾವಳಿ ಹೆಚ್ಚು. ಈ ರೋಗಕ್ಕೆ ಕಾರಣಗಳು ಈ ಕೆಳ 
ಕಂಡಂತಿವೆ: 


1. ಅನೇಕ ದಿನಗಳ ತನಕ ಚಳಿ ಇದ್ದು ಮಳೆ ಬೀಳುತ್ತಿದ್ದರೆ ಮಲವಿಸರ್ಜನೆಗೆ 
ಅವಕಾಶವಾಗದಿರುವುದು. (ಜೇನುಹುಳುಗಳ ಮಲವಿಸರ್ಜನೆಯು ಗೂಡಿನಲ್ಲಿ ಆಗು 
ವುದಿಲ್ಲ. ಅದು ಅವು ಹಾರುತ್ತಿರುವಾಗಲೇ ಆಗಬೇಕಾದುದು). 


2. ಅಗತ್ಯವಾದ ಉಷ್ಣತೆ ಇಲ್ಲದಿರುವುದು. ಸಂಖ್ಯಾಬಲವು ಸಣ್ಣದಿರುವಾಗ 
ಗೂಡಿನಲ್ಲಿ ಉಷ್ಣತೆಯನು ಅವು ಕೃತ್ರಿಮವಾಗಿ ತಂದುಕೊಳ್ಳುವುದು ಸಾಧ್ಯವಾಗುವುದಿಲ್ಲ. 


3. ಪಚನಮಾಡಿಕೊಳ್ಳಲು ಕಠಿಣವಾದ ದನಡ್ಕ್ಮೂ ಹಾಗೂ ಅಂಟುಗಳು ಜಾಸ್ತಿ 
ಯಾಗಿರುವ ಜೇನುಗಳಂತಹ ಆಹಾರಸೇವನೆ ಮಾಡುವುದು. 

4. ಹುಳಿಜೇನುತುಪ್ಪ ಸೇವನೆಮಾಡು ದು. ಗೂಡಿನೊಳಗೆ ಶೀತ ಇರುವುದ 
ರಿಂದ ಒಳಗಿನ ಜೇನುತುಪ್ಪವು ಹುಳಿಯಾಗುವುದು. 


ಕೋಗದ ಚಿಹ್ನೆಗಳು: ಮಲವು ನೀರಿನಂತಾಗಿ ಕೆಟ್ಟ ವಾಸನೆಯು ಅದರಿಂದ ಬರುವುದು. 
ಅರಿಶಿಣ ಬಣ್ಣದ ಬದಲಾಗಿ ' ಕಪ್ಪು-ಕಂದುಬಣ್ಣ ದ್ವಾಗುವುದು. ಉದರ ಬಾಯು 


ವುದು. ಚಿತ್ತಸ್ವಾಸ್ಥ ವು ಹೋಗುವುದು. ಹಾರಾಡುವುದು ಅಸಾಧ್ಯ ವಾಗಿ ಗೂಡಿ 3 


ನಲ್ಲಿ ತೆವಳುತ್ತ “ಸರಿದಾಡುವುದು. ಗೂಡಿನ ಹೊರಮಗ್ಗು ಲಲ್ಲಿ ಅರಿಶಿಣ ಅಥವಾ 
ಕಪ್ಪು ಕಲೆಗಳು ಬೀಳುವುದು. ್ಥ 


ಹವೆಯಲ್ಲಿ ಉಷ್ಣತೆ ಬರಲು, ಬಿಸಿಲು ಬೀಳಲು ಮತ್ತು ಒಳ್ಳೆಯ ಜೇನು ಅಥವಾ 
ಸಕ್ಕರೆ ಪಾಕವು ಆಹಾರಕ್ಕಾಗಿ ಸಿಗಲು ರೋಗವು ವಾಸಿಯಾಗುತ್ತದೆ. ಅತ್ಯಂತ ಕೆಟ್ಟ 
ಪರಿಸ್ಥಿತಿಯಲ್ಲಿ ಹುಳುಗಳು ಸತ್ತುಹೋಗುತ್ತವೆ. ಇನ್ನಾವ ನಷ್ಟವೂ ಆಗುವು ದಿಲ್ಲ. 
(111) ಪಾರ್ಶ್ಸ್ವವಾಯುರೋಗ 

ಈ ರೋಗದಲ್ಲಿ ಅನೇಕ ಒಳಭೇದಗಳಿರುತ್ತವೆ. ಇವು ಹಿಡಿದ ಹುಳುಗಳು ಹಾರ 
ಲಾಗುವುದಿಲ್ಲ. ಗೂಡಿನ ಒಳಗೂ ಹೊರಗೂ ಗುಂಪುಕಟ್ಟಿಕೊಂಡು ಕುಂಟುತ್ತ 


148 ಜೇನುಸಾಕಣೆ 


. ವ. ಹಾರುವ ಪ್ರಯತ್ನಮಾಡಿ ಹಾರಲಾರದ ಗೂಡಿನಹೊರಗೆ ಹುಳುಗಳು 
| ಬಿದ್ದಿರುತ್ತವೆ. ಒಳಗಿನವು ಹೊಲಸು ನಾರುತ್ತವೆ. ಕಾಲುಗಳ ಮೇಲಿನ ನಿಯಂ 
ಅತಾ ಹ ಸಂಪೂರ್ಣ ಬೋರಾ ಡಾ ಕೊನೆಗೆ ಸಾಯುತ್ತವೆ. ಈ ರೋಗವು 

' ಒಂದು ಎರಡು ಹುಳುಗಳಿಗೆ ಮಾತ್ರ ತಗಲುವುದಿಲ್ಲ ಇಡೀ ಗೂಡಿಗೆ ತಗಲುತ್ತದೆ. ' 
ರಾಣಿಹುಳುವೇ ಈ ರೋಗಕ್ಕೆ ಕಾರಣವೆಂದು ಹೇಳುತ್ತಾರೆ. ರಾಣಿಹುಳುವನ್ನು ಬದ 
` ಲಿಸುವುದು ಒಳ್ಳೆಯ ಅಚ... ತಕ್ಕ ಸಮಯದಲ್ಲಿ ತಕ್ಕ ಉಪಾಯಗಳನ್ನು ಕೈಕೊಳ್ಳ 
ದಿದ್ದರೆ ಸಂಕ್ರಾ ಮಿಕ ಸ ಸ್ವರೂಪವನ್ನು ತಳೆಯುತ್ತದೆ. "ರೋಗಗ್ರಸ್ತ ಹುಳುಗಳು ಇರುತ್ತಿದ್ದ 
ಹುಟ್ಟುಗಳ ಮೇಲೆ ಉಪ್ಪ ನೀರನ್ನು ಸಿಂಪಡಿಸುವುದು, ತೀರ ಕಡಮೆ ಪ್ರಮಾಣದ ಕಾರ್ಬಾ 
ಲಿಕ್‌ 'ಅಮ್ಲ ವನ್ನು ಬೆರೆಸಿದ ನೀರನ್ನು ಸಿಂಪಡಿಸುವುದು, ಆ ಹುಟ್ಟುಗಳನ್ನು ತೆಗೆದು 
ಹಾಕುವುದು. ಪರಿಹಾರಗಳೆಂದು ಕೆಲವರ ಅಭಿಪ್ರಾಯ. ಈ ಉಪಚಾರಗಳಿಂದ ' ಗುಣ 


`` ವಾಗುವುದಿಲ್ಲವಂದು ಮತ್ತೆ ಕೆಲವರ ಅಭಿಪ್ರಾಯ. 


(iv) ಅಕರೀನ್‌ ರೋಗ 


ಇದು ಪಾಶ್ಚಿಮಾತ್ಯ ದೇಶಗಳಿಂದ ನಮ್ಮಲ್ಲಿಗೆ 1945-46ರ ಸುಮಾರಿನಲ್ಲಿ 
ಬಂತು. ಪಶ್ಚಿ ಮಾತ್ಯ ದೇಶಗಳಿಂದ 1945-46ರಲ್ಲಿ ಕೆಲವು ಗೂಡುಗಳನ್ನು ಕೆಲವು 
ಪಂಜಾ ಬಿಗಳು. ತರಿಸಿಕೊಂಡರು. ಎಕಾರ್ಪಿಸ್‌ ವೂಡಿ ಎಂಬ ಕ್ರಿಮಿಯು ಈ 
ರೋಗಕ್ಕೆ ಕಾರಣ, ಈ ಕ್ರಿಮಿಗಳುಪ್ರಬುದ್ದ ಹುಳುಗಳ ಶ್ವಾ ಸನಾಳವನ್ನು ಸೇರಿ 
ಅಲ್ಲಿಯ ರಕ್ತವನ್ನು ಹೀರತೊಡಗುವುದಲ್ಲದೆ ರಂಧ ವನ್ನೂ ಕೊರೆಯುತ್ತವೆ ಹಾಗೂ 
ಅಲ್ಲಿಯೇ ತತ್ತಿಗಳನ್ನು ಇಡುತ್ತವೆ. ಅವು ಅಲ್ಲಿಯೇ ಒಡೆದು ಕ್ರಮೇಣ ಗಂಡು ಹೆಣ್ಣು 
ಹುಳುಗಳ ಇಗುತ್ತವೆ. ಅಲ್ಲಿಯೇ ಅವುಗಳ ಸಮಾಜವು ಬೆಳೆಯುತ್ತದೆ. ಅಷ್ಟ ರೊಳಗಾಗಿ 
:, ಆ ಜೇನುಹುಳುವು ನಿಸ್ನತ್ವ ವಾಗಿ ಸತ್ತುಬಿಟ್ಟಿರುತ್ತದೆ. ಆಗ ಆ ಕ್ರಿಮಿಗಳು ಇನ್ನೊ ೦ದು 
ಹುಳುವನ್ನು ಹಿಡಿಯುತ್ತವೆ. 


ಒಂದೆರಡು ಕ್ರಿಮಿಗಳು ದೇಹವನ್ನು ಸೇರಿಕೊಂಡಾಗ ಜೇನುಹುಳುಗಳಿಗೆ ಯಾವ 
ಅಪಾಯನೂ ಆಗುವುದಿಲ್ಲ. ಯಥಾಪ್ರಕಾರ ತಮ್ಮ ಕೆಲಸವನ್ನು ಮುಂದುವರಿಸುತ್ತ 
ಹೋಗುತ್ತವೆ. ಆದ್ರರಿಂದ ಈ ವಿಷಯ, ಯಾರ ಗಮನಕ್ಕೂ ಬರುವುದಿಲ್ಲ. ಕೈ 
ಮಾರಿದ ನಂತರವೇ ಪರಿಸ್ಥಿತಿಯು ಅರಿವಾಗುತ್ತದೆ. 


ಮೊದಲು ಈ ರೋಗವು ಜಮ್ಮು ಕಾಶ್ಮೀರಗಳಲ್ಲಿ ತಲೆದೋರಿತು. ಕೆಲವು 
ವರ್ಷ ಸಣ್ಣ ಪ್ರಮಾಣದಲ್ಲಿ, ಕೆಲವು ವರ್ಷ ದೊಡ್ಡ ಪ್ರಮಾಣದಲ್ಲಿ ಗೂಡುಗಳು ಈ 
. ರೋಗದಿಂದ ಸಾಯುತ್ತಲೇ ಇರುತ್ತವೆ. 


ಈ ಕ್ರಿಮಿಗಳ ವೈಶಿಷ್ಟವೆ ದರೆ 5 ದಿನಗಳಿಗಿಂತ ಹೆಚ್ಚು ಪ್ರಾಯದ ಎಳೆ 
ಹುಳುಗಳನ್ನು ಇವು ಹಿಡಿಯುವುದಿಲ್ಲ. ಅಂಥವುಗಳ ಶಾ ಸನಾಳವು ಕೆಲಮಟ್ಟಿಗೆ 


`ಜೇನುಕೃಷಿ 149 


ಗಟ್ಟಿಯಾಗಿರುತ್ತದೆ. ಕೆಲವು ದಿನಗಳ ತನಕ, ರಾಣಿಹುಳುವನ್ನು ಬಂಧಿಸಿಟ್ಟರೆ ಎಳೆ 
ಹುಳುಗಳು ಅವಕ್ಕೆ ದೊರೆಯುವುದಿಲ್ಲ. ಚಳಿಗಾಲದಲ್ಲಿ ರಾಣಿಯು ತತ್ತಿಗಳನ್ನು ಇಡು 
ವುದಿಲ್ಲ. ಆಗ ಅವು ಬಲಿತ ಹುಳುಗಳ ಮೈಮೇಲಿನ ಕೂದಲುಗಳಲ್ಲಿ ಸೇರಿಕೊಳ್ಳು 
ತ್ತವೆ. ಹುಳುಗಳಿಗೆ ಜೀವನವು ಅಸಹ್ಯವಾಗುತ್ತದೆ. 


ಈ ಹುಳುಗಳ ಹಾವಳಿಯನ್ನು ತಡೆಯುವ ಮೂರು ಉಪಾಯಗಳಿವೆ. 
ಒಂದನೆಯದು ಫ್ರಾವುಟ್ರೇಟ್‌ಮೆಂಬ ಎಂಬುದು. ` ಒಂದು ಪಾಲು ಸೆಫೋಲ ಎಣ್ಣೆ, 
ಎರಡು ಪಾಲು ನೈಟ್ರೋಬೆಂಜಿನ್‌, ಎರಡು ಪಾಲು ಪೆಟ್ರೋಲ್‌ ಇವುಗಳನ್ನು ಚೆನ್ನಾಗಿ 
ಮಿಶ್ರಣಮಾಡಿ, ಅದರ ಕೆಲವು ಹನಿಗಳನ್ನು ಹತ್ತಿ ಅಥವಾ ಅರಿವೆಯ ಪಟ್ಟಿಯ ಮೇಲೆ 
ಹಾಕಿ ಚೌಕಟ್ಟುಗಳ ಮೇಲೆ ಅಥವಾ ಕೆಳಗೆ ಅದನ್ನು ಇಡಬೇಕು. ಆ ಮಿಶ್ರಣದ 
ಆವಿಯು ಕ್ರಮೇಣ ಗೂಡಿನಲ್ಲೆಲ್ಲ ಸೇರುತ್ತದೆ. ಆಗ ಆ ಕ್ರಿಮಿಗಳು ಸಾಯುತ್ತವೆ. 
ಆದರೆ ನಿರೋಗಿಯಾದ ಜೇನುಹುಳುಗಳು ಸಾಯುವುದಿಲ್ಲ. ಎರಡು ದಿನಗಳಿಗೆ ಒಮ್ಮೆ 
ಯಂತೆ 40 ಸಲ ಈ ಉಪಚಾರವನ್ನು ಮಾಡಿದಾಗ ಎಲ್ಲ ಕ್ರಿಮಿಗಳು ಸತ್ತು, ಗೂಡು 
ಪಾರಾಗುತ್ತದೆ. ಕೇವಲ ೈಟ್ರೊಚೆಂಜಸ್‌ನಿಂದಲೇ ಗುಣವಾಗುತ್ತ ದೆಯೆಂದು ಕೆಲವರ 
ಅಭಿಪ್ರಾಯ. 


ಫ್ರಾವು ಮಿಶ್ರಣದ ಬದಲಾಗಿ ಮಿಥೈಲ್‌ ಸೆಲಿಸಿಲೇಟನ್ನು ಉಪಯೋಗಿಸುವುದು 
ಎರಡನೆಯ ಉಪಚಾರ. 15-20 ಗ್ರಾಮು ಈ ಪದಾರ್ಥವನ್ನು ಒಂದು ಸಣ್ಣ 
ಬಾಟಲಿಯಲ್ಲಿ ಹಾಕಿ, ಒಂದು ಬತ್ತಿಯನ್ನು ಕೆಳಗೆ ಬಿಡಬೇಕು. ಬಾಟಲಿಗೆ ಮುಚ್ಚಳ 
ವನ್ನು ಹಾಕಬೇಕು. ಅದನ್ನು ಗೂಡಿನ ಒಂದು ಮೂಲೆಯಲ್ಲಿ ಇಡಬೇಕು. ಕ್ರಮೇಣ 
ಆ ಬತ್ತಿಯ ಮೂಲಕವಾಗಿ ಹೊರಡುವ ಆವಿಯು ಇಡೀ ಗೂಡಿನಲ್ಲಿ ಪ್ರ ಪಸರಿಸುತ್ತದೆ. 
ಕ್ರಿಮಿಗಳು ಆ ಆವಿಯಿಂದ ಸಾಯುತ್ತವೆ. ಜೇನುಹುಳುಗಳಿಗೆ ಅದರಿಂದ ಯಾವ 
ಅಪಾಯವೂ ಆಗುವುದಿಲ್ಲ. 


ಮೂರನೆಯ ಉಪಚಾರವು ಅಷ್ಟೊಂದು ಲೋಕಪ್ರಿಯವಲ್ಲ. 35 ಡಿಗ್ರಿ 
ಸೆಗ್ರೇ ಉಷ್ಣತೆಯುಳ್ಳ ಕೋಣೆ ಅಥವಾ ಪೆಟ್ಟಿ ಗೆಯಲ್ಲಿ ಎಲ್ಲ ಮರಿಮೊಟ್ಟೆಗಳುಳ್ಳ ಚೌಕಟ್ಟು 
ಗಳನ್ನು ಇಡುತ್ತಾರೆ. ಕೋಶಗತ ಹುಳುಗಳು ಹೊರಬೀಳುತ್ತವೆ. ಗೂಡುಗಳಿಗೆ 
ಗಂಧಕದ ಹೊಗೆಯನ್ನು ಹಾಕುತ್ತಾರೆ. ಆಗ ಆ ಕ್ರಿಮಿಗಳು ಜೇನುಹುಳುಗಳು 
ಸಾಯುತ್ತವೆ. ಅನಂತರ ಅವೆಲ್ಲವುಗಳನ್ನು ಸುಡುತ್ತಾರೆ. ಒಂದೇ ಒಂದು ಕಾಲೋನಿ 
ಯನ್ನು ನಾಶಮಾಡಿದರೆ ಸಾಕಾಗುವುದಿಲ್ಲ. ಆ ಕೇರಿಯಲ್ಲಿದ್ದ ಎಲ್ಲ ಕಾಲೋನಿಗಳನ್ನೂ 
ನಾಶಪಡಿಸ kisi 


ನೋಸಿಮಾ ಎಂಬುದು ಪ್ರಬುದ್ದ ಹುಳುಗಳಿಗೆ ತಗಲುವ ಇನ್ನೊಂದು ರೋಗ. 
ನೋಸಿಮಾ ಎಪಿಸ್‌ ಎಂಬ ಜೀವಾಣುವು ಇದನ್ನು ಉಂಟುಮಾಡುತ್ತದೆ. ಇದು 
ಪ್ರಬುದ್ಧ ಹುಳುಗಳ ನಾಳದಲ್ಲಿ ಸೇರಿಕೊಂಡು ಕ್ರಮೇಣ ಅವುಗಳನ್ನು ಆಹುತಿ ತೆಗೆದು 


15೦0 7: ಬ ಜೇನುಸಾಕಣೆ 


ಕೊಳ್ಳುತ್ತವೆ. ಈ ರೋಗದಿಂದ ಸಾವಿರಾರು ಕಾಲೋನಿಗಳು ಪ್ರತಿ ವರ್ಷ ಪಾಶ್ಚಿ 
ಮಾತ್ಯ ದೇಶಗಳಲ್ಲಿ ಸಾಯುತ್ತವೆ. ಆಮಶಣೆ ಮುಂತಾದವುಗಳಿಗೆ ಬಲಿಯಾದ 
ಗೂಡುಗಳಿಗೇ ಈ ರೋಗ ಹಿಡಿಯುತ್ತದೆ. ಹೆಚ್ಚು ಕಡಮೆ ಎಲ್ಲ ಹುಳುಗಳಲ್ಲಿಯೂ 
ಈ ಕ್ರಿಮಿಯು ಇರುತ್ತದೆಯೆಂದು ಹೇಳಲಾಗುತ್ತಿದೆ. ಸಶಕ್ತವಾದ ಹುಳುಗಳಿಗೆ 
ಇದರಿಂದ ಯಾವ ಅಪಾಯವೂ ಆಗುವುದಿಲ್ಲ. ಆಮಶಂಕೆ ಮುಂತಾದ ' ರೋ 
ಗಳಿಂದ ಮೊದಲೇ ಅಶಕ್ತವಾದ ಹುಳುಗಳನ್ನು ಮಾ ಬಲಿಗೊಳ್ಳುತ್ತದೆ. ಗೂಡು 
ಗಳನ್ನು ಬಲಿಷ್ಠವಾಗಿ, ಅಂದರೆ ಬಹು ಸಂಖ್ಯಾತವಾಗಿ ಇಡುವುದು. ಇದಕ್ಕೆ : ಪ್ರತೀ 
ಕಾರ. ಈ ಕ್ರಿಮಿಗಳು ಚಳಿಗಾಲದಲ್ಲಿ ಮಾತ್ರ ಜೀವಿಸಬಲ್ಲವು. ನಮ್ಮ ರಾಜ್ಯದ 
ಹವೆಯು ಅವುಗಳಿಗೆ ಒಗ್ಗುವುದಿಲ್ಲ. ಈ ರೋಗವು ಇನ್ನೂ ಭಾರತಕ್ಕೆ ಬಂದಿರುವು 
ದಿಲ್ಲ. ಕಾಶ್ಮೀರ ಕೊಳ ಗಳಲ್ಲಿ ಅಲಲ್ಲಿ ಕಾಣಿಸಿಕೊಂಡಿದೆ ಎಂದು ಹೆಳುತ್ತಾರೆ. 


16. ಜೇನುಹುಳುಗಳ ವೈರಿಗಳು 


ಯಾವ ಜಂತುವಿಗೂ ಯಾವ ರೀತಿಯ ಉಪದ್ರವವನ್ನೂ ಕೊಡದೆ ಅವಿಶ್ರಾಂತ 
ವಾಗಿ ದುಡಿದು ಗಾಳಿಯಿಂದ ಒಣಗಿಹೋಗಬಹುದಾದ ಮಕರಂದವನ್ನೂ ಮಣ್ಣು 
ಪಾಲಾಗಬಹುದಾದ ಪರಾಗವನ್ನೂ ಕಲೆಹಾಕಿ. ಕೃಷಿಗೆ ಬಹು ದೊಡ್ಡ ಉಪಕಾರವನ್ನು 
ಮಾಡುತ್ತ ಜೀವಿಸುವ ಜೇನುಹುಳುಗಳಿಗೆ ಕೂಡ ಅಸಂಖ್ಯ ವೈರಿಗಳು ಇರುತ್ತವೆ. 
ನಾ ವೈರಿಗಳಲ್ಲಿ ಕೆಲವಕ್ಕೆ ಅವು ತಯಾರಿಸಿದ ಜೇನುತುಪ್ಪದ ಮೇಲೆ ಆಶೆ. ಕೆಲವಕ್ಕೆ 
ಪರಾಗದ ಮೇಲೆ ಆಶೆ, ಕೆಲವಕ್ಕೆ ಅವುಗಳ ಮನೆಯಾದ ಮೇಣದ ಮೇಲೆ ಆತೆ, 
ಕೆಲವಕ್ಕೆ ಅವುಗಳ ರಕ್ತದ ಮೇಲೆ ಆಶೆ ಹಾಗೂ ಇನ್ನು ಕೆಲವಕ್ಕೆ ಅವುಗಳ ಮೇಲೆಯೇ 
ಆಶೆ. ಪಕ್ಷಿಗಳು. ಕ್ರಿಮಿಕೀಟಕಗಳು, ಪಶುಗಳು, ಮನುಷ್ಯ. ಹೂವುಗಳು, ಗಿಡಮರ 
ಗಳೂ ಕೂಡ ಅವುಗಳ ವೈರಿಗಳಲ್ಲಿ ಸೇರಿರುತ್ತವೆ. 


ಅವು ಹಾರಾಡುತ್ತಿರುವಾಗ. ಗೂಡಿನಿಂದ ಹೊರಬರುತ್ತಿರುವಾಗ. ಒಳಸೇರು 
ತ್ತಿರುವಾಗ, ಪಕ್ಷಿಗಳು ಆವುಗಳನ್ನು ಹಿಡಿದು ನುಂಗಿಬಿಡುತ್ತವೆ. ಜೇಡಹುಳುಗಳು 
ಗೂಡಗಳ ಸಮಿಪದಲ್ಲಿ - ಮ ಹೂವುಗಳಿರುವ ಸ್ಥಳಗಳ ಸಮಾಪದಲ್ಲಿ ತಮ್ಮ 
ಬಲೆಯನ್ನು ಕಟ್ಟುತ್ತವೆ. ಅಲಕ್ಷ್ಯವಾದರೂ ಸರಿ. *'ತೀನುಹುಳುಗಳು ಅದರಲ್ಲಿ 
ಸಿಕ್ಕಿಬೀಳುತ್ತವೆ. ಆತು ತ ಜೇಡಹುಳುಗಳು ಕೂಡಲೆ ಅತ್ತ ಹೋಗಿ ಅವು 
ಗಳನ್ನು ತಿನ್ನುತ್ತವೆ. ಹಾವು, ಇಲಿ, ಕರಡಿ, ಹೆದುಂಬಿ, ಕಣಜೀರಗಿ ಹುಳು, ಭಂಡಾರ 
ಮಕ್ಕಿ, ಒಂದೇ ಎರಡೇ ಎಲ್ಲವೂ ವೈರಿಗಳು. ಕೆಲವು ವೈರಿ ಹುಳುಗಳು ಅಂತರಿಕ್ಷದಲ್ಲಿ 
ಹಾರುತ್ತಿರುತ್ತವೆ. ಜೇನುಹುಳುಗಳು ಹಿಡಿತವನ್ನು ಒಳ್ಳೇ ಜಾಣತನದಿಂದ ಅಡ್ಡ 
ತಿಡ್ಡ ಹಾರುತ್ತ ತಪ್ಪಿಸಿಕೊಳ್ಳುತ್ತವೆ. ಉಳಿದವುಗಳನ್ನು ಸ್ಯ ಸಹಾಯದಿಂದ 
ಕಡಿದು ಕೊಲ್ಲುತ್ತವೆ. ಇವೆಲ್ಲವುಗಳಿಂದ ಜೇನು ಸಮಾಜಕ್ಕೆ ನಷ್ಟವಾಗುವುದು, ನಿಜ. 
ಆದರೆ ಅವುಗಳ ನಿರ್ನಾಮವಾಗುವುದಿಲ್ಲ. ಮೇಣದ ಗಯೇ ಕಾಲೋನಿ 
ಗಳು ನಿರ್ನಾಮವಾಗುವುದರಿಂದ ಹೆಚ್ಚು ನಷ್ಟ ಸಂಭವಿಸುತ್ತದೆ. ಇವು ಕರ್ನಾಟಕದ 


ಜೇನುಕೃಷಿ 151 


ಹುಳುಗಳಿಗಿಂತಲೂ ಮಾರಕ. ಇಟಾಲಿಯನ್‌ ಮುಂತಾದ ಹುಳುಗಳು ಅವುಗಳ 
ಹಾವಳಿಯನ್ನು ತಡೆದುಕೊಳ್ಳುತ್ತವೆ. 





ಚಿತ್ರ 47: ಸ್ವಾಭಾವಿಕಹುಟ್ಟು 


ಮೇಣದ ಪತಂಗಗಳಲ್ಲಿ ಹಲವಾರು ಜಾತಿಗಳಿರುತ್ತವೆ. ಇವುಗಳಲ್ಲಿ ಗ್ರೇಟರ್‌". 
ವ್ಯಾಕ್ಸ್‌ಮಾಥ್‌ ಮತ್ತು ಲೆಸ್ಸರ್‌ ವ್ಯಾಕ್ಸ್‌ ಮಾಥ್‌ ಎಂಬ ಎರಡು ಮುಖ್ಯವಾದವು? ' 
ಗಳು. ಇವುಗಳಲ್ಲಿ ಒಂದಿಲ್ಲೊಂದು ಜಗತ್ತಿನ ಎಲ್ಲ ಭಾಗಗಳಲ್ಲಿಯೂ ಜೇನುಹುಳು : 
ಗಳು ಇರುವಲ್ಲೆಲ್ಲ ಕಂಡುಬರುತ್ತವೆ. ಸಾಯಂಕಾಲವಾದ ನಂತರ ಜೇನುಹುಳುಗಳ. 
ದೃಷ್ಟಿಯು ಮಂದವಾದನಂತರ ಗೂಡನ್ನು ಒಳಸೇರಲು ಇವು ಯತ್ನಿಸುತ್ತವೆ. ಸಾಧ್ಯ ` 
ವಾಗದಿದರೆ ಸಂದುಗಳಿರುವಲ್ಲಿ ಹೊರಗೇ ತತ್ತಿಗಳನ್ನು ಇಡುತ್ತವೆ. 15 ದಿನಗಳ 
ತನಕ 400ರಿಂದ 18,000 ಸಂಖ್ಯೆಯ ತತ್ತಿಗಳನ್ನು ಇಟ್ಟು ಸತ್ತುಹೋಗುತ್ತವೆ. 
` ಶತ್ತಿಗಳು ಲಾರ್ವಾ ಆಗಿ ಮೈಸುತ್ತ ರೇಶಿಮೆಯಂಥ ಎಳೆಗಳನ್ನು ಸುತ್ತಿಕೊಂಡು ಆಹಾರ 
ವನ್ನು ಹುಡುಕುತ್ತ ಗೂಡಿನೊಳಗೂ ಅಲ್ಲಿಂದ ಎರಿಗಳೊಳಗೂ ಸೇರಿಕೊಳ್ಳುತ್ತವೆ. 
ಆಲ್ಲಿ ಎರಿಗಳ ಕಣಗಳೊಳಗಿಂದ ಗವಿಮಾರ್ಗಗಳನ್ನು ಮಾಡಿಕೊಳ್ಳುತ್ತವೆ. ಮೇಣವು 
ಅವುಗಳ ಆಹಾರ. ಮೊದಲು ತೀರ ಸಣ್ಣ ಹಾಗೂ ತೆಳುವಾದ ಲಾರ್ವಾಗಳಾಗಿದ್ದು 
ಕ್ರಮೇಣ ಒಂದೂಕಾಲು ಇಂಚು ಉದ್ರವಾಗುತ್ತವೆ. ಇವು ಮೆತ್ತಗಿನ ಕಟ್ಟಿಗೆಗಳನ್ನು 
ಕೊರೆಯುತ್ತವೆ. ಇವುಗಳ ಆಂಡಾವಸ್ಥೆಯು ಹವೆಯ ಉಷ್ಣತೆಯನ್ನು ಅವಲಂಬಿಸಿ 
` 5ರಿಂದ 27 ದಿನ, ಲಾರ್ವಾವಸ್ಥೆ 6-8 ದಿನ ಆಮೇಲೆ ಸುಪ್ತಾವಸ್ಥೆಯ ತಯಾರಿ 
ಗಾಗಿ 1ರಿಂದ 6 ದಿನ, ಸುಪ್ತಾವಸ್ಥೆ-ಕೋಶಾವಸ್ಥೆಯಲ್ಲಿ 6ರಿಂದ 55 ದಿನಗಳು. 
ಅನಂತರ ಜೇನುಗೂಡಿನಲ್ಲಿಯೇ ಹೆಣ್ಣುಗಂಡು ಹುಳುಗಳ ಸಮಾಗಮವಾಗಿ ಹೊರ 
ಬಿದ್ದು ಹೋಗಿಬಿಡುತ್ತವೆ. ಲಾರ್ವಾ ಹುಳುಗಳ ಎರಿಗಳಲ್ಲಿ ಸುರಂಗ ಮಾರ್ಗಗಳನ್ನು 
ತೆಗೆಯತೊಡಗಿ ಕಣಗಳಲ್ಲಿ ತಮ್ಮ ಎಳೆಗಳನ್ನು ತುಂಬಲು ಜೇನುಹುಳುಗಳು ಹೆದರಿ 
ಗೂಡನ್ನು ಬಿಟ್ಟು ಜಾರಿಹೋಗುತ್ತವೆ. ಅಥವಾ ಬಲೆಗಳಲ್ಲಿ ಸಿಕ್ಕಿಬೀಳುತ್ತವೆ. 


152 ಜೇನುಸಾಕಣೆ 


ಕೇವಲ ಮೇಣದಿಂದ ಆ ಪಶಂಗಗಳ ಜೀವನ ಸಾಗುವುದಿಲ್ಲ. ಕಪ್ಪಿಟ್ಟ ಅಂದರೆ 
ಸಾರಜನಕಯುಕ್ತ ಮೇಣವು ಅವಶ್ಯವೆಂದು ತಜ್ಞರು ಹಾಗೂ ಜೇನು ಕೃಷಿಕರ ಅಭಿ 
ಪ್ರಾಯ. ಜೇನುಹುಳುಗಳು ಹೆಚ್ಚು ಸಂಖ್ಯೆಯಲ್ಲಿರುವಾಗ ಮೇಣದ ಪತಂಗಗಳನ್ನು 
ಮತ್ತು ಅವುಗಳ ಲಾರ್ವಾಗಳನ್ನು ಕೊಂದುಹಾಕುತ್ತವೆ. ಅವುಗಳ ಕಾಟದಿಂದ ಜೇನು 
ಹುಳುಗಳನ್ನು ರಕ್ಷಿಸಿಡಬೇಕಾದರೆ ಗೂಡುಗಳನ್ನು ದಪ್ಪವಾದ ಕೆಂಚು ಕಟ್ಟಿಗೆಗಳಿಂದ 
ತಯಾರಿಸಬೇಕು. ಪೆಟ್ಟಿಗೆಗಳಲ್ಲಿ ಬಿರುಕುಗಳಿರಬಾರದು. 4-5 ದಿವಸಗಳಿಗೊಮ್ಮೆ 
ಗೂಡುಗಳನ್ನು ಅಂದರೆ ಪೆಟ್ಟಿಗೆಗಳ ಹೊರಮೈಯನ್ನು ಬ್ರಶ್ಶುಗಳಿಂದ ಗುಡಿಸುತ್ತಿರ 
ಬೇಕು. ಆಗ ತತ್ತಿಗಳು ಅಲ್ಲಿ ಉಳಿಯುವುದಿಲ್ಲ. ಗೂಡಿನಲ್ಲಿ ಆಗಾಗ್ಗೆ ಹೊಸದಾದ 
ಕೃತ್ರಿಮ ಎರಿಗಳನ್ನು ಕೊಡುತ್ತಿರಬೇಕು. ಮೇಣದ ಪತಂಗಗಳು ವರ್ಷದ 'ಕೆಲವೇ 
ಸಮಯದಲ್ಲಿ ತತ್ತಿಗಳನ್ನಿಡುತ್ತವೆ. ಆ ಸಮಯವು ಬೇರೆ ಬೇರೆ ಪ್ರದೇಶಗಳಲ್ಲಿ 
ಬೇರೆ ಬೇರೆಯಾಗಿರುತ್ತದೆ. ಆಗ ಕೃಷಿಕನು ಜಾಗರೂಕನಾಗಿದ್ದು, ಅವುಗಳನ್ನು ಎದುರಿ 
ಸಲು ಜೇನುಹುಳುಗಳಿಗೆ ಸಹಾಯಮಾಡಬೇಕು. ಅವು ಹೆಚ್ಚು ಸಂಖ್ಯೆಯುಳ್ಳ ಜೇನು 
ಹುಳುಗಳಿರುವಲ್ಲಿ ಹೆಚ್ಚಾಗಿ ಹೋಗುವುದಿಲ್ಲ. 





ಚಿತ್ರ 48: ಮೇಣದ ಪತಂಗಕ್ಕೆ ಆಹುತಿಯಾದ ಹುಟ್ಟು 


ಇರುವೆಗಳಿಂದ ಜೇನುಹುಳುಗಳನ್ನು ರಕ್ಷಿಸಿಡುವುದು ಸುಲಭ. ಗೂಡುಗಳನ್ನು 
ಕಾಲು ಮಣೆ ಅಥವಾ ಸ್ಪೂಲುಗಳ ಮೇಲಿಟ್ಟು, ಮಣೆ ಸ್ಫೂಲುಗಳ ಕಾಲುಗಳ ಬುಡ . 
ದಲ್ಲಿ ಸಣ್ಣ ಸಣ್ಣ ನೀರು ತುಂಬಿದ ಪಾತ್ರೆಗಳನ್ನು ಇಡಬೇಕು. ಅವುಗಳನ್ನು ದಾಟಿ - 
ಗೂಡುಗಳತ್ತ ಬರುವುದು ಇರುವೆಗಳಿಗೆ ಸಾಧ್ಯವಾಗುವುದಿಲ್ಲ. ಗೂಡುಗಳ ಅಕ್ಕ . 
ಪಕ್ಕದಲ್ಲಿರುವ ಮಧುವನದಲ್ಲಿ ಜೇಡಹುಳುಗಳ ಬಲೆಗಳನ್ನು ತೆಗೆದುಹಾಕುತ್ತಿದ್ದರೆ ಜೇಡ : 
ಹುಳುಗಳ ತೊಂದರೆಯು ಕೆಲಮಟ್ಟಿಗೆ ಕಡಿಮೆಯಾಗುತ್ತದೆ. ಮಧುವನದ ಸುತ್ತು 
ಮುತ್ತ ದಪ್ಪ ಹಾಗೂ ದಟ್ಟವಾದ ಬೇಲಿ ಇದ್ದರೆ ಕರಡಿಗಳು ಗೂಡುಗಳ ಬಳಿಗೆ ಬರು 
ವುದು ಕಠಿಣವಾಗುತ್ತದೆ. 


ಜೇನುಕೃಷಿ 153 


ಇವೆಲ್ಲ ವೈರಿಗಳು ಅಡವಿಗಳಲ್ಲಿಯೂ ಜೇನುಹುಳುಗಳು ವಾಸಿಸುವಲ್ಲಿ ಅನಾದಿ 
ಯಿಂದಲೂ ಇರುತ್ತವೆ. ಜೀವೋ ಜೀವಸ್ಯ ಜೀವಿತಂ. ಈ ವೈರಿಗಳನ್ನು ನಿರ್ಮೂಲ 
ಮಾಡುವುದು ಸಾಧ್ಯವಿಲ್ಲ. ಜೇನುಹುಳುಗಳು ಕೂಡ, ಆ ವೈರಿಗಳಿಂದ ಎಷ್ಟೇ 


ತೊಂದರೆಗಳಾಗುತ್ತಿದ್ದರೂ ಬದುಕಿಕೊಂಡು ಬಂದಿರುತ್ತವೆ. ನಿಸರ್ಗದಲ್ಲಿ ಅವು ಹೇಗೆ. . 


ಪಾರಾಗುತ್ತವೆಯೋ ಪೂರ್ಣ ತಿಳಿಯುವುದಿಲ್ಲ. ಮನುಷ್ಯನು ತನ್ನ ಸ್ವಾರ್ಥಕ್ಕಾಗಿ 
ಅವುಗಳನ್ನು ಅಲ್ಲಿಂದ ಸ್ಪಳಾಂತರಿಸಿ ತನ್ನ ಸ್ಥಳದಲ್ಲಿ ತಂದಿಟ್ಟುಕೊಂಡ ನಂತರ ಅವುಗಳ 
ರಕ್ಷಣೆಗೆ ಸಹಾಯಮಾಡುವುದು ಅವನ ಕರ್ತವ್ಯ. 


ಅಧ್ಯಾಯ 3 
ಜೀನುಹರಗೊಳಿಸುನಿಕೆ, ತುಪ್ಪ ಹಾಗೂ ಅದರ ಉಪಯೋಗ 


1. ಜೇನುತುಪ್ಪವನ್ನು ಹದಗೊಳಿಸುವುದು 


ವಿವಿಧ ಜಾತಿಯ ಹೂವುಗಳೊಳಗಿನ ಮಕರಂದದ ಬಣ್ಣ. ರುಚಿ, ಸಾಂದ್ರ: 
ಹಾಗೂ ಪರಿಮಳ ವಿವಿಧ ತೆರನಾಗಿರುತ್ತದೆ. ಇವೆಲ್ಲ ಗಿಡ. ನೆಲಗುಣ ಹಾಗು 
ಯತುಮಾನಗಳನ್ನು ಅವಲಂಬಿಸಿರುತ್ತವೆ. ಅದರಿಂದ ಒಂದೇ ಮಾದರಿಯ ಜೇನ 
ತುಪ್ಪವನ್ನು ಗ್ರಾಹಕರಿಗೆ ಪೂರೈಸುವುದು ಅಸಾಧ್ಯ. ಇದಲ್ಲದೆ ಒಂದು ಹುಳು 
ಒಂದೇ ಜಾತಿಯ ಹೂವಿಗೆ ಹೋಗುತ್ತದೆ ಎಂಬುದು ನಿಜವಾದರೂ ಒಂದೇ. ಗೂ! 
ನಲ್ಲಿ ಸಾವಿರ ಸಂಖ್ಯೆಯ ಹುಳುಗಳಿರುತ್ತವೆ. ಸುತ್ತಲೂ ನೂರು ಸಂಖ್ಯೆಯ ಗಿಡಮ 
ಬಳ್ಳಿಗಳು ಇರುತ್ತವೆ. ಎಲ್ಲ ಹುಳುಗಳೂ ಪ್ರತ್ಯೇಕ ಪ್ರತ್ಯೇಕವಾಗಿ ತಂದು ಕಃ 
ಗಳಲ್ಲಿಟ್ಟ ಜೇನುತುಪ್ಪವನ್ನು" ಎಕ್ಸ್‌ ಟ್ರಾಕ್ಟರ್‌ ಯಂತ್ರದಲ್ಲಿ ಹಾಕಿದಾಗ ಒಂದುಗೂಡ 
ತ್ತವೆ. ಒಂದು ಸಲ ಮಾರಾಟಕ್ಕೆ ಒಯ್ದಾಗ ಒಂದು ಮಾದರಿಯ ಬಣ್ಣ, ರು 
ಪರಿಮಳಗಳ ಜೇನು ಗ್ರಾಹಕರಿಗೆ ದೊರೆತು ಅವರ ಒಪ್ಪಿಗೆ ಪಡೆದನಂತರ ಎರಡನೆಯ 
ಸಲ ಒಯ್ದಾಗ ಬೇರೆ ಮಾದರಿಯು ಗ್ರಾಹಕರಿಗೆ ದೊರೆತರೆ ಅವರು ಆಕ್ಷೇಪ 
ಮಾಡುತ್ತಾರೆ. ಅದರಿಂದ ಸಾಧಾರಣ ಒಂದೇ ಬಣ್ಣ ಪರಿಮಳಗಳು ಬರುವ ರೀ. 
ಯಿಂದ ಜೇರೆ ಬೇರೆ ಜೇನುಗಳನ್ನು ಅವರು ಬೆರೆಸುತ್ತಾರೆ. ಆದರೆ ಜೇನು ಸಾಂದ 
ವಾದ ಪದಾರ್ಥ. ಎರಡು ಬೇರೆ ಬೇರೆ ಪಾತ್ರೆಯವುಗಳನ್ನು ಕೂಡಿಸಿದಾಗ, ಆ 
ಬೇಗನೆ ಬೆರೆಯುವುದಿಲ್ಲ. ಕೆಲವು ಗಂಟೆಗಳ ಕಾಲ ಬೇಕಾಗುತ್ತದೆ. ದಿನಗಳ್ಳ 
ಬೇಕಾಗಬಹುದು. ಬೆರೆಸುವ ಯಂತ್ರಗಳನ್ರೂ ಕಂಡುಹಿಡಿದಿದ್ದಾರೆ. ಇವುಗಳನ: 
ಬ್ಲೆಂಡಿಂಗ್‌ ಮೆಶೀನ್‌ ಎಂದು ಕರೆಯುತ್ತಾರೆ. ಭಾರತದ ಗ್ರಾಹಕರು ವಿದೇಶೀಯ 
ರಂತೆ ಆಕ್ಷೇಪಿಸುವುದಿಲ್ಲ. ತಿಳಿಸಿ ಹೇಳಿದಾಗ ಒಪ್ಪಿಬಿಡುತ್ತಾರೆ. 


ಎರಿಗಳಿಂದ ಹೊರಬಿದ್ದ ಜೇನುತುಪ್ಪದಲ್ಲಿ ಮುಚ್ಚಿಗೆಯ ಮೇಣದ ತುಂಡುಗಳ: 
ಪರಾಗದ ಕಣಗಳು ಇತ್ಯಾದಿ ಕಸಗಳು ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತವೆ. ಅದರಿಂ 
ಅದು ಅಷ್ಟು ಸ್ವಚ್ಛವಾಗಿ ಕಾಣುವುದಿಲ್ಲ. ಆದರೆ ಬಲ್ಲವರು ಹೆಚ್ಚು ಬೆಲೆ ಕೊಟ 
ಅದನ್ನೇ ಖರೀದಿಸುತ್ತಾರೆ. ಅದರಲ್ಲಿ ಹೆಚ್ಚಿನ ಆಹಾರಔಷಧೀಯ ಪದಾರ್ಥಗಳ 
ಇರುತ್ತವೆ. ಅವು ಕೆಲಮಟ್ಟಿಗೆ ನಾಶವಾಗುತ್ತವೆ. ಜನಸಾಮಾನ್ಯರಿಗೆ ಸ್ವಚ್ಛವಾಃ 
ಜೇನುತುಪ್ಪವೇ ಇಷ್ಟ. ಅದರಿಂದ ಜೇನನ್ನು ಶೋಧಿಸುವುದು ಅವಶ್ಯವಾಗುತ್ತರ 
ದೊಡ್ಡ ದೊಡ್ಡ ತೊಟ್ಟಿಗಳಲ್ಲಿ ಜೇನುತುಪ್ಪವನ್ನು ಹಾಗೆಯೇ ಇಟ್ಟಾಗ 2-3 ದಿ 
ಗಳಲ್ಲಿ ಕ್ರಮೇಣ ಅವು ತೇಲತೊಡಗುತ್ತವೆ. ಬುಡದೊಳಗಿನ ಒಂದು ನಾಳದಿಂ: 
ಸ್ವಚ್ಛವಾದ ಜೇನುತುಪ್ಪವನ್ನು ತೆಗೆದುಕೊಳ್ಳುವುದು ಸಾಧ್ಯವಾಗುತ್ತದೆ. ಸಾವಿ 


ಜೇನುಹದಗೊಳಿಸುವಿಕೆ, ತುಪ್ಪ ಹಾಗೂ ಅದರ ಉಪಯೋಗ 155 


ಗಟ್ಟಲೆ ಜೇನು ಕಾಲೋನಿಗಳನ್ನು ಸಾಕುವವರಿಗೆ ಮಾತ್ರ ಇದು ಸಾಧ್ಯ. ಹೊರಗಿನ 
ಕಸ, ಹುಳಹುಪ್ಪಡಿ. ಇರುವೆ ಹಾಗೂ ಇಲಿಗಳಿಂದ ಅದನ್ನು ರಕ್ಷಿಸಿಡುವ ವ್ಯವಸ್ಥೆ ಮಾಡ 
ಬೇಕಾಗುತ್ತದೆ. ನಮ್ಮಲ್ಲಿಯಂಥ ಸಣ್ಣ ಹುಟ್ಟು ವಳಿದಾರರಿಗೆ ಜೇನುತುಪ್ಪವನ್ನು 
ಶೋಧಿಸಿ ಸ್ವಚ್ಛಪಡಿಸುವ ಸುಲಭ ಉಪಾ ಯವಾಗಿರುತ್ತದೆ. 


ಆದರೆ ಜೇನು ಸಾಂದ್ರವಾದ ಪದಾರ್ಥ. ಅದು ಸಾರಣಿಗೆಗಳ ರಂಧ್ರಗಳಿಂದ 
ಹೊರಬೀಳುವುದಕ್ಕೆ ಬಹಳ ಹೊತ್ತು ಬೇಕಾಗುತ್ತದೆ. ಒಂದೊಂದು ಸಲ ಹೊರ 
ಬೀಳುವುದೇ ಇಲ್ಲ. 55 ಡಿಗ್ರಿ ಸೆಗ್ರೇ (130 ಫ್ಯಾ) ಉಷ್ಣತೆಗೆ ಏರಿಸಿದಾಗ 86 
ಕಣ್ಣುಗಳುಳ್ಳ (ರಂಧ್ರಗಳುಳ್ಳ) ತಂತಿಯ ಜಾಳಿಗೆಗಳೊಳಗಿಂದ ಅದು ಇಳಿಯುತ್ತದೆ. 
ಈ ಪ್ರಕಾರ ಶೋಧಿಸಿದ ಜೇನು ಅತಿ ಹೆಚ್ಚಿನ ಮಟ್ಟದ್ದು. ಕಡಿಮೆ ಮಟ್ಟದ ಜೇನು 
ತಂಪ್ಪ ಕಡಿಮೆ ರಂಧ್ರಗಳುಳ್ಳ ಜಾಳಿಗೆಗಳಿಂದ ಶೋಧಿಸಿದ್ದಾಗಿರುತ್ತದೆ. 28 ರಂಧ್ರ 
ಗಳುಳ್ಳ ಜಾಳಿಗೆಗಳಿಂದ ಶೋಧಿಸಿದ ಜೇನುತುಪ್ಪ ಕಟ್ಟ ಕಡೆಯ ಮಟ್ಟದ ಜೇನುತುಪ್ಪ 
ವಾಗಿರುತ್ತದೆ. 


ಬಿಸಿಮಾಡಿದಾಗ ಪರಿಮಳವು ನಾಶವಾಗಿ ರುಚಿಯು ಕೆಲಮಟ್ಟಿಗೆ ಬದಲಾಗುತ್ತದೆ 
ಎಂಬುದನ್ನು ಮರೆಯಲಾಗದು. ಈ ಪ್ರಕಾರ ಶೋಧಿಸಿದ ಜೇನುತುಪ್ಪವನ್ನು ಕೆಲವು 
ದಿನಗಳವರೆಗೆ ಮಾತ್ರ ಉಪಯೋಗಿಸಬಹುದು. ಅದನ್ನು ಇಟ್ಟುಕೊಂಡು ಉಪ 
ಯೋಗಿಸಬೇಕಾದರೆ ಹೆಚ್ಚು ಲಕ್ಷ್ಯವಹಿಸಬೇಕಾಗುತ್ತದೆ. 145 ಡಿಗ್ರಿ ಫ್ಯಾ.ಹಿ ಅಥವಾ 
63 ಡಿಗ್ರಿ ಸೆಗ್ರೇ ಉಷ್ಣ ತೆಯಲ್ಲಿ ಅರ್ಧ ಗಂಟೆಯವರೆಗೆ ಜೇನುತುಪ್ಪವನ್ನು ವರ್ಷ 
ಗಟ್ಟಲೆ ಇಟ್ಟುಕೊಂಡು ಉಪಯೋಗಿಸಬಹುದು. ಅಲ್ಲದೆ ಇದರಿಂದಾಗುವ 
ಪ್ರಯೋಜನಗಳೆಂದರೆ, ಒಂದನೆಯದಾಗಿ ಸಾಂದ್ರತೆಯು ಹೆಚ್ಚುತ್ತದೆ; ನೀರಿನ 
ಪ್ರಮಾಣವು ಶೇಕಡ 20ಕ್ಕೂ ಕಡಮೆಯಾಗಿರುವಾಗ ಮತ್ತು ಸಕ್ಕರೆಗಳ ಪ್ರಮಾಣವು 
75ಕ್ಕೂ ಜಾಸ್ತಿ ಇರುವಾಗ ಜೇನುತುಪ್ಪವು ಹುಳಿಯಾಗುವುದಿಲ್ಲ ಹಾಗೂ ಕೆಡುವುದಿಲ್ಲ. 
ಏರಡನೆಯದೆಂದರೆ ಅದರೊಳಗೆ ಇರಬಹುದಾದ ಯುಾಸ್ಟ್‌ಗಳು 63 ಡಿಗ್ರಿ ಸೆಗ್ರೇ ಉಷ್ಣತೆ 
ಯಲ್ಲಿ ನಾಶವಾಗುತ್ತವೆ. ಆಮೇಲೆ ಜೇನು ಹುಳಿಯಾಗುವ ಹೆದರಿಕೆ ಉಳಿಯುವುದೇ 
ಇಲ್ಲ. ಮೂರನೆಯದೆಂದರೆ ಈ ಪ್ರಕಾರ ಹದಗೊಳಿಸಿದಾಗ ಜೇನು ಸಕ್ಕರೆಗಟ್ಟುವು 
ದಿಲ್ಲ. ನಾಲ್ಕನೆಯದೆಂದರೆ ಜೇನು 63 ಡಿಗ್ರಿ ಸೆಗ್ರೇ ನಲ್ಲಿ ಇರುವಾಗಲೇ ಬಾಟಲಿ, ಟಿನ್‌ 
ಮುಂತಾದ ಆವರಣಗಳಲ್ಲಿ ಹೊರಗಿನ ಹವೆಯು ಒಳಸೇರದ ರೀತಿಯಿಂದ ಭದ್ರವಾದ 
ಮುಚ್ಚಳವನ್ನು ಹಾಕಿ ಇಟ್ಟರೆ. ತಣ್ಣಗಾಗುತ್ತ ಹೋದಂತೆ ಅದರ ಆಕಾರ ಕಿರಿದಾಗು 
ತ್ತದೆ. ಮೇಲೆ ಗಾಳಿಯು "ಇಲ್ಲದ ಖಾಲಿ ಸ್ತಳ ಉಂಟಾಗುತ್ತದೆ. ಆಮೇಲೆ ಎಷ್ಟೇ 
ಉಷ್ಣ ತೆಯುಳ್ಳ ಸಂಗ್ರಹ ಕೋಣೆಗಳಲ್ಲಿ ಇಟ್ಟರೂ ಆ ಟಿನ್‌, ಬಾಟಲಿ ಮೊದಲಾದವು 
ಗಳು ಸ್ಪೊ ಸ್ಫೋಟವಾಗುವುದಿಲ್ಲ. 


ಜೇನುತುಪ್ಪ ವನ್ನು ಇಷ್ಟು ಉಪ್ಪತೆಗೆ ಏರಿಸುವುದಂತೂ ಸರ್ವಥಾ ಕೂಡದು. 
ಅತ್ಯಂತ ಸುಲಭವಾದ ಷೂ ಅತ್ಯಂತ ಅಗ್ಗವಾದ ಮಾರ್ಗವೆಂದರೆ ನೀರಿನ ದೋಣಿ 


156 : ಜೇನುಸಾಕಣೆ 


ಗಳಲ್ಲಿ ಜೇನುತುಂಬಿದ ಡಬ್ಬಿ, ಡ್ರಮ್ಮು ಇತ್ಯಾದಿಗಳನ್ನು ಇಟ್ಟು ನೀರನ್ನು ಅಷ್ಟು 
ಉಷ್ಣ ತೆಗೆ ಒಯ್ಯುವುದು. ಡಬ್ಬಿ ಡ್ರಮ್ಮು! ಗಳೊಳಗಿನ ಜೇನುತುಪ್ಪ ವನ್ನು ಆಗಾಗ್ಗೆ 
ಕದಲುತ್ತಿರಬೇಕು. ಒಬ್ಬ ಆಳು "ಒಂದೇ ಸಲ 15 ಡಬ್ಬಗಳನ್ನು ನೋಡಿಕೊಳ್ಳು ವುದು 
ವಾಡಿಕೆ. ವಿದ್ದು ್ಯಚ್ಛಕ್ರಿಯ ಸಹಾಯದಿಂದ. ಆವಿಯ ಸಹಾಯದಿಂದ ಕಾಯಿಸುವ 
ವ್ಯವಸ್ಥೆಗಳನ್ನು ಇತ್ತೀಚೆಗೆ ಕಂಡುಹಿಡಿಯಲಾಗಿದೆ. 63 ಡಿಗ್ರಿ ಸೆಗ್ರೇ ಗಳಿಗಿಂತ ಹೆಚ್ಚಾಗಿ 
ಜೇನುಶುಪ್ಪವನ್ನು ಕಾಯಿಸುವುದು ಸರಿಯಿಲ್ಲ. ಆಗ ಪರಿಮಳವು ಸಂಪೂರ್ಣವಾಗಿ 
ಹೋಗಿಬಿಡುವುದಲ್ಲದೆ ರುಚಿಯೂ ಕೆಡುತ್ತದೆ. ಹೈಡ್ರೋ ಮಿಥೈಲ್‌ ಫರ್ಪರೋಲ 
ಎಂಬ ಪದಾರ್ಥಗಳು ಹುಟ್ಟಿ ಜೇನುತುಪ್ಪವೇ ಕೆಲದಿನಗಳಲ್ಲಿ ಬದಲಾಗುವ ಸಂಭವ 
ಬರುತ್ತದೆ. 71 ಡಿಗ್ರಿ ಸೆಗ್ರೇ (160 ಡಿಗ್ರಿ ಫ್ಯಾ.ಹೀ)ವರೆಗೂ ಕಾಯಿಸಬಹುದು: ಎಂದು 
ಕೆಲವರ ಅಭಿಪ್ರಾಯ. 


ಈ ವಿಷಯವನ್ನು ಅತ್ಯಂತ ಚೆನ್ನಾಗಿ ತಿಳಿದುಕೊಂಡ ಡಾ॥ ಈ. ಎಫ್‌ 
ಫಿಲಿಪ್ಸ್‌ರ ಅಭಿಪ್ರಾಯ ಹೀಗಿದೆ: 


ಬೇರೆ ಬೇರೆ ಸ್ಥಳಗಳಿಂದ ಶೇಖರವಾದ ಜೇನುತುಪ್ಪವನ್ನು ಒಂದುಗೂಡಿಸು 
ವಾಗ ಅವುಗಳ ಮಿಶ್ರಣವನ್ನು ಬಿಸಿಮಾಡಲೇ ಬೇಕಾಗುತ್ತದೆ. ನೇರವಾಗಿ ಜೇನು 
ತುಪ್ಪವನ್ನು ಬಿಸಿಮಾಡಲೇ ಕೂಡದು. ಜೇನುತುಪ್ಪದ ಪಾತ್ರೆಗಳೊಳಗಿಂದ ಆವಿ 
ತುಂಬಿದ ಪೈಪುಗಳನ್ನು ಒಯ್ಯಕೂಡದು. ಬಿಸಿ ನೀರುಳ್ಳಿ ಡಬ್ಬಲ್‌ ಬಾಯ್ಲರ್‌ 
ಗಳೇ ಯೋಗ್ಯ. ಆದರೆ ಅದರಲ್ಲಿಯ ನೀರಿನ ಉಷ್ಣ ತೆಯು 160 ಡಿಗ್ರಿ ಫ್ಯಾ ಹೀ 
(71 ಡಿಗ್ರಿ ಸೆಗ್ರೆ)ಿಗಿಂತ ಹೆಚ್ಚಕೂಡದು. ಅದಕ್ಕೂ ಹೆಚ್ಚಿನ ಉಷ್ಣತೆಯಲ್ಲಿ ಜೇನು 
ತುಪ್ಪವು ಕಪ್ಪಿಟ್ಟು ಪರಿಮಳವು ಕೆಡುತ್ತದೆ. ಜೆ ೀನುತುಪ್ಪಕ್ಕೆ ಪರಿಮಳವನ್ನು ಕೊಡುವ 
ಅದರೊಳಗಿನ ದ್ರವ್ಯ ಗಳು ಹೆಚ್ಚಿನ ಉಷ್ಣತೆಯಲ್ಲಿ ನಾಶವಾಗುತ್ತವೆ. ಇಷ್ಟೇ 
ಅಲ್ಲ, ಅದರೊಳಗಿನ ಸಕ್ಕರೆಗಳು ಬದಲಾಗುತ್ತವೆ. ಅದರಿಂದ ಜೇನುತುಪ್ಪವು 
ಕರಿದಾಗ ತೊಡಗುತ್ತದೆ. ಅವುಗಳನ್ನು ಕೃತ್ರಿಮ ಜೇನುತುಪ್ಪವನ್ನು ಕಂಡುಹಿಡಿಯಲು 
ಬಳಕೆಯಲ್ಲಿರುವ ಪರೀಕ್ಷೆಗಳಿಂದ ಪರೀಕ್ಷಿಸಬಹುದು. 130 ಡಿಗ್ರಿ ಫ್ಯಾ.ಹೀ (55 
ಡಿಗ್ರಿ ಸೆಗ್ರೇ) ಉಷ್ಣ ತೆಯಲ್ಲಿ 2 ಗಂಟೆಗಳ ತನಕ ಇಟ್ಟು ಕೂಡಲೇ 160 ಡಿಗ್ರಿಗಳಿಗೆ 
ಉಷ್ಣತೆಯನ್ನು ಏರಿಸಿ, ಆ ಕೂಡಲೇ ಬಾಟಲಿ ಟಿನ್‌ ಮುಂತಾದ ಆವರಣಗಳಲ್ಲಿ 
ಬಾಯಿತುಂಬುವ ತನಕ ಹಾಕಿ, ಹೊರಗಿನ ಗಾಳಿ ಒಳಸೇರದ ರೀತಿಯಿಂದ 
ಮುಚ್ಚಳ ಹಾಕುವುದು ಅತ್ಯಂತ ಒಳ್ಳೆಯದು. 


ಜೇನುತುಪ್ಪದ ಗುಖಧರ್ಮಗಳು 

ನಿಘಂಟಿನಲ್ಲಿ ವಿವರಿಸಿರುವ ಪ್ರಕಾರ ಜೇನುತುಪ್ಪವು ಒಂದು ಸಾಂದ್ರವಾದ ಸವಿ 
ಯಾದ ರಸ. ಜೇನುಹುಳುಗಳು ಹೂವುಗಳೊಳಗಿನ ಮಕರಂದವನ್ನು ಪರಿವರ್ತಿಸಿ 
ಆಹಾರಕ್ಕೆ ೦ದು ತಮ್ಮ ಗೂಡುಗಳಲ್ಲಿ ಶೇಖರಮಾಡಿಟ್ಟಿರುವ ರಸ. ಆಹಾರ ಕಲ 
ಬೆರಕೆಗಳ ಪ್ರತಿಬಂಧಕ ಕಾಯಿದೆಗಳಲ್ಲಿ “ಜೇನುತುಪ್ಪವೆಂದರೆ ವನಸ್ಪತಿಗಳ ಹೂವು 


ಜೇನುಹದಗೊಳಿಸುವಿಕೆ, ತುಪ್ಪ ಹಾಗೂ ಅದರ ಉಪಯೋಗ 157 


ಗಳೊಳಗಿನ ಮಕರಂದ ಅಥವಾ ಇತರ ಸ್ಥಳಗೊಳಗಿಂದ ಸ್ರವಿಸುವ ಸವಿರಸಗಳಿಂದ 
ಜೇನುಹುಳುಗಳು ತಯಾರಿಸಿದ ಆಹಾರವಸ್ತು. ಇದರಲ್ಲಿ ಶೇಕಡ 25ಕ್ಕಿಂತ ಜಾಸ್ತಿ 
ನೀರಿನ ಅಂಶವಿರಕೂಡದು. ಶೇಕಡ 0.5ಕ್ಕೆಂತ ಜಾಸ್ತಿ ಬೂದಿ ಹಾಗೂ ಶೇಕಡ 
5ಕ್ಕಿಂತ ಜಾಸ್ತಿ ಸಾಮಾನ್ಯ ಸಕ್ಕರೆ ಇರಕೂಡದು. ಆದರೆ ಕಾರ್ವೀ ಎಂಬ ಗಿಡ 
ಮತ್ತು ಹನಿಡ್ಯೂಗಳ ವಿಷಯದಲ್ಲಿ ಶೇಕಡ 10ರ ಮಟ್ಟಿಗೆ ಸಾಮಾನ್ಯ ಸಕ್ಕರೆಯ 
ಅಂಶವಿರಬಹುದು. ಕನಿಷ್ಠ ಶೇಕಡ 65ರ ಮಟ್ಟಿಗೆ ಪರಿವರ್ತಿತ ಸಕ್ಕರೆಗಳು ಇರ 
ಬೇಕು. ಎಂದು ಮೊದಲಾಗಿ ಪ್ರಸ್ತಾಪಿಸಲಾಗಿದೆ. ಇದು ತೀರ ಕಡಿಮೆ ತರಗತಿಯ 
ಜೇನುತುಪ್ಪ ಹಾಗೂ ಮೇಲಿನದು ನ್ಯಾಯಾಲಯಗಳ ಬಗೆಗೆ ಬರೆಯಲಾದ ವಿವರಣೆ. 
ಗ್ರಾಹಕರು ಇಷ್ಟು ಕಡಿಮೆ ತರಗತಿಯ ಜೇನಿನಿಂದ ತೃಪ್ತರಾಗಕೂಡದು. ಒಳ್ಳೆಯ 
ಜೇನುತುಪ್ಪದಲ್ಲಿ ಈ ಕೆಳಕಂಡ ಅಂಶಗಳಿರುತ್ತವೆ: 


ನೀರಿನ ಅಂಶ ಪರಮಾವಧಿ ಶೇಕಡ 20; ಫಲಶರ್ಕರ ವಿಧಾನ ಶೇಕಡ 40; 
ದ್ರಾಕ್ಷಿಶರ್ಕರ ಶೇಕಡ 34. ಸಾಮಾನ್ಯ ಸಕ್ಕರೆ ಪರಮಾವಧಿ ಶೇಕಡ 5; ಖನಿಜ 
ಗಳು ಬೂದಿ ಪರಮಾವಧಿ ಶೇಕಡ 0.2. 


ಇವುಗಳಲ್ಲದೆ ಸಣ್ಣ ದೊಡ್ಡ ಪ್ರಮಾಣದಲ್ಲಿ ಪರಾಗ ಕಣಗಳು, ಜೇನುಮೇಣ, 
ಸಸಾರಜನಕಗಳು, ಬಣ್ಣವನ್ನು ಕೊಡುವ ದ್ರವ್ಯಗಳು, ಒಗರುಗಳು, ಪರಿಮಳ ದ್ರವ್ಯ 
ಗಳು, ಕಿಣ್ವಗಳು, ಜೀವಸತ್ವ ಎ, ಬಿ, ಸಿ ಮೊದಲಾದುವುಗಳು ಒಳ್ಳೆಯ ತರಗತಿಯ 
ಜೇನುತುಪ್ಪದಲ್ಲಿ ಇದ್ದೇ ಇರುತ್ತವೆ. ಇಂಥ ಜೇನುತುಪ್ಪದ ಸಾಂದ್ರತೆಯು ಶೇಕಡ 
1.40ರಷ್ಟಿರುತ್ತದೆ. ಇದನ್ನು ಬಹಳ ದಿವಸಗಳವರೆಗೆ 'ಇಡಬಹುದು. ಹುಳಿಯಾಗು 
ವುದಿಲ್ಲ. ಕೆಲವು ಗಿಡಗಳ ಹೂವುಗಳ ಜೇನುತುಪ್ಪವು ಪಾತ್ರೆಗಳಿಂದ ಇಳಿಯುವುದೇ 
ಇಲ್ಲ. ಇವುಗಳಿಗೆ ಧಿಕ್ಲೊಟ್ರೊಪಿಕ್‌ ಎನ್ನುತ್ತಾರೆ. ಜೇನು ಯಂತ್ರದಿಂದ ಈ 
ಜೇನನ್ನು ಹೊರಗೆಡವುದಾಗುವುದಿಲ್ಲ. ಬಿಸಿ ಮಾಡಿದ ನಂತರವೇ ಅವು ಇಳಿಯು 
ತ್ತವೆ. ಕೆಲವು ದಿನಗಳೆದ ನಂತರ ಹರಳು ಅಥವಾ ಕಲುಸಕ್ಕರೆಗಳಂತಾಗುತ್ತವೆ. 
ಜೇನುತುಪ್ಪದ ಬೂದಿಯಲ್ಲಿ ಕಂಡುಬರುವ ಮುಖ್ಯವಾದ ಖನಿಜಗಳು--ಕಬ್ಬಿಣ, 
ತಾಮ್ರ, ಮೆಗ್ನೀಸಿಯಂ, ಪೊಟ್ಯಾಸಿಯಂ, ಸೋಡಿಯಂ ಮತ್ತು ಕ್ಯಾಲ್ಸಿಯಂ. ಜೇನು 
ತುಪ್ಪವು ಮೊದಲೇ ಜೇನು ಹುಳುಗಳಿಂದ ಪಚನವಾದ ಆಹಾರ. ತಿರುಗಿ ಅದನ್ನು 
ಪಚನಮಾಡಿಕೊಳ್ಳುವ ಅವಶ್ಯಕತೆ ಬರುವುದಿಲ್ಲ. ಅದು ಕೂಡಲೇ ರಕ್ತದಲ್ಲಿ ಸೇರಿ 
ಕೊಳ್ಳುತ್ತದೆ. : ಚಿಕ್ಕ ಮಕ್ಕಳು, ಮುದುಕರು ಪಚನಶಕ್ತಿಯನ್ನು ಕಳೆದುಕೊಂಡವರು 
ಜೇನುತುಪ್ಪವನ್ನು ಯಾವ ಅನುಮಾನವೂ ಇಬ್ಲದೆ ಸೇವಿಸಬಹುದು. ಇಂಥವರು 
ಸಕ್ಕರೆ ಬೆಲ್ಲಗಳನ್ನೂ ತಿನ್ನುವುದು ಅಪಾಯಕರ. ಅವು ಪಚನವಾಗುವುದಕ್ಕೆ ಕೆಲವು 
ಸಮಯ ಹಿಡಿಯುತ್ತದೆ. ಪಚನೇಂದ್ರಿಯಗಳು ಕ್ಷೀಣಿಸಿದಾಗ ಪಚನವಾಗಲು ಇನ್ನೂ 
ಹೆಚ್ಚು ಸಮಯ ಹಿಡಿಯುತ್ತದೆ. ಆ ಅವಧಿಯಲ್ಲಿ ಅವು ಹುಳಿಯಾಗುತ್ತವೆ. ಆಮ್ಲ 
ಗಳು ಕಲೆಯುತ್ತವೆ. ಹೃದಯದಲ್ಲಿ ಉರಿ ಉಂಟಾಗುತ್ತದೆ. 


158 ಜೇನುಸಾಕಣೆ 


ಆಯಾಸ ಪರಿಹಾರಕ್ಕೆ ಹೃದಯ ವಿಕಾರ ಮತ್ತು ರಕ್ತದ ಒತ್ತಡಕ್ಕೆ, ಮಧು 
ಮೇಹಕ್ಕೆ, ರಕ್ತ ಕ್ಷೀಣತೆಗೆ, ಶ್ವಾಸ ರೋಗಗಳಿಗೆ. ಹೊಟ್ಟೆ ಮತ್ತು ಕರುಳು ಹುಣ್ಣುಗಳಿಗೆ, 
ಮಲಬದ್ಧತೆಗೆ, ನರಗಳ ಶಿಥಿಲತೆಗೆ, ಜೇನುತುಪ್ಪವು ಪರಿಹಾರವನ್ನೊದಗಿಸುತ್ತದೆ. 
ಜೇನುತುಪ್ಪವು ಕ್ರಿಮಿನಾಶಕವೂ ಹೌದು. ಗಾಯಗಳಾದಲ್ಲಿ ಇದನ್ನು ಲೇಪಿ 
ಸುವ ರೂಢಿಯಿದೆ. ಕಣ್ಣುಗಳ ಬೇನೆ, ಚಿತ್ತಮಾಂದ್ಕ, ಟೈಫಾಯ್ಡ್‌. ಸಂಧಿವಾತ, 
ಯಕೃತ್ತಿನ ದೋಷಗಳು, ಚರ್ಮರೋಗಗಳನ್ನೂ ಇದು ನಿವಾರಿಸುತ್ತದೆ. ಎಷ್ಟೋ 
ಔಷಧಿ. ಲೇಹ್ಯ, ಸೌಂದರ್ಯಸಾಧನ ಮೊದಲಾದವುಗಳ ಕೈಗಾರಿಕೆಯಲ್ಲಿ ಇದರ ಉಪ 
ಯೋಗವಾಗುತ್ತದೆ. ಶೇಕಡ 34ರ ಮಟ್ಟಿನ ಗ್ಲೂಕೋಸ್‌ (ದ್ರಾಕ್ಷಾಶರ್ಕರ) ಇದ 
ರಲ್ಲಿರುವುದರಿಂದ ಗ್ಲೂಕೋಸ್‌ ಸ್ಥಾನದಲ್ಲಿಯೂ ಇದನ್ನು ಉಪಯೋಗಿಸಬಹುದು: ' 


2. ಜೇನುಮೇಣ ಹಾಗೊ ಅದನ್ನು ಶುದ್ಧೀಕರಿಸುವ ಬಗೆ 
ನಾಲ್ಕು ವಿಧದ ಮೇಣಗಳು ಪೇಟೆಯಲ್ಲಿ ದೊರಕುತ್ತವೆ. ಸಸ್ಯಜನ್ಯ, ಪ್ರಾಣಿ 





ಚಿತ್ರ 49: ಯಂತ್ರದ ಮೂಲಕ ಜೇನು ತೆಗೆಯುವುದು 
. ಜನ್ಯ, ಖನಿಜಜನ್ಯ ಮತ್ತು ಕೃತಕ. ಜೇನು ಮೇಣವು ಪ್ರಾಣಿಜನ್ಯವಾದದ್ದು. 'ಮೇಣದ 
ಹಾಳೆಗಳನ್ನು ತಯಾರಿಸುವ ಕೈಗಾರಿಕೆಯು ಪ್ರಾರಂಭವಾಗುವ ತನಕ, ಪ್ರಪಂಚದಲ್ಲಿ 


ಜೇನುಹದಗೊಳಿಸುವಿಕೆ ತುಪ್ಪ ಹಾಗೂ ಅದರ ಉಪಯೋಗ 159 


ಜೇನು ಮೇಣವು ಇತರ ಮೇಣಗಳಿಗಿಂತ ದೊಡ್ಮ ಸಂಖ್ಯೆಯಲ್ಲಿ ಪೇಟೆಗೆ ಬರುತಿತ್ತು. 
ಸದ್ಯದಲ್ಲಿ ಹುಳುಗಳಿಗೆ ಮೇಣವನ್ನು ತಯಾರಿಸುವ ಕೆಲಸವು ಅಮೆರಿಕ, ಯೂರೋಪ್‌ 
ಮುಂತಾದ ಜೇನುವ್ಯವಸಾಯದಲ್ಲಿ ಮುಂದುವರಿದ ದೇಶಗಳಲ್ಲಿ ಮೊದಲಿನಂತಿರುವು 
ದಿಲ್ಲ. ಕೃಷಿಕನು ತಯಾರುಮಾಡಿದ ಎರಿಗಳನ್ನು ಅವುಗಳಿಗೆ ಕೊಡುತ್ತಾನೆ. ಈ ಎರಿ 
ಗಳು ಪ್ಯಾರಾಫಿನ್‌ ವ್ಯಾಕ್ಸ್‌, ಕೃತಕ ಮೇಣ ಹಾಗೂ ಇತ್ತೀಚೆಗೆ ಪ್ಲಾಸ್ಟಿಕ್‌ಗಳಿಂದಲೂ 
ತಯಾರಾಗುತ್ತಿರುತ್ತವೆ. ಇದಲ್ಲದೆ ಜೇನುತೆಗೆಯುವ ಯಂತ್ರವನ್ನು ಕಂಡುಹಿಡಿ 
ದಂದಿನಿಂದ ಜೇನು ಎರಿಗಳಿಂದ ಜೇನನ್ನು ಹೀರಿಕೊಂಡ ನಂತರ, ಅವುಗಳನ್ನು ತಿರುಗಿ 
ಹುಳುಗಳಿಗೆ ಕೊಡಲಾಗುತ್ತದೆ. ಅವು ಹಾಳಾಗುವುದಿಲ್ಲ. 


ಆದಾಗ್ಯೂ ಕಪ್ಪಿಟ್ಟ ಎರಿಗಳು, ಮುಚ್ಚಿಗೆಗಳು, ತುಂಡು ಎರಿಗಳು, ಕೆರೆಸಿ ತೆಗೆದ 
ಮೇಣ ಮುಂತಾದವು ಆಧುನಿಕ ಜೇನು ಕೈಗಾರಿಕೆಯು ಜಾರಿಯಲ್ಲಿ ಇರದ ಪ್ರದೇಶ 
ಗಳಲ್ಲಿ ಹಾಗೂ ಹೆಜ್ಜೇನುಗಳು ಪ್ರಚಾರದಲ್ಲಿ ಇರುವ ಪ್ರದೇಶಗಳಲ್ಲಿ ಜೇನುಮೇಣವು 
ಸ್ವಲ್ಪ ಪ್ರಮಾಣದಲ್ಲಿ ಪೇಟೆಗೆ ಬರುತ್ತದೆ. ಭಾರತವು ಜೇನುಮೇಣದ ಉತ್ಪಾದನೆ 
ಯಲ್ಲಿ ಉನ್ನತ ಮಟ್ಟದಲ್ಲಿರುತ್ತದೆ. ಹೆಜ್ಜೇನಿನ ಮೇಣವು ಅದರಲ್ಲಿ ಗಣನೀಯವೆಂದು 
ಹೇಳುತ್ತಾರೆ. ಕೋಲುಜೇನಿನ ಮೇಣ ಮತ್ತು ಹಳೇ ರೀತಿಯಿಂದ ತುಡವೀ ಹುಳು 
ಗಳ ಸಾಕಾಣಿಕೆ ಮುಂದುವರಿಯುತ್ತಿರುವೆಡೆಗಳಲ್ಲಿ ಅವುಗಳು ತಯಾರಿಸಿದ ಮೇಣ 
ಗಳು ಕೆಲವು ಪ್ರಮಾಣದಲ್ಲಿ ಪೇಟೆಗೆ ಬರುತ್ತವೆ. 


ಹಿಂದೆಯೇ ವಿವರಿಸಿದಂತೆ ಇವಲ್ಲ ಮೇಣಗಳಲ್ಲಿ ಮರಿ, ಮೊಟ್ಟೆ. ಹುಳುಗಳು 
ಶರೀರದ ಬೇರೆ ಬೇರೆ ಭಾಗಗಳು, ಪರಾಗ ಇತ್ಯಾದಿ ಹೊರಗಿನ ಪದಾರ್ಥಗಳು 
ತುಂಬಿರುತ್ತವೆ. ಏಕೆಂದರೆ ಹುಳು. ಮರಿ, ಮೊಟ್ಟೆ, ಪರಾಗಗಳು ಎರಿಗಳಲ್ಲಿ ತುಂಬಿರು 
ವಾಗಲೇ ಅವುಗಳನ್ನು ಹಿಂಡಿ ಜೇನುತುಪ್ಪವನ್ನು ಪಡೆದುಕೊಳ್ಳುತ್ತಾರೆ. ಅದರಿಂದ 
ಈ ಮೇಣವನ್ನು ಶುದ್ಧಮಾಡಬೇಕಾಗುತ್ತದೆ. ಶುದ್ಧಮಾಡುವ ಎರಡು ಮುಖ್ಯ 
ವಾದ ಕ್ರಮಗಳು ನಮ್ಮ ದೇಶದಲ್ಲಿ ಬಳಕೆಯಲ್ಲಿರುತ್ತವೆ. 


, ಒಂದನೆಯದು ಬಿಸಿಲಿನಲ್ಲಿಡುವ ಕ್ರಮ ಮತ್ತು ಎರಡನೆಯದು ನೀರಿನಲ್ಲಿ 
ಮರಳಿಸುವ ಕ್ರಮ. ಗಾಜಿನ ಬದಿಗಳುಲ್ಲ ಪೆಟ್ಟಿಗೆಗಳಲ್ಲಿ ಮಧ್ಯ ಭಾಗದಲ್ಲಿ ಒಂದು 
ತಗಡನ್ನು ಇಳಿಜಾರಾಗಿ ಇಟ್ಟು ಅದರ ಮೇಲೆ ಮೇಣವನ್ನು ಇಡುತ್ತಾರೆ. ಪೆಟ್ಟಿಗೆ 
ಗಳನ್ನು ಬಿಸಿಲಿನಲ್ಲಿ ಇಡುತ್ತಾರೆ. ಬಿಸಿಲು ಪ್ರಖರವಾಗಿರುವಾಗ ಮೇಣವು ಕರಗಿ, ಇಳಿದು 
ಪೆಟ್ಟಿಗೆಯ ಬುಡದಲ್ಲಿ ಶೇಖರವಾಗುತ್ತದೆ. ಹೊರಗಿನ ಪದಾರ್ಥಗಳು ಮೇಲೆಯೇ 
ಉಳಿದುಬಿಡುತ್ತವೆ. ಇದಕ್ಕೆ ಸೌರ ಪ್ರಕ್ರಿಯೆ ಎಂದು ಕರೆಯುತ್ತಾರೆ. ಇದಕ್ಕೆ ಹೆಚ್ಚು 
ಸಮಯ ಬೇಕಾಗುತ್ತದೆ. ಆದರೆ ಒಳ್ಳೆಯ ಮೇಣ ಹೊರಡುತ್ತದೆ. ಎರಡನೆಯ 
ಸಲ ಇದೇ ಪ್ರಕಾರ ಮಾಡಿದಾಗ ಅತಿ ಶುದ್ಧವಾದ ಮೇಣ ತಯಾರಾಗುತ್ತದೆ. 


160 ಜೇನುಸಾಕಣೆ 


ಎರಡನೆಯ ಕ್ರಮವನ್ನು ಅನುಸರಿಸುವವರು ನೀರಿನಲ್ಲಿ ಶುದ್ಧೀಕರಿಸಲಿರುವ ಮೇಣ 
ವನ್ನು ಹಾಕಿ, ಸಾವಕಾಶವಾಗಿ ಬಿಸಿಮಾಡುತ್ತಾರೆ. ಮೇಣವು ಕರಗುತ್ತ ಹೋದಂತೆ 
ಭಾರವಾದ ಪದಾರ್ಥಗಳು ಕೆಳಗೆ ಬೀಳುತ್ತವೆ. ಹಗುರಾದವು ಮೇಲಕ್ಕೆ ಬರುತ್ತವೆ. 
ಅವುಗಳನ್ನು ಒಂದು ಸೌಟಿನಿಂದ ತೆಗೆದುಹಾಕುತ್ತಾರೆ. 70 ಡಿಗ್ರಿ ಸೆಗ್ರೇಗಳಿಗಿಂತ 
ಹೆಚ್ಚಿನ ಉಷ್ಣತೆಯಲ್ಲಿ ಮೇಣವು ಕೆಡುತ್ತದೆ. ಈ ಪ್ರಕಾರ 3 ಸಲ ಮಾಡಿದಾಗ 
ಶುದ್ಧವಾದ ಮೇಣವು ದೊರಕುತ್ತದೆ. ಈ ಕೃತಿಗಳಲ್ಲಿ ನೀರಿನ ಪೂರೈಕೆಯು ಜಾಸ್ತಿ 
ಯಾಗಿದ್ದು, ಮೃದು ನೀರಾಗಿರಬೇಕು. 


ಮೇಣವು 62-64 ಡಿಗ್ರಿ ಸೆಗ್ರೇ ಉಷ್ಣತೆಯಲ್ಲಿ ಕರಗುತ್ತದೆ. ಅದರ ಸಾಂದ್ರ 
ತೆಯು 0.96-0.95. ಇದರ ಬಣ್ಣ ಅರಿಶಿನ ಛಾಯೆಯದಾಗಿರುತ್ತದೆ. ಸ್ವಲ್ಪ 
ಮಟ್ಟಿಗೆ ಕಂದು ಬಣ್ಣದ ಮೇಣಗಳೂ ಇರುತ್ತವೆ. 


ಡಾ। ಗ್ರೌಟರು ಮೇಣದ 140 ಉಪಯೋಗಗಳ ಒಂದು ಪಟ್ಟಿಯನ್ನು 
ತಮ್ಮ “ಹೈವ್‌ ಅಂಡ್‌ ಹನೀಬೀ” ಎಂಬ ಪುಸ್ತಕದಲ್ಲಿ ಕೊಟ್ಟಿರುತ್ತಾರೆ. ಮುಖ್ಯ 
ವಾಗಿ ಸೌಂದರ್ಯಸಾಧನಗಳಾದ ಲೋಷನ್‌, ಫೇಸ್‌ ಕ್ರೀಮ್‌, ಲಿಪ್‌ಸ್ಟಿಕ್‌, ಆಯಿಂಟ್‌ 
ಮೆಂಟ್‌ ಮುಂತಾದವುಗಳ ಕೈಗಾರಿಕೆಗಳಲ್ಲಿ ಜೇನುಮೇಣವನ್ನಲ್ಲದೆ ಇತರ ಮೇಣ 
ಗಳನ್ನು ಸಾಮಾನ್ಯವಾಗಿ ಉಪಯೋಗಿಸುವುದಿಲ್ಲ. ಇತರ ಮೇಣಗಳಿಂದ ಚರ್ಮಕ್ಕೆ 
ಅಪಾಯ. ಆದರೆ ಅವು ಜೇನುಮೇಣಕ್ಕಿಂತ ಅಗ್ಗವಾಗಿರುವುದರಿಂದಲೂ ದೊಡ್ಡ 
ಪ್ರಮಾಣದಿಂದ ದೊರಕುತ್ತವಾದುದರಿಂದಲೂ ಬಳಕೆಯಲ್ಲಿ ಬರುತ್ತವೆ. ಮೇಣ ಬತ್ತಿ 
ಗಳ ಕೈಗಾರಿಕೆಯಲ್ಲಿ ಇದನ್ನು ಬಳಸುವುದು ಅನಂತರದ ಮಹತ್ವದ ಉಪಯೋಗ. 
ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಮೇಣಬತ್ತಿಗಳು ಇತರ ಮೇಣ ಅಥವಾ ಅವು 
ಗಳ ಮಿಶ್ರಣದಿಂದ ತಯಾರಾಗುತ್ತವೆ. ಆದರೆ ಪ್ರಾಚೀನ ರೋಮನ್‌ ಕ್ಯಾಥೊಲಿಕ್‌ 
ಮತದ ಚರ್ಚ್‌ಗಳಲ್ಲಿ ಜೇನುಮೇಣದಿಂದ ತಯಾರಾದವುಗಳನ್ನು ಮಾತ್ರ ಸ್ವೀಕರಿಸು 
ತ್ತಾರೆ. ಜೇನು ಕೈಗಾರಿಕೆಗೆ ಅವಶ್ಯವಿರುವ ಮೇಣದ ಹಾಳೆಗಳನ್ನು ಜೇನುಮೇಣ 
ದಿಂದ ತಯಾರಿಸುವುದೇ ಜಾಸ್ತಿ. ಕುರ್ಚಿ, ಮೇಜು, ಕಪಾಟ ಮುಂತಾದ ಫರ್ನಿಚರ್‌ 
ಗಳಿಗೆ ಬೇಕಾಗುವ ಪಾಲಿಶ್‌ ಹಾಗೂ ಚರ್ಮಗಳಿಗೆ ಮಿರುಗು ಕೊಡುವ ಸಾಧನಗಳ 
ಕೈಗಾರಿಕೆಗಳಿಗೂ ಜೇನುಮೇಣ ಉಪಯೋಗವಾಗುತ್ತದೆ. ಆದರೆ ಅಗ್ಗವಾದ ಇತರ 
ಮೇಣಗಳು ಹೆಚ್ಚೆಚ್ಚು ಬಳಕೆಯಲ್ಲಿ ಬರತೊಡಗಿವೆ. 


ಜೇನುಮೇಣದ ಬೆಲೆ ಜೇನುತುಪ್ಪಕ್ಕಿಂತಲೂ ಜಾಸ್ತಿ. ಅದರಿಂದ ಜೇನು 
ಕೃಷಿಕರು ಅತಿ ಸಣ್ಣ ತುಂಡುಗಳನ್ನೂ ಕಪ್ಪಿಟ್ಟ ಎರಿಗಳನ್ನೂ ಹಾಳುಮಾಡದೆ ಸಂಗ್ರಹಿ 
ಸಿಟ್ಟರೆ ಲಾಭದಾಯಕ. 


ರಷ್ಯಾದಲ್ಲಿ ಅನೇಕ ಔಷಧಿಗಳ ತಯಾರಿಕೆಯಲ್ಲಿ ಜೇನುಮೇಣವನ್ನು ಬಳಸು 
ತ್ತಾರೆ. ಅದರಲ್ಲಿ "ಎ' ಜೀವಸತ್ವವು ದೊಡ್ಡ ಪ್ರಮಾಣದಲ್ಲಿ ಇರುತ್ತದೆ. ಆದರಿಂದ 


ಜೇನುಹದಗೊಳಿಸುವಿಕೆ, ತುಪ್ಪ ಹಾಗೂ ಅದರ ಉಪಯೋಗ 161 


ಮಿಠಾಯಿಗಳಲ್ಲಿ ಸೇರಿಸುತ್ತಾರೆ. ಅಥವಾ ಮಿಠಾಯಿಗಳ ಹೊರಗೆ ಜೇನುಮೇಣದ 
ಮುಚ್ಚಿಗೆಯನ್ನು ಹಾಕುತ್ತಾರೆ. ಮಿಠಾಯಿಗಳನ್ನು ಕರಗಿದ ಜೇನುಮೇಣದಲ್ಲಿ 
ಅದ್ದಿದಾಗ ತಾನಾಗಿ ಮುಚ್ಚಿಗೆಯಾಗುತ್ತದೆ. ಈ ಮಿಠಾಯಿಗಳು ರಕ್ತಾಭಿಸರಣದ 
ಮೇಲೆ ಮತ್ತು ಸ್ನಾಯುಗಳ ಮೇಲೆ ಒಳ್ಳೆಯ ಪರಿಣಾಮವನ್ನು ಉಂಟುಮಾಡುತ್ತವೆ 
ಎಂದು ತಿಳಿದುಬಂದಿದೆ. ಇದನ್ನು ಜಗಿಯುವುದರಿಂದ' ಹಲ್ಲುಗಳು ಸ್ವಚ್ಛವಾಗುತ್ತವೆ 
ಮತ್ತು ಗಟ್ಟಿಯಾಗುತ್ತವೆ; ಲಾಲಾರಸದ ಉತ್ಪಾದನೆಯು ಹೆಚ್ಚುತ್ತದೆ8-36, 


ಜಗತ್ತಿನ ಇತರೇ ಭಾಗಗಳಲ್ಲಿ ಪೇಟೆಗೆ ಬರುವ ಜೇನುಮೇಣವು ಹೆಜ್ಜೇನು 
ಹುಳುಗಳದ್ದಾಗಿರುತ್ತದೆ. ನಮ್ಮ ತುಡವೀ ಹುಳುಗಳ ಮೇಣವು ಅದಕ್ಕೆ ಸರಿ 
ಸಮಾನವಾಗಿರುತ್ತದೆ. ಆದರೆ ಆಮ್ಲತೆಯಲ್ಲಿ ಮಾತ್ರ ಹೆಜ್ಜೇನಿನ ಮೇಣವು ತೀರ 
ಭಿನ್ನವಾಗಿರುತ್ತದೆ. 


ೋಷ್ಟಕ 5 
ವಿವಿಧ ಜೇನುಮೇಣಗಳ ಸಾಂದ್ರತೆ ಹಾಗೂ ಕರಗುವಿಕೆ 





ಹೆಜ್ಜೇನು. ಕೋಲುಜೇನು ತುಡವಿಜೇನು ವಿಶ್ರಿಜೇನು. 


ಸಾಂದ್ರತೆ 093 0942 0965 0974 
ಕರಗುವುದು (ಸೆಗ್ರೇ) 60-66” 63-65: 63-66 66°-70° ಸೆಗ್ರೇ 


ಆಧಾರ: ಬೀ ವರ್ಲ್ಡ್‌: ಆರ್‌. ಪಿ. ಫಡಕ, 1961. 


3. ರಾಜಶಾಹೀರೆಸ (ರಾಯಲ್‌ ಜೆಲ್ಲಿ) 


ರಾಣಿ ಹುಳು ಮತ್ತು ಕಾರ್ಮಿಕ ಹುಳುಗಳು ಹುಟ್ಟಿಬರುವುದು ಅವೇ ತತ್ತಿ 
ಗಳಿಂದ. ಆದರೆ ಲಾರ್ವಾ ಅವಸ್ಥೆ ಯಲ್ಲಿ ಮೂರು ದಿನಗಳು ಕಳೆದನಂತರವೂ 
ಧಾರಾಳವಾಗಿ ರಾಜಶಾಹೀ ರಸದ ಊಟವನ್ನು ಮಾಡುತ್ತಿರುತ್ತವೆ. ರಾಣಿಕಣಗಳಲ್ಲಿ 
ಬೆಳೆಯುತ್ತಿರುವುವು, ರಾಣಿಹುಳುಗಳಾಗುತ್ತವೆ.. ಅರೆಹೊಟ್ಟೆಯಲ್ಲಿ ಸಣ್ಣ ಕಣಗಳಲ್ಲಿ 
ಬೆಳೆದವು ಕಾರ್ಮಿಕ ಹುಳುಗಳಾಗುತ್ತವೆ. ರಾಣಿಹುಳುಗಳು ಆಕಾರದಲ್ಲಿ ದೊಡ್ಡವು, 
ದೀರ್ಫಾಯುಷ್ಯವುಳ್ಳವು, ಸೌಂದರ್ಯವುಳ್ಳವು ಹಾಗೂ ಪ್ರತಿದಿನದಲ್ಲಿ 1,500- 
2,000 ತತ್ತಿಗಳನ್ನು ಇಡುವ ಸಾಮರ್ಥ್ಯವುಳ್ಳವು. ಈ ಗುಣಧರ್ಮಗಳು ಕಾರ್ಮಿಕ 
ಹುಳುಗಳಲ್ಲಿಲ್ಲ. 


ಇದನ್ನು ಕಂಡುಕೊಂಡ ವಿದ್ವಾಂಸರುಗಳು ಮನುಷ್ಯನು ಜೇನುತುಪ್ಪವನ್ನು 
ಸೇವಿಸುವುದರಿಂದ ಆಗಬಹುದಾದ ಲಾಭಗಳ ಬಗ್ಗೆ ವಿಚಾರಿಸತೊಡಗಿದರು. 1939 


162 ಜೇನುಸಾಕಣೆ 


ರಿಂದ ಅಮೆರಿಕ ಮತ್ತು ಅನೇಕ ಯುರೋಪಿಯನ್‌ ದೇಶಗಳಲ್ಲಿ ಕೈಗೊಂಡ ಸಂಶೋಧನೆ 
ಗಳು ಇನ್ನೂ ಜಾರಿಯಲ್ಲಿವೆ. ಡಾ॥ ಹೈಡಾಕ್‌ ಎಂಬವರು ಮಾಡಿದ ವಿಶ್ಲೇಷಣೆ 
ಗಳಂತೆ ಈ ರಸದಲ್ಲಿ ಶೇಕಡ (ಸರಾಸರಿ) 45.15 ಸಸಾರಜನಕಗಳು, 13.55 
ಮೇದಸ್ಸು, 20. 39 ಪರಿವರ್ತಿತ ಸಕ್ಕರೆಗಳಾದ ಗ್ಲೂಕೋಸ್‌ ಮತ್ತು ಫಲಶರ್ಕರ 
ಗಳು ಇರುತ್ತವೆ. ಇವುಗಳಲ್ಲದೆ 2. 34ರಿಂದ 3.34 ಖನಿಜಗಳು ಇರುತ್ತವೆ. 


ಇಲಿಗಳಿಗೆ ಈ ರಸವನ್ನು ಕೊಟ್ಟು ನೋಡಿದಾಗ ಲೈಂಗಿಕ ಗ್ರಂಥಿಗಳನ್ನು 
ಉತ್ತೇಜಿಸುವ ಚೋದಕ ರಸವಿಶೇಷ ಗಳು ಇರುತ್ತವೆಂದು ಕಂಡುಬಂತು. ಆ ಇಲಿ 
ಗಳ ಅಂಡಾಶಯವು 5 ದಿನಗಳಲ್ಲಿಯೇ ಹೆಚ್ಚು ಭಾರವಾಗಲು ತೊಡಗಿಳು. ಹೆಚ್ಚೆಚ್ಚು 
ರಸವನ್ನು ತಿಂದಂತೆ ಹೆಚ್ಚೆಚ್ಚು ಭಾರವಾಗತೊಡಗಿತು. ಈ ರಸವನ್ನು ಕೀಟಕಗಳು 
ಮತ್ತು ಪಕ್ಷಿಗಳಿಗೆ ಕೊಟ್ಟಾಗಲೂ ಒಳ್ಳೆಯ ಪರಿಣಾಮಗಳು ಕಂಡುಬಂದವು. ಫ್ರಾನ್ಸ್‌ 
ದೇಶವು ಈ ವಿಷಯದಲ್ಲಿ ಎಲ್ಲಕ್ಕೂ ಮುಂದಿರುತ್ತದೆ. ಅಲ್ಲಿಯ ಸಾರ್ವಜನಿಕ 
ಆರೋಗ್ಯ ವಿಭಾಗವು ವಿಶೇಷ ಆಸ್ಪ ಸಿಯನ್ನು ತಳೆದು, ಎರಡು ವರ್ಷಗಳ ಸಶತ 
ಪ್ರಯೋಗಗಳ ನಂತರ ಪರಿಶುದ್ಧ ರಾಜಶಾಹೀ ರಸಕ್ಕೆ ಎಪಿಸೆರಂ ಎಂಬ ಹೆಸರಿಟ್ಟು 
ಮಾರಾಟಕ್ಕೆ ಅನುಕೂಲ ಮಾಡಿಕೊಟ್ಟಿತು.'. ಅಲ್ಲಿಯ ಸ್ತ್ರೀಯರುಗಳಿಂದಲೇ ಹೆಚ್ಚು 
ಬೇಡಿಕೆ ಬಂತು. ದುರ್ಬಲ ಇಂದ್ರಿಯಗಳಿಗೆ ನರದೌರ್ಬಲ್ಯ ಮತ್ತು ಆ ಕಾರಣ 
ಗಳಿಂದುಂಟಾಗುವ ರೋಗಗಳಿಗೆ, ಹೃದಯದ ಅಶಕ್ತತೆಗೆ ಇದು ಮದ್ದು ಎಂದು ಕೆಲವು 
ಡಾಕ್ಟರುಗಳು ಅಭಿಪ್ರಾ ಯಪಟ್ಟರು. ಕೆಲವರು ಇದರಲ್ಲಿ ಕ್ರಿಮಿನಾಶಕ ಗುಣಗಳಿವೆ ' 
ವಂಗ ಕೆಲವರು ತಾರುಣ್ಯ ವನ್ನು ತಂದುಕೊಡುತ್ತ ದೆಯೆಂದೂ ಮತ್ತೆ ಕೆಲವರು 
ಚರ್ಮದ ಸೌಂದರ್ಯವನ್ನು ಪರ್ಧಿಸು ತ್ರದೆಂದೂ ಆಧಾರಪೂರ್ವಕವಾಗಿ ಹೇಳಿರುತ್ತಾರೆ. 


ಆಮೇಲೆ ಅನೇಕರು ಈ ರಸವನ್ನು ತಯಾರಿಸುವ ಪ್ರಯೋಗಶಾಲೆಗಳನ್ನು 
ಪ್ರಾರಂಭಿಸಿದರು. ಇದರ ತಯಾರಿಕೆಯ ಮೂಲತತ್ವಗಳಲ್ಲಿ ವಿಶೇಷವೇನಿಲ್ಲ. ರಾಣಿ 
ಹುಳುವು ಮುದುಕಿಯಾದಾಗ ಅಥವಾ ಗೂಡು ರಾಣಿರಹಿತವಾದಾಗ ಕಾರ್ಮಿಕ ಹುಳು 
ಗಳು ರಾಣಿಕಣವನ್ನು ಕಟ್ಟಿ ಅದರಲ್ಲಿ ತತ್ತಿಯನ್ನುಇಟ್ಟು ರಾಜಶಾಹೀರಸವನ್ನು ಧಾರಾಳ 
ವಾಗಿ ಕಣಗಳಲ್ಲಿ ತುಂಬುತ್ತವೆ. ಈ ರಸವನ್ನು ತಯಾರಿಸುತ್ತಿದ್ದ ಪ್ರಯೋಗಶಾಲೆ 
ಯವರು ಕೃತ್ರಿಮವಾದ ರಾಣಿಕಣಗಳನ್ನು ತಯಾರಿಸಿ ಚೌಕಟ್ಟುಗಳಿಗೆ ಅಂಟಿಸುತ್ತಾರೆ. 
ಅವುಗಳಲ್ಲಿ ರಾಜಶಾಹಿರಸವನ್ನು ಸವರಿ ಒಂದೊಂದರಂತೆ ತತ್ತಿಗಳನ್ನು ಅಥವಾ 2-3 
ದಿನ ಪ್ರಾಯದ ಲಾರ್ವಾಗಳನ್ನು ಇಡುತ್ತಾರೆ. ಇದನ್ನು ಗ್ರಾಫ್ಟಿಂಗ್‌ ಎಂದು ಕರೆ 
ಯುತ್ತಾರೆ. ಆಮೇಲೆ ಆ ಗೂಡಿನೊಳಗಿನ ರಾಣಿಹುಳುವನ್ನು ಅಡಗಿಸಿಬಿಡುತ್ತಾರೆ. 
ವೃಥೆಗೊಂಡ ಕಾರ್ಮಿಕ ಹುಳುಗಳು ಹೊಸ ರಾಣಿಹುಳುವನ್ನು ನಿರ್ಮಿಸಿಕೊಳ್ಳುವುದ 
ಕೈಂದು ಆ ಕೃತ್ರಿಮ ಕಣಗಳಲ್ಲಿಯ ಲಾರ್ವಾಗಳಿಗೆ ಧಾರಾಳವಾಗಿ ಈ ರಸವನ್ನು 
ಪೂರೈಸುತ್ತವೆ. ತಕ್ಕ ಸಮಯ ಬರಲು ಕಣಗಳಿಗೆ ಮುಚ್ಚಿಗೆ ಹಾಕುತ್ತವೆ. ಆಮೇಲೆ 
ಯಜಮಾನನು ವಿದ್ಯುಚ ಚ್ಹಾಲಿತವಾದ ಹೀರುನಳಿಗೆಗಳಿಂದ ಕಣಗಳೊಳಗಿನ ರಸವನ್ನು 
ಹೀರಿಕೊಂಡು, ಶುದ್ಧಿ ಕರಿಸಿ ಮಾರುವ ವ ವಸ್ಥೆ ಗಳನ್ನು ಮಾಡುತ್ತಾನೆ. ಇದು ಮೂಲ 


ಜೇನುಹದಗೊಳಿಸುವಿಕೆ, ತುಪ್ಪ ಹಾಗೂ ಅದರ ಉಪಯೋಗ 163 


ತತ್ವಗಳ ವರ್ಣನೆಯಾಯಿತು. ಆದರೆ ಪ್ರಾಯೋಗಿಕವಾಗಿ ಇದನ್ನು ಕೈಗೊಳ್ಳುವುದು 
ಅಷ್ಟು ಸುಲಭವಲ್ಲ. ಒಳ್ಳೆಯ ತರಬೇತಿ ಹೊಂದಿದ ಕೆಲಸಗಾರರೇ ಈ ಕೆಲಸವನ್ನು 
ಮಾಡಬಲ್ಲರು. 


ಕಣಗಳೊಳಗಿನ ರಸವನ್ನು ಹೀರಿಕೊಂಡ ನಂತರ ಅಡಗಿಸಿಟ್ಟಿದ್ದ ರಾಣಿಹುಳು 
ವನ್ನು ಹೊರಗೆ ಬಿಡುತ್ತಾರೆ. ಕೃತ್ರಿಮ ಕಣಗಳಿದ್ದ ಚೌಕಟ್ಟನ್ನು ಹೊರತೆಗೆದು, 
ಅದರೊಳಗೆ ಬೆಳೆಯುತ್ತಿದ್ದ ಕೋಶಗತವಾದ ಹುಳುಗಳನ್ನು ನಾಶಪಡಿಸುತ್ತಾರೆ. ಇದಕ್ಕೆ 
ನೂರಾರು ಕಾಲೋನಿಗಳಿರುವ ಮಧುವನ ಮತ್ತು ಸುತ್ತುಮುತ್ತ ಚೆನ್ನಾಗಿ ಕುಸುಮ 
ಭರಿತವಾದ ತರುಲತೆಗಳುಳ್ಳ ಅಡವಿಯು ಅವಶ್ಯ. ಪ್ರತಿ ಸಲ ಪ್ರತಿ ಕಾಲೋನಿ 
ಯಿಂದ 48 ಕಣಗಳ ತುಂಬ ರಾಜಶಾಹೀರಸವು ಸಿಗುತ್ತದೆ. 


ಇತ್ತೀಚೆಗೆ ಬರುತ್ತಿರುವ ವರದಿಗಳ ಪ್ರಕಾರ ರಷ್ಯಾ ದೇಶವು ಫ್ರಾನ್ಸ್‌ ದೇಶಕ್ಕಿಂತ 
ಮುಂದಿರುವುದು ಕಂಡುಬರುತ್ತದೆ. ರಾಜಶಾಹೀರಸವನ್ನು ಸೇವಿಸಿದ ಕಾಲ್ನಡೆಗಳ 
ಆಯುಷ್ಯವು 4 ರಷ್ಟು ಹೆಚ್ಚುತ್ತದೆ. ಕೋಳಿಗಳು ಹೆಚ್ಚು ತತ್ತಿಗಳನ್ನು ಇಡುತ್ತವೆ 
ಎಂದು ಅಲ್ಲಿಯ ಸಂಶೋಧಕರು ಹೇಳುತ್ತಾರೆ. ಹೃದಯ, ಕರುಳು, ಕ್ಷಯರೋಗ, 
ಪಾರ್ಶ್ವವಾಯು ಇವುಗಳ ಮೇಲೆ ಯಾಜ ರೀತಿಯ ಪರಿಣಾಮಗಳುಂಟಾಗುತ್ತವೆ 
ಎಂದು ಸಂಶೋಧನೆ ನಡೆಸುತ್ತಿದ್ದಾರೆ. ಕೆಲವು ಡಾಕ್ಟರುಗಳು ಸಾಮಾನ್ಯವಾಗಿ ಎಲ್ಲ 
ರೋಗಗಳನ್ನೂ ಅದು ಗುಣಪಡಿಸಬಹುದೆಂಬ ಆಶೆಯನ್ನು ಹೊಂದಿದ್ದಾರೆ. 


ಉತ್ತರ ಕನ್ನಡ ಜಿಲ್ಲೆಯ ಗುಡ್ಡಗಾಡುಗಳಲ್ಲಿ ನಿವಾಸಿಸುವವರಿಗೆ ಜೇನುತುಪ್ಪ 
ಕ್ಕಿಂತ ಜೇನು ಎರಿಗಳ ಮೇಲೆ ಪ್ರೀತಿ ಹೆಚ್ಚು. ಮರಿ ಮೊಟ್ಟೆ ಕೋಶಗತ ಹುಳು 
ಗಳು ಇರುವ ಎರಿಗಳನ್ನು ಅವರು ತಿನ್ನುತ್ತಾರೆ. ಮೇಣವನ್ನು ಚೆನ್ನಾಗಿ ಜಗಿದು 
ಅನಂತರ ಉಗುಳುತ್ತಾರೆ. ಆ ಆಹಾರದ ಸೇವನೆಯು ಅತ್ಯಂತ ಆರೋಗ್ಯಕರ. 
ರೋಗಗಳನ್ನು ನಿವಾರಿಸುತ್ತದೆ, ಕೆಲಸಕ್ಕೆ ಹುರುಪನ್ನು ಕೊಡುತ್ತದೆ ಎಂದು ಅವರ 
ಹೇಳಿಕೆ... ಮಧ್ಯಪ್ರದೇಶದಲ್ಲಿಯ ಆದಿವಾಸಿಗಳ ಹಳ್ಳಿಗಳಲ್ಲಿ 18 ವರ್ಷಗಳಿಗೂ 
ಹಿಂದೆ ಜೇನುವ್ಯವಸಾಯವನ್ನು ಪ್ರಸಾರಮಾಡುವ ಕಾರ್ಯಕ್ರಮವನ್ನು ಕೈಗೊಂಡು 
ಜೇನು ಕಾಲೋನಿಗಳನ್ನು ಹಿಡಿದು ಪೆಟ್ಟಿಗೆಗಳಲ್ಲಿ ಹಾಕಿ ನೆಲೆಸಿಕೊಟ್ಟನಂತರ, ಅವರು 
ಎರಿಗಳನ್ನು ತಿನ್ನತೊಡಗಿದರು. ಒಳ್ಳೆಯ ಪುಷ್ಪರೂ ಆದರು. ಜೇನುತುಪ್ಪಕ್ಕಿಂತ ಮರಿ 
ಕೋಶಗತ ಹುಳುಗಳೇ ದೇಹಕ್ಕೆ ಹಿತಕರ ಎಂದು ಅವರು ಹೇಳತೊಡಗಿದರು. 


ಕಣಗಳಲ್ಲಿ ಇರುತ್ತಿರುವ ರಾಜಶಾಹೀರಸವು ಆ ಹೇಳಿಕೆಗೆ ಕಾರಣವೇ? ಪೇಟೆ 
ಯಲ್ಲಿ ಮಾರಲ್ಪಡುತ್ತಿರುವ ರಾಜಶಾಹೀರಸದ ಬೆಲೆ ಬಹು ಹೆಚ್ಚು. ಆದ್ದರಿಂದ 
ಕೆಲವರು ತಮ್ಮವೇ ಕಾಲೋನಿಗಳಲ್ಲಿ ಬೆಳೆಯುತ್ತಿರುವ ಕಾರ್ಮಿಕ ಹುಳುಗಳ ಕಣ 
ಗಳಿಂದ ಈ ರಸವನ್ನು ತೆಗೆದುಕೊಳ್ಳತೊಡಗಿದರು. ಸಂಶೋಧಕರೂ ಡಾಕ್ಟರುಗಳೂ 
ರಾಜಶಾಹೀರಸದ ಸೇವನೆಯಿಂದ ಮನುಷ್ಯ ಶರೀರಕ್ಕೆ ಲಾಭಗಳುಂಟಾಗುವ ವಿಷಯ 


164 ಜೇನುಸಾಕಣೆ 


ದಲ್ಲಿ ಏಕಾಭಿಪ್ರಾಯವುಳ್ಳವರಾಗಿರುತ್ತಾರೆ... ಚೋದಕಗಳು ಮತ್ತು ಜೀವಸತ್ವಗಳ 
ಕಾರಣದಿಂದ, ತಿಲಮಾತ್ರದ ಹೆಚ್ಚಿನ ಸೇವನೆಯಾದರೂ ಶರೀರಕ್ಕೆ ಲಾಭವಾಗುವುದರ 
ಬದಲು ಹೇರಳ ಲುಕ್ಸಾನಾಗುತ್ತದೆ. ಇದೊಂದು ವಿಷಪ್ರಾಯವಾದ ಪದಾರ್ಥ. 
ವ್ಯಕ್ತಿಶಃ ಜನರನ್ನು ಪರೀಕ್ಷಿಸಿ ನುರಿತ ಡಾಕ್ಟರುಗಳು ಹೇಳುವಷ್ಟನ್ನೇ ಸೇವಿಸುವುದು 
ಅವಶ್ಯ. ಹೆಣ್ಣುಜೇನು ಲಾರ್ವಾಗಳು ರಾಜಶಾಹೀ ರಸವನ್ನು ತಿಂದರೆ ರಾಣಿ 
ಗಳಾಗುತ್ತವೆ. 


4. ಪರಾಗ ಹಾಗೂ ಅದರ ಉಪಯೋಗಗಳು 

ಪರಾಗ ವಿಷಯದ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರಸ್ತಾಪಿಸಲಾಗಿದೆ. ' ಅನೇಕ 
ಕೀಟಕಗಳಿಗೆ ಇದು ಆಹಾರ. ಜೇನುಲಾರ್ವಾಗಳಿಗಂತೂ ಇದು ಬೇಕೇಬೇಕು. ಎಳೆ 
ಪ್ರಾಯದ ಹುಳುಗಳಿಗೂ ಇದು ಅವಶ್ಯವೆಂದು ಇತ್ತೀಚೆಗೆ ಕಂಡುಬಂದಿದೆ. ಚಳಿ 
ಗಾಲದಲ್ಲಿ ಇದನ್ನು ಸೇವಿಸುತ್ತಿದ್ದ ಹುಳುಗಳು ಬೇಸಿಗೆ ಬರುವಷ್ಟರಲ್ಲಿ ದೃಢಕಾಯಿ 
ಗಳಾಗಿ, ಹೂವಿನ ಸುಗ್ಗಿಯ ಪರಮಾವಧಿಯ ಲಾಭವನ್ನು ಪಡೆದುಕೊಳ್ಳುವಂತಾಗು 
ತ್ತವೆ. ಇದರಲ್ಲಿ ಸಸಾರಜನಕಗಳು, ಗಂಧಕ, ರಂಜಕ, ಪಿಷ್ಟಪದಾರ್ಥಗಳು, ತೈಲ 
ಗಳು ಹಾಗೂ ಸಕ್ಕರೆಗಳು ತುಂಬಿರುತ್ತವೆ. 

ಇದು ಹೂವುಗಳಲ್ಲಿ ಜೇನುಹುಳುಗಳಿಗೆ ದೊರೆಯುತ್ತಿರುವ ಪರಾಗಗಳ ವಿಚಾರ 
ವನ್ನು ಕುರಿತದ್ವಾಗಿರುತ್ತದೆ. ಜೇನುಹುಳುಗಳು ಪರಾಗಗಳನ್ನು ಗೂಡಿಗೆ ತರುವಷ್ಟ 
ರಲ್ಲಿ ಅವುಗಳ ಗುಣಧರ್ಮಗಳು ಬದಲಾಗಿಬಿಟ್ಟಿರುತ್ತವೆ. ಏಕೆಂದರೆ ತಮ್ಮ ಲಾಲಾ 
ರಸ ಮತ್ತು ಮಕರಂದಗಳನ್ನು ಅವುಗಳಲ್ಲಿ ಸೇರಿಸಿಬಿಟ್ಟಿರುತ್ತವೆ. ಇದರಿಂದಾಗಿ ಈ 
ಪರಾಗಗಳು ಅನೇಕ ದಿನಗಳತನಕವೂ ಕೆಡುವುದಿಲ್ಲ. ಈ ಮೊದಲೇ ಕಂಡುಹಿಡಿಯ 
ಲಾದ ಈ ಅಂಶವನ್ನು ಡಾ| ಲೆಬೆಡೆವ್‌ ಮತ್ತು ಎನ್‌. ಕೆರೆವ್‌ ಎಂಬ ರಷ್ಯಾದ 
ಸಂಶೋಧಕರು 1959ರಲ್ಲಿ ಪುಷ್ಟೀಕರಿಸಿರುತ್ತಾರೆ. 


ಚಳಿಪ್ರದೇಶಗಳಲ್ಲಿ ಬೇಸಿಗೆಯು ಕಳೆದು, ತಿರುಗಿ ಅದು ಬರುವ ಮಧ್ಯಾಂತರ 
ದಲ್ಲಿ ಗಿಡಮರಗಳು ಯೋಗ್ಯಪ್ರಮಾಣದಲ್ಲಿ ಹೂಬಿಡುವುದಿಲ್ಲ. ಅದರಿಂದ ಪರಾಗ 
ವನ್ನು ಅಗಿನ ಉಯೋಗಕ್ಕೆಂದು ದಾಸ್ತಾನು ಮಾಡಿಡಬೇಕಾಗುತ್ತದೆ. ಕೃತಕವಾಗಿ 
ಪರಾಗ ಹಾಗೂ ಅನೇಕ ಪದಾರ್ಥಗಳನ್ನು ತಯಾರಿಸಲಾಗುತ್ತದೆ. ಇವುಗಳಿಗೆ ಪರಾಗ 
ಗಳ ಯೋಗ್ಯತೆ ಇರುವುದು ಕಂಡುಬಂದಿಲ್ಲ. ಸೋಯಾಬೀನಿನ ಹಿಟ್ಟು ಮತ್ತು 
ನಿಜವಾದ ಪರಾಗದ ಹಿಟ್ಟು (ಅಂದರೆ ಜೇನುಹುಳುಗಳು ಗೂಡಿಗೆ ತರುವಷ್ಟರಲ್ಲಿ 
ಮಾರ್ಪಡಿಸಿದ ಪರಾಗಗಳ ಮಿಶ್ರಣವು ಕೆಲಮಟ್ಟಿಗೆ ನಡೆಯಬಹುದೆಂದು ಬಹು 
ಮತದವರ ಹೇಳಿಕೆ; ಅದರಿಂದ ಪರಾಗಬಲೆ ಎಂಬವುಗಳನ್ನು ಅಲ್ಲಿಯ ಜೇನು 
ಕೃಷಿಕರು ತಯಾರಿಸಿಕೊಂಡಿರುತ್ತಾರೆ. ಅವುಗಳನ್ನು ಗೂಡಿನ ಬಾಗಿಲಲ್ಲಿ ಇಡುತ್ತಾರೆ. 
ಪರಾಗದ ಬುಟ್ಟಿಯನ್ನು ಹೊತ್ತುಕೊಂಡು ಒಳಸೇರುತ್ತಿರುವಾಗ, ಆದರೊಳಗಿನ ಕೆಲಪು 
ಭಾಗವು ಅಲ್ಲಿಯೇ ಬಿದ್ದ ಬಿಡುತ್ತದೆ. ಅದನ್ನು ಒಟ್ಟುಗೂಡಿಸಿ ಒಣಗಿಸಿಟ್ಟರೆ ಅದು 
ಅನೇಕ ವರ್ಷಗಳ ತನಕ ಕೆಡದಂತಿರುತ್ತದೆ. 


ಜೇನುಹದಗೊಳಿಸುವಿಕೆ, ತುಪ್ಪ ಹಾಗೂ ಅದರ ಉಪಯೋಗ 165 


ನಮ್ಮ ` ದೇಶದಲ್ಲಿ, ಅದರಲ್ಲಿಯೂ ಕರ್ನಾಟಕದಲ್ಲಿ ಈ' ತೊಂದರೆಗಳು ಬರು 
ವುದಿಲ್ಲ. ವರ್ಷದ ಬಹುಭಾಗದಲ್ಲಿ ಒಂದಿಲ್ಲೊಂದು ಗಿಡಗಳಲ್ಲಿ ಹೂವುಗಳು ಇದ್ದೇ 
ಇರುತ್ತವೆ. ತೆಂಗಿನ ತೋಟಗಳಲ್ಲಿಯಂತೂ ಪ್ರತಿದಿನವೂ ಗಂಡುಹೂವುಗಳು 
ತುಂಬಿಕೊಂಡಿರುತ್ತವೆ. ಮಳೆಗಾಲದಲ್ಲಿ ಒಂದೆರಡು ಗಂಟೆಗಳ ತನಕ. ಮಳೆಬಿಟ್ಟಾಗ, 
ಮತ್ತು ಚಳಿಗಾಲದಲ್ಲಿ ಸೂರ್ಯೋದಯವಾಗಿ ಒಂದು ಒಂದೂವರೆ ಗಂಟೆಯ ನಂತರ 
ಜೇನುಹುಳುಗಳು ಗೂಡಿನಿಂದ ಹೊರಬಿದ್ದು ಪರಾಗವನ್ನು ತರುತ್ತವೆ. 


ಪರಾಗಗಳು ಜೀವಸತ್ವದ ಸಾರ. ಜೇನು ಎರಿಗಳ ಕಣಗಳಲ್ಲಿಯ ಜೇನು 
ರೊಟ್ಟಿಯು ಅದಕ್ಕೂ ಶ್ರೇಷ್ಠವಾದ ಆಹಾರ. ಪ್ರಬುದ್ಧ ಹುಳುಗಳು ಪರಾಗದ 
ಭಾರವನ್ನು ಹೊತ್ತುಕೊಂಡು ಗೂಡಿನ ಬಾಗಿಲಿಗೆ ಬರುವಷ್ಟರಲ್ಲಿ ಎಳೆಯ ಹುಳುಗಳು 
ಅದನ್ನು ಇಳಿಸಿಕೊಂಡು ಪುಡಿಪ್ರಡಿಮಾಡಿ, ಕಣಗಳಲ್ಲಿ ತುಂಬುತ್ತವೆ. ಚೆನ್ನಾಗಿ ತಲೆ 
ಯಿಂದ ಕುಟ್ಟಿಕುಟ್ಟಿ ತುಂಬುತ್ತವೆ. ಇನ್ನೊಂದು ಹುಳುವು ಜೇನುತುಪ್ಪವನ್ನು 
ಅದರ ಮೇಲೆ ಎರಚುತ್ತದೆ. ಆಗ ಗಾಳಿಯು ಒಳಸೇರುವುದಿಲ್ಲ. ಅದರಿಂದ ಅದು 
ಕೆಡುವುದಿಲ್ಲ. ಜೇನುತುಪ್ಪದಲ್ಲಿ ಪದಾರ್ಥಗಳು ಕೆಡದಂತೆ ಕಾದಿರುವ ಗುಣಗಳು 
ಇರುತ್ತವೆಯಷ್ಟೆ. ಅದರೊಳಗಿನ ಕಿಣ್ವಗಳು ಜೇನುತುಪ್ಪದೊಳಗಿನ ಸಕ್ಕರೆಯನ್ನು 
ಲ್ಯಾಕ್ಟಿಕ್‌ ಆಮ್ಲವಾಗಿ ಪರಿವರ್ತಿಸುತ್ತವೆ. ಆಗ ಜೇನುರೊಟ್ಟಿಯ ಗುಣಗಳಂ 
ಸಂಪೂರ್ಣ ಬದಲಾಗುತ್ತವೆ. ಅದು ಜೇನುತುಪ್ಪವೂ ಅಲ್ಲ. ಪರಾಗವೂ ಅಲ್ಲ. 
ದ್ರಾಕ್ಷಶರ್ಕರ, ಫಲಶರ್ಕರಗಳು, ಖನಿಜಗಳು, ಸಸಾರಜನಕಗಳು ಇತ್ಯಾದಿಗಳು ಅದರಲ್ಲಿ 
ತುಂಬಿರುತ್ತವೆ. ಇದರಲ್ಲಿ ಸಾರವಿಶೇಷವಾದ ಚೋದಕಗಳು ಗಣನೀಯವಾಗಿ ಇರು 
ತ್ತವೆ... ಅದರಿಂದ ಈ ಜೇನುರೊಟ್ಟಿಯೆಂಬುದು ಔಷಧ ಮತ್ತು ಕ್ರಿಮಿನಾಶಕ 
ಪದಾರ್ಥವಾಗಿರುತ್ತದೆ. 


ರಷ್ಯಾದಲ್ಲಿಯ ಹಳ್ಳಿಯ ವೈದ್ಯರುಗಳು ಜೇನುರೊಟ್ಟಿಯನ್ನು ಅಧಿಕ ಒತ್ತಡ 
ಗಳ ಚಿಕಿತ್ಸೆಯಲ್ಲಿ ಉಪಯೋಗಿಸುತ್ತಾರೆ. ಆಧುನಿಕ ಡಾಕ್ಟರುಗಳು ಇದು ಸರಿ 
ಯೆಂದು ಹೇಳಿರುತ್ತಾರೆ. ಇದಲ್ಲದೆ ನರಗಳಿಗೆ ಸಂಬಂಧಪಟ್ಟ ರೋಗ ಮುಂತಾದವು 
ಗಳಿಗೂ ಇದು ಮದ್ದು. ಫ್ರಾನ್ಸ್‌ನಲ್ಲಿ ಇಲಿಗಳಿಗೆ ಸಣ್ಣ ಪ್ರಮಾಣದಲ್ಲಿ ಜೇನುರೊಟ್ಟಿ 
ಯನ್ನು ಸೇವಿಸಕೊಟ್ಟಾಗ ಅವುಗಳ ತೂಕ ಹೆಚ್ಚಾಯಿತು. ಇದು ಹಸಿವನ್ನು ಹೆಚ್ಚಿಸು 
ತ್ತದೆ. ಕೆಲಸಕ್ಕೆ ಹೆಚ್ಚಿನ ಚೈತನ್ಯವನ್ನು ಒದಗಿಸುತ್ತದೆ. ರಕ್ತಕ್ಷಯ, ರಕ್ತದ ಒತ್ತಡ, 
ಮತ್ತು ರಕ್ತದಲ್ಲಿ ಕೆಂಪು ಕಣಗಳು ಕಡಿಮೆಯಾದಾಗ ಜೇನುರೊಟ್ಟಿಯ ಚಿಕಿತ್ಸೆ 
ಯಿಂದ ಗುಣ ಬರುತ್ತದೆ. ಸ್ವೀಡನ್‌ನಲ್ಲಿ 1959ರಲ್ಲಿ ಕೈಕೊಂಡ ಸಂಶೋಧನೆಗಳಲ್ಲಿ 
ಇದರ ಔಷಧೀಯ ಗುಣಗಳನ್ನು ಅಂಗೀಕರಿಸಿ ಅದರಿಂದ ತಯಾರಿಸಲಾಗುವ ರುರ್ನಿ 
ಲ್ಬನ್‌ ಎಂಬ ಔಷಧಕ್ಕೆ ವೈದ್ಯಶಾಸ್ತ್ರದಲ್ಲಿ ಮನ್ನಣೆ ದೊರೆತಿದೆ. ಅದನ್ನು ಅಲ್ಲಿ 
ಮಾರುತ್ತಾರೆ. 


ಅಧ್ಯಾಯ 4 
ಜೇನುಸಾಕಣೆ ಅಭಿವೃದ್ಧಿ 


1. ಸಂಚಾರೀ ಜೇನುಕೃಷಿ 


ಭಾರತದಂಥ ದೊಡ್ಡ ದೊಡ್ಡ ದೇಶಗಳಲ್ಲಿಯ ಎಲ್ಲ ಪ್ರದೇಶಗಳಲ್ಲಿ ಹವಾಮಾನ, 
ಮಳೆ. ಬೆಳೆಗಳು ಏಕಪ್ರ ಕ್ರಕಾರವಾಗಿರುವುದಿಲ್ಲ. "ಕೆಲವು ಪ್ರದೇಶಗಳಲ್ಲಿ ವರ್ಷದ ಬಹು 
ಭಾಗದಲ್ಲಿ ಒಂದಿಲ್ಲೊಂದು ಗಿಡಮರಗಳು ಪರ್ಯಾಯದಿಂದ ಹೂಬಿಡುತ್ತಲೇ ಇರು 
ತ್ತವೆ. ಆ ಗಿಡಗಳಲ್ಲಿ ಅನೇಕ ಜಾತಿಯ ಹೂವುಗಳಲ್ಲಿ ಮಕರಂದ ಪರಾಗಗಳು 
ತುಂಬಿರುತ್ತವೆ. ಉದಾಹರಣೆಗಾಗಿ ಕರ್ನಾಟಕದ ಕಡಲ ತೀರಪ್ರದೇಶ. ಇಂಥ ಕಡೆ 
ಗಳಲ್ಲಿ ಜೇನು ಸಾಕಾಣಿಕೆಯು ಕಠಿಣವಾಗುವುದಿಲ್ಲ. ಕೆಲವು ಪ್ರದೇಶಗಳಲ್ಲಿ ಹೂವು 
ಗಳು ವರ್ಷದ ಬಹು ಭಾಗದಲ್ಲಿ ದೊರಕದಿದ್ದರೂ ದೊರಕುತ್ತಿರುವ 3-4 ತಿಂಗಳು 
ಗಳಲ್ಲಿ ಅತಿ ದೊಡ್ಡ ಪ್ರಮಾಣದಿಂದ ದೊರಕುತ್ತವೆ. ಕರ್ನಾಟಕದ ಮಲೆನಾಡು 
ಅದಕ್ಕೆ ಉದಾಹರಣೆ. ಇಂಥ ಕಡೆಗಳಲ್ಲಿ ಜೇನು ಕೃಷಿಕನು ಎಚ್ಚ [ರದಿಂದ ಇರಬೇಕಾಗು 
ತ್ತದೆ. ಅಲ್ಲದೆ ಇಲ್ಲಿ ಜೇನು ಕೃಷಿಕರಿಗೆ. ಸಿಗುವ ಉತ್ಪನ್ನವು ಕರಾವಳಿಯಂಥ ಪ್ರದೇಶ 
ಗಳಲ್ಲಿ ಸಿಗುವುದಿಲ್ಲ. ಒಂದು "ಪ್ರದೇಶದಲ್ಲಿ ಯಾವುದೇ ಒಂದು ತಿಂಗಳಲ್ಲಿ ಅಥವಾ 
ದಿನಗಳಲ್ಲಿ ಮಕರಂದ ಪರಾಗಭರಿತ ಹೂವುಗಳಿರುತ್ತಿದ್ದರೆ ಅಲ್ಲಿಂದ ಕೆಲವೇ ಕಿಲೋ 
ಮಾಟರ್‌ ದೂರದಲ್ಲಿಯ ಪ್ರದೇಶಗಳಲ್ಲಿ ಹೂವುಗಳು ಇರುವುದೇ ಇಲ್ಲ. ಅಲ್ಲಿ 
ಹೂವುಗಳ ಸುಗ್ಗಿ ಪ್ರಾರಂಭವಾದಾಗ ಇಲ್ಲಿ ಮುಗಿದಿರುತ್ತದೆ. ಗಿಡಗಳೆಲ್ಲ ಖಾಲಿ, 
ಕೆಲವು ಗಿಡಗಳ ಯಾವುದೊಂದು ತಿಂಗಳಲ್ಲಿ ಹೂಬಿಡುತ್ತಿದ್ದರೆ, ಕೆಲವು ಇನ್ನೊಂದು 
ತಿಂಗಳಲ್ಲಿ ಹೂಬಿಡುತ್ತಿದ್ದರೆ, ಕೆಲವು ಇನ್ನೊಂದು ತಿಂಗಳಲ್ಲಿ ಹೂಬಿಡುತ್ತವೆ. ದೊಡ್ಡ 
ಪ್ರಮಾಣದಲ್ಲಿ ಅಂದರೆ ತನ್ನ ಜೀವನಾಧಾರವಾಗಿ ಜೇನು ಕೃಷಿಯನ್ನು ಕೈಕೊಳ್ಳಲು 
ಇಚ್ಛಿಸುವವನಿಗೆ ಇದರ ಪರಿಜ್ಞಾನ ಅವಶ್ಯಕ. ಇದಕ್ಕೆ “ಫ್ಲೊರಲ್‌ ಕ್ಯಾಲೆಂಡರ್‌” 
ಎಂದು ಕರೆಯುತ್ತಾರೆ. 


ಇದರ ಸರಿಯಾದ ಜ್ಞಾನ ಮಾಡಿಕೊಂಡವರು ಹೊವಿನ ಸುಗ್ಗಿಯು ಮುಗಿದ 
ಒಂದು ಸ್ಥಳದಿಂದ ಸುಗ್ಗಿಯು ಪ ಪ್ರಾರಂಭವಾಗುವ ಇನ್ನೊಂದು ಸ್ಥಳಕ್ಕೆ ತಮ್ಮ ಹುಳು 
ಗಳನ್ನು ಟ್ರಕ್ಕು ಅಥವಾ ದೋಣಿಗಳಿಂದ ಒಯ್ದು ಸುಹ್ತುತ್ತಿರುತ್ತಾರೆ. ಕೆಲವು ದಿನ 
ಒಂದು ಊರಿನಲ್ಲಿ ಅಥವಾ ಅಡವಿಯಲ್ಲಿ, ಅದಾದನಂತರ ಇನ್ನೊಂದರಲ್ಲಿ, ಈ ಪ್ರಕಾರ 
ಸುತ್ತುವ ಇವರಿಗೆ ಸಂಚಾರೀಜೇನು ಕೃಷಿಕರೆನ್ನಬಹುದು. ಇದೇನೂ ಹೊಸ ವಿಚಾರ 
ವಲ್ಲ. 3,000 ವರ್ಷಗಳಿಗೂ ಹಿಂದಿನ ಕಾಲದಲ್ಲಿ ಇದು ಈಜಿಪ್ಟ್‌ನಲ್ಲಿ ಪ್ರಚಾರ 
ದಲ್ಲಿದ್ದುದನ್ನು ಈ ಮೊದಲೇ ಉಲ್ಲೆ ಸೀಖಿಸಲಾಗಿದೆ. ಕರ್ನಾಟಕದ ಸಮುದ್ರ ಕರಾ 
ವಳಿಯ ಜೇನು ಕೃಷಿಕರು ಮೇ ಶಿಂಗಳಿನಲ್ಲಿ ತಮ್ಮ ಕಾಲೋನಿಗಳನ್ನು ಒಳಸೀಮೆಗೆ 


ಜೇನುಸಾಕಣೆ ಅಭಿವೃದ್ಧಿ 167 


ಒಯ್ಯುವುದು, ಒಳಸೀಮೆಯವರು ಅಕ್ಟೋಬರ್‌ ತಿಂಗಳಲ್ಲಿ ಕರಾವಳಿಗೆ ತಮ್ಮ ಕಾಲೋನಿ 
ಗಳನ್ನು ತರುವುದು 35 ವರ್ಷಗಳಿಂದಲೂ ಪ್ರಚಾರದಲ್ಲಿದೆ. ಕೇರಳದ ಕೃಷಿಕರು 
ತಮ್ಮ ಕಾಲೋನಿಗಳನ್ನು ರಬ್ಬರ್‌ ಎಸ್ಟೇಟ್‌ಗಳಿರುವಲ್ಲಿಗೆ ಕೊಂಡೊಯ್ದು ರಬ್ಬರಿನ 
ಹೂವುಗಳ ಲಾಭವನ್ನು 2 ತಿಂಗಳುಗಳ ಮಟ್ಟಿಗೆ ಪಡೆದುಕೊಳ್ಳುವುದು ಅನೇಕ ವರ್ಷ 
ಗಳಿಂದಲೂ ರೂಢಿಯಾಗಿರುತ್ತದೆ. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರು 
ಕಣ್ತೆರೆಯತೊಡಗಿದ್ದಾರೆ. ನೀಲಗಿರಿ ಗಿಡಗಳ ದೊಡ್ಡ ದೊಡ್ಡ ತೋಟಗಳನ್ನು ಇತ್ತೀಚೆಗೆ 
ಕರ್ನಾಟಕದಲ್ಲಿ ಬೆಳೆಸಲಾಗಿದೆ. ಈ ಗಿಡಗಳಲ್ಲಿಯ ಆನೇಕ ಒಳಜಾತಿಗಳಲ್ಲಿ ಕಂಡು 
ಬರುವ ಮಕರಂದವು ಜೇನುಹುಳುಗಳಿಗೆ ಇಷ್ಟವಾಗಿರುತ್ತದೆ. ಆಸ್ಟ್ರೇಲಿಯದ ಜೇನು 
ತುಪ್ಪದ ಗಣನೀಯ ಭಾಗವು ನೀಲಗಿರಿ ಜೇನು. ಈ ವಿಷಯದಲ್ಲಿ ನಮ್ಮಲ್ಲಿ ಯಾರೂ 
ಸಂಶೋಧನೆಯನ್ನು ಕೈಕೊಂಡಿರುವುದಿಲ್ಲ. ಕೆಲವು ಒಳಜಾತಿಗಳಾದರೂ ಯೋಗ್ಯವೆನಿಸಿ 
ದರೆ ಅಲ್ಲಿ ಜೇನುಹೊಳೆಯೇ ಹರಿಯುತ್ತದೆ. 


ನೀರಾವರಿ ಪ್ರದೇಶಗಳು ದಿನಗಳೆದಂತೆ ಹೆಚ್ಚತೊಡಗಿವೆ. ಇಂಥ ಕಡೆಗಳಲ್ಲಿ 
ಬೆಳೆಸಲಾಗುವ ಕೆಲವು ಗಿಡಗಳು. ಉದಾಹರಣೆ ಹತ್ತಿ, ಮೆಣಸಿನಕಾಯಿ ಸಸಿಗಳಲ್ಲಿ 
ಮಕರಂದವು ಜೇನುಹುಳುಗಳಿಗೆ ದೊರಕುವುದು ಸಾಧ್ಯ. ನಮ್ಮ ಜೇನುಕೃಷಿಯು 
30-35 ವರ್ಷಗಳಿಂದಲೂ ಪ್ರಾರಂಭಗೊಂಡ ರೀತಿಯಿಂದಲೇ ಮುಂದುವರಿಯುತ್ತ 
ಬಂದಿದೆ. ಜೇನುತುಪ್ಪದ ಹೆಚ್ಚಿನ ಉತ್ಪನ್ನ, ಕೃಷಿಯ ಉತ್ಪನ್ನ ಇವೆರಡೂ ಒಂದು 
ಗೂಡಿ ನಡೆಯತಕ್ಕದ್ದೆಂಬ ವಿಚಾರಗಳು ಇನ್ನೂ ನಮ್ಮ ಕೃಷಿ ಇಲಾಖೆಯವರಿಗೆ 
ಬಂದಿರುವುದಿಲ್ಲ. ಜೇನು ವ್ಯವಸಾಯವನ್ನು, ಸಂಶೋಧನೆಗಳನ್ನು ನೋಡುತ್ತಿರುವ 
ಖಾದೀಗ್ರಾಮೋದ್ಕೋಗ ಆಯೋಗದವರು ಕೃಷಿ ಇಲಾಖೆಯವರೊಡನೆ ಯಾವ 
ಸಂಬಂಧವನ್ನೂ ಇಟ್ಟುಕೊಂಡಿರುವುದಿಲ್ಲ. ಕೃಷಿ ಇಲಾಖೆ ಹಾಗೂ ಖಾದೀ ಗ್ರಾಮೋ 
ದ್ಯೋಗ ಆಯೋಗ ಮಂಡಲಗಳಲ್ಲಿ ನಿಕಟ ಸಹಕಾರ ಅವಶ್ಯವಿದೆ. ಅದರಂತೆ 
ಅರಣ್ಯ ಇಲಾಖೆಯವರ ವಿಚಾರ. ಜೇನು ವ್ಯವಸಾಯ ಮತ್ತು ಕೃಷಿ ಇಲಾಖೆ 
ಯವರು ಹಾಗೂ ಜೇನು ವ್ಯವಸಾಯ ಮತ್ತು ಆರಣ್ಯ ಇಲಾಖೆಯವರು ಪರಸ್ಪರ 
ಸಹಾಯ, ಸಹಕಾರದಿಂದ ಬೇರೆ ಬೇರೆ ಪ್ರದೇಶಗಳ ಫ್ಲೋರಲ್‌ ಕ್ಯಾಲೆಂಡರುಗಳನ್ನು 
ತಯಾರಿಸಿ ಜೇನುಕೃಷಿಕರಲ್ಲಿ ಸಂಚಾರೀ ಜೇನುಕೃಷಿಗೆ ಉತ್ತೇಜನ ಕೊಡಬೇಕು. 
ಈ ವಿಷಯದಲ್ಲಿ ರಷ್ಯವು ಬಹಳ ಮುಂದಿರುತ್ತದೆ. ಅಲ್ಲಿಯ ಕೃಷಿ ಇಲಾಖೆ 
ಯವರು ಜೇನುಕೃಷಿಕರಿಗೆ ಸಹಾಯವಾಗಬೇಕೆಂದು ಒಂದು ನಿಘಂಟನ್ನು ತಯಾರಿಸಿರು 
ತ್ತಾರೆ. ಸಂಚಾರೀ ಜೇನುಕೃಷಿಗೆ ಅದರಿಂದ ಬಹಳ ಸಹಾಯವಾಗಿರುತ್ತದೆ. ಎಲ್ಲಿಗೆ 
ಎಷ್ಟು ಗೂಡುಗಳನ್ನು ಸ್ಮಳಾಂತರಿಸಬೇಕೆಂಬುದು ಆವರಿಗೆ ಗೊತ್ತಾಗುತ್ತದೆ. ಆಯಾ 
ಕೃಷಿಯಲ್ಲಿ ತೊಡಗಿದ ಒಕ್ಕಲಿಗರಿಗೂ ತಾವೂ ಇಂತಿಷ್ಟು ಕಾಲೋನಿಗಳನ್ನು ಸಾಕಬಹು 
ದೆಂಬ ಜ್ಲಾನವಾಗುತ್ತದೆ. ಆ ನಿಘಂಟಿನೊಳಗಿನ ಒಂದೆರಡು ರೀತಿಗಳನ್ನು ಮಾದರಿ 
ಗಾಗಿ ಈ ಕೆಳಗೆ ಇಡಲಾಗಿದೆ: 
ಅಕೇಸಿಯ: ಅತಿ ಶ್ರೇಷ್ಠವಾದ ಜೇನುತುಪ್ಪ. ಒಳ್ಳೆಯ ಪಾರದರ್ಶಕ. ಶೇಕಡ 

35-98 ದಾ:ಕ್ಷಾಶರ್ಕರ, ಶೇಕಡ 40.35 ಫಲಶರ್ಕರ. ಹೂವುಗಳು ಒಳ್ಳೇ 


168 ಜೇನುಸಾಕಣೆ 


ಫಲಯಂಕ್ತ. ಒಂದು ಹೆಕ್ಟೇರಿನಿಂದ 1.700 ಕಿಲೋಗ್ರಾಮ್‌ ಜೇನುತುಪ್ಪ 
ದೊರಕುತ್ತದೆ. 


ಸಬು: ಅರಿಶಿಣ ಛಾಯೆಯ ಜೇನುತುಪ್ಪ. ಸುವಾಸನೆಯುಳ್ಳದು. ಒಳ್ಳೆ! ಸವಿ. 
ಶೇಕಡ 31.67 ದ್ರಾಕ್ಷಾಶರ್ಕರ, ಶೇಕಡ 42.00 ಫಲಶರ್ಕರ. ಒಂದು ಹೆಕ್ಟೇರಿ 
ನಿಂದ 20 ಕಿಲೋಗ್ರಾಮ್‌ ಜೇನುಶುಪ್ಪವು ದೊರಕುತ್ತದೆ. ಕ 


ನಿಂಜೀ ಹೂವುಗಳು: ಅತ್ಯಂತ ಶ್ರೇಷ (ತು ತುಪ್ಪ. ಮಧುರವಾದ ಪರಿಮಳ. 
ಆ ಮೂಲಕ ಹೆಚ್ಚಿನ ಬೆಲೆ ದೊರಕುತ್ತ ಹಳದಿ ಛಾಯೆ. ಶೇಕಡ 36.05, 
ದ್ರಾಕ್ಷಾಶರ್ಕರ, ಶೇಕಡ 39.27 ಫಲರರ್ಕರ ರ. ಔಷಧೀಯ ಗುಣಗಳು ತುಂಬಿರು 
ತ್ತವೆ. ಶೀತಕ್ಕೆ ಒಳ್ಳೇ ಸು ಪ್ರತಿ ಹೆಕ್ಟೇರಿನಿಂದ 1.000 ಕಿಲೋಗ್ರಾಮ್‌ 
ಜೇನುತುಪ್ಪ ದೊ ಇರಕುತ್ತ 


ಕತ್ತ ಂಬರಿ ಹೂವುಗಳು: ಖಾರ ವಾಸನೆಯ ಜೇನುತುಪ್ಪ. ಪ್ರತಿ ಹೆಕ್ಟೇರಿನಿಂದ 
00 ಕಿಲೋಗ್ರಾಮ್‌ ಜೇನುತುಪ್ಪ ದೊರಕುತ್ತದೆ. 

ಹೆತ್ತಿಯ ಹೂವುಗಳು; ನಾಜೂಕಾದ ಪರಿಮಳದ ಜೇನುತುಪ್ಪ. ಶೇಕಡ 36.19 
ದ್ರಾಕ್ಷಾಶರ್ಕರ, ಶೇಕಡ 39.42 ಫಲಶರ್ಕರ, ಪ್ರತಿ ಹೆಕ್ಟೇರಿನಿಂದ 100-300 
ಕಿಲೋಗ್ರಾಮ್‌ ಜೇನುತುಪ್ಪ ದೊರಕುತ್ತದೆ. ಅನ್ಕರೇಣು ಸ್ಪರ್ಶದಿಂದ ಬೆಳೆಯು 
ಶೇಕಡ 40-56 ಹೆಚ್ಚುತ್ತದೆ. 


ಸಾರ್ಯೂಕಾಂತಿ ಹೂವುಗಳು: ಅರಿಶಿಣ ಬಣ್ಣದ ಜೇನುತುಪ್ಪ. ಕ್ರಮೇಣ ಬಣ್ಣ 
ಕಂದುತ್ತದೆ. ಸುವಾಸನೆ. ರುಚಿ ತುಸು ಒಗರು. ಅನ್ಕರೇಣು ಸ್ಪರ್ಶದಿಂದ 
ಬೆಳೆಯು ದ್ವಿಗುಣಿತವಾಗುತ್ತದೆ. ಪ್ರತಿ ಹೆಕ್ಟೇರಿನಿಂದ 50 ಕಿಲೋಗ್ರಾಮ್‌ 
ಮಟ್ಟಿನ ಜೇನುತುಪ್ಪವು ದೊರೆಯುತ್ತದೆ. 


2. ಜೇನುಹುಳುಗಳ ತಳಿಯ ಸುಧಾರಣೆ 


ತನ್ನ ಹುಳುಗಳಿಂದ ಅತಿ ಕಡಮೆ ಖರ್ಚಿನಿಂದ ಅತಿ ಹೆಚ್ಚು ಜೇನುತುಪ್ಪವನ್ನು 
ಹೇಗೆ ಪ ಪಡೆದುಕೊಳ್ಳುವುದೆಂಬುದೇ ಜೇನುಕೃಷಿಕನ ಎದುರಿಗಿರುವ ಪ್ರಶ್ನೆ. ಇದಕ್ಕೆ 
ಉತ್ತರವೆಂದರೆ, ಮೊದಲನೆಯದಾಗಿ ಒಳ್ಳೆಯ ಯೋಗ್ಯತೆಯ ಹುಳುಗಳನ್ನು ಅವನು 
ಸಾಕಬೇಕು. ಆಂದರೆ ಅವನ ಗೂಡುಗಳಲ್ಲಿ ಯೋಗ್ಯತೆಯ ರಾಣಿಹುಳುವಿರಬೇಕು. 
ಎರಡನೆಯದಾಗಿ ಅವುಗಳಿಗೆ ಒಳ್ಳೇ ಮನೆಯನ್ನು ಕೊಡತಕ್ಕದ್ದು. ಯಾವ ಮನೆಗಳಲ್ಲಿ 
ಅವು ಸುಖದಿಂದ ವಾಸಿಸಿ, ಪರಮಾವಧಿಯ ನು ಸಂಗ್ರಹ ಮಾಡುವುದು ಸಾಧ್ಯ 
ವಾಗುತ್ತದೆಯೋ ಅಂಥ ಮನೆಯನ್ನು ik ಮೂರನೆಯದಾಗಿ ಮಕ 
ರಂದವನ್ನು ಧಾರಾಳವಾಗಿ ಸುರಿಸುತ್ತಿರುವ ಹೂವುಗಳುಳ್ನ ಗಿಡಮರಗಳು ದೊಡ್ಡ 


ಜೇನುಸಾಕಣೆ ಅಭಿವೃದ್ಧಿ 169 


ಸಂಖ್ಯೆಯಲ್ಲಿ ಇರುವಲ್ಲಿ ಈ ಕೃಷಿಯನ್ನು ಕೈಕೊಳ್ಳಬೇಕು. ನಾಲ್ಕನೆಯದಾಗಿ ಹುಳು 
ಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅಂದರೆ ಅವಶ್ಯವಿರುವಾಗ ಅವಶ್ಯವಿರುವವು 
ಗಳನ್ನು ಅವನು ಅವುಗಳಿಗೆ ಪೂರೈಸಬೇಕು. 


ಜೇನುಹುಳುಗಳ ತಳಿಯ ಸುಧಾರಣೆಯೆಂದರೆ ರಾಣಿಹುಳುಗಳ ಸುಧಾರಣೆ. 
ಇವು ಸುಧಾರಿಸಿದರೆ ಅವುಗಳ ತಳಿಯೂ ತಾನಾಗಿ ಸುಧಾರಿಸುತ್ತದೆ. ಒಳ್ಳೆಯ 
ತಳಿಯ ರಾಣಿಯ ಸಶಕ್ತ ಹಾಗೂ ನಿರೋಗಿಗಳಾದ ಹುಳುಗಳಾಗುವ ತತ್ತಿಗಳನ್ನು 
ಹೆಚ್ಚು ಪ್ರವಣಣದಲ್ಲಿ ಇಡುತ್ತದೆ. 
ಒಳ್ಳೆಯ ತಳಿಯ ಜೇನುಹುಳುಗಳ ಗುಣಗಳು 


1. ಅವುಗಳ ಆಕಾರ ದೊಡದಿರುತ್ತದೆ. ಹೆಚ್ಚು ವಿಸ್ತಾರವುಳ್ಳ ರೆಕ್ಕೆಗಳು 
ಇರುತ್ತವೆ. ಇದರಿಂದಾಗಿ ಅವು ಹೆಚ್ಚು ವೇಗದಿಂದ ಹಾರಿಹೋಗಿ ಹೆಚ್ಚು ಆಹಾರ 
ವನ್ನು ಕಡಮೆ ಅವಧಿಯಲ್ಲಿ ತರುತ್ತವಲ್ಲದೆ ವೈರಿಗಳ ಕೈಗಳಿಂದ ಪಾರಾಗುತ್ತವೆ. 


2. ನಾಲಿಗೆ ಉದ್ದವಾಗಿರುತ್ತದೆ. ಇದರಿಂದಾಗಿ ಮಕರಂದ ಕೋಶವು ಆಳ 
ವಾಗಿರುವಲ್ಲಿಂದಲೂ ಮಕರಂದವನ್ನು ಹೀರಿಕೊಳ್ಳುತ್ತದೆ. 


3. ಹವಾಮಾನದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಅವು ಸಹಿಸಿಕೊಳ್ಳು 
ತ್ತವೆ. ಮಳೆಗಾಲದಲ್ಲಿ ಪ್ರಯಾಸವಿಲ್ಲದೆ ದಾಟುವ ಶಕ್ತಿಯು ಅವುಗಳಿಗೆ ಇರುತ್ತದೆ. 

4. ಗೂಡಿನೊಳಗೆ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳುತ್ತವೆ. 

5. ಎರಿಗಳೆಲ್ಲ ಒಂದೇ ಆಕಾರವೂ ಪದ್ಧತಿಗನುಗುಣವಾಗಿಯೂ ಇರು 

ವಂತೆ ಕಟ್ಟುತ್ತದೆ. 

6. ಅವು ಕೂಡಲೇ ಸಿಟ್ಟಿಗೇಳುವುದಿಲ್ಲ. ಸಮಾಧಾನಿಗಳಾಗಿರುತ್ತವೆ. 

7. ರೋಗಗಳನ್ನು ಎದುರಿಸುವ ಸಾಮರ್ಥ್ಯವಿರುತ್ತದೆ. 

8. ವೈರಿಗಳನ್ನು ಎದುರಿಸುವ ಸಾಮರ್ಥ್ಯವಿರುತ್ತದೆ. 


ಕೇನುಹುಳುಗಳಲ್ಲಿಯ ಕೆಟ್ಟಗುಣಗಳು 

1. ಪದೇ ಪದೇ ಸ್ವಾರ್ಮು ಆಗುತ್ತಿರುವುದು, ಅದರಲ್ಲಿಯೂ ಜೇನು 
ಸಂಗ್ರಹವು ಭರದಿಂದ ಸಾಗಿದಾಗ ಸ್ವಾರ್ಮು ಆಗುತ್ತವೆ. 

2. ಕಡಿಯುತ್ತವೆ. ಕಡಿಯುವಂಥ ಹುಳುಗಳು ಇರುವಾಗ ಗೂಹಿಗಳ 
, ಸಮಾಕ್ಷೆಯು ಅಸಾಧ್ಯವಾಗುತ್ತದೆ. 


170 ಜೇನುಸಾಕಣೆ 


ತಿ. ಧೃತಿಗೆಡುತ್ತವೆ. ಈ ದುರ್ಗುಣವಿರುವಾಗ ಪೆಟ್ಟಿಗೆಗಳ ಮುಚ್ಚಿಗೆಯನ್ನು 
ತೆಗೆದಾಕ್ಷಣ ಹೊರಬಿದ್ದು ಅತ್ತಿತ್ತ ಹುಳುಗಳು ಹಾರುತ್ತವೆ. ಒಳಗೆ ದಾಸ್ತಾನಾಗು 
ತ್ತಿರುವ ಜೇನನ್ನು ಕುಡಿಯುತ್ತವೆ. ಎಷ್ಟೋ ಹೊತ್ತಿನ ತನಕ ಕೆಲಸವನ್ನು ನಿಲ್ಲಿಸು 
ತ್ತವೆ. 


4. ಆಂಜುಬುರುಕತನ ಹೆಚ್ಚು. ಈ ದುರ್ಗುಣವಿರುವ ಹುಳುಗಳು ವೈರಿಗಳ 
ಗೂಡನ್ನು ಸಮಾಕ್ಷಿಸುವುದರಲ್ಲಿಯೇ ಆದನ್ನು ಬಿಟ್ಟು ಹಾರಿಹೋಗುತ್ತವೆ ಧಾ 
ಕೆಲಸವನ್ನು ದಿನಗಟ್ಟಲೆ ನಿಲ್ಲಿಸುತ್ತವೆ. 

5. ಗೂಡುಗಳನ್ನು ಬಿಟ್ಟುಹೋಗುತ್ತವೆ. ಸ್ವಲ್ಪ ತೊಂದರೆ ಬಂದರೂ 


ಗೂಡನ್ನು ಬಿಟ್ಟುಹೋಗಿಬಿಡುತ್ತವೆ. 

ವಿದೇಶಗಳಲ್ಲಿ ಜೇನು ಕೃಷಿಕರ ಗಳಿಕೆ, ಉತ್ಪಾದನೆಗಳಿಗೆ ಕಾರಣ ಅವರು ಸಾಕು 
ತ್ತಿರುವ ಸುಧಾರಿತ ತಳಿಯ ಹುಳುಗಳಾಗಿರುತ್ತದೆ. ಒಳ್ಳೆಯ ತಳಿಯ ಹುಳುಗಳ 
ನಿರ್ಮಾಣಕ್ಕೆ ರಾಣಿಸಾಕಣೆ ಎನ್ನುತ್ತಾರೆ. ಈ ಉದ್ಯೋಗದಲ್ಲಿ ಅಲ್ಲಿಯ ಅನೇಕರು 
ಸೇರಿರುತ್ತಾರೆ. ಜೀವನವನ್ನು ಆದರಿಂದ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಜೇನು 
ವ್ಯವಸಾಯದಲ್ಲಿ ಇದು ಒಂದು ಒಳಉದ್ಯೋಗ. ಇದನ್ನು ನಡೆಸಿಕೊಂಡುಹೋಗು 
ವುದಕ್ಕೆ ;ಜೇನುಸಾಕುವ ವಿದ್ಯೆ ಮತ್ತು ಜೇ ನುಹುಳುಗಳ ಪರಮಾವಧಿಯ ಜ್ಞಾನ 
ಅವಶ್ಯ. ಅವರೆಲ್ಲರೂ ಅನುಸರಿಸುವ ರೀತಿಗಳು ಒಂದೇ ಆಗಿರುವುದಿಲ್ಲ. ಒಂದೇ 
ಅಧ್ಯಾ ವ ನಾಲ್ಕಾರು ಪುಟಗಳಲ್ಲಿ ರಾಣಿಸಾಕಣೆಯನ್ನು ವಿವರಿಸುವುದು ಅಸಾಧ್ಯ. 
ಈ ವಿಷಯವನ್ನು ಕುರಿತ ಅನೇಕ ಪುಸ್ತಕಗಳಿವೆ. ಮುಂದಿನ ಪ್ಯಾರಾಗಳಲ್ಲಿ ಇದನ್ನು 
ಕುರಿತು ಸ್ವಲ್ಪ ವಿವರಣೆಯನ್ನು ಕೊಡಲಾಗಿದೆ. 


ಈ ಉದ್ಯೋಗದಲ್ಲಿ ತೊಡಗಿದವನು ನೂರಾರು ಕಾಲೋನಿಗಳನ್ನು ಸಾಕಬೇಕು. 
ಅವುಗಳನ್ನು ಆಗಾಗ್ಗೆ ಸಮಾಕ್ಷಿಸುತ್ತ ಈ ಮೊದಲು ವಿವರಿಸಿದ ಒಳ್ಳೆಯ ಗುಣಗಳಿಗೆ 
ಸಕಾರಾತ್ಮಕ ಮತ್ತು. ದುರ್ಗುಣಗಳಿಗೆ ನಕಾರಾತ್ಮಕ ಚಿಹ್ನೆಗಳನ್ನು ಕೊಡಬೇಕು. ತೀರ 
ಕಡಿಮೇಉತ್ತಾ ದನೆಯನ್ನು ಕೊಡುವಂಥವುಗಳನ್ನೂ ಣಿ ಹೆಚ್ಚು ಸ್ವಾರ್ಮಿಂಗ್‌ ಆಗುವವು 
ಗಳನ್ನೂ, ಗೂಡುಗಳನ್ನು ಬಿಟ್ಟು ಹಾರಿಹೋಗುವ ಪ್ರವೃತ್ತಿಯುಳ್ಳವುಗಳನ್ನೂ, 
ರೋಗಗಳನ್ನು ಸಹಿಸಿಕೊಳ್ಳಲಾರದವುಗಳನ್ನೂ ಕೂಡಲೇ ತೆಗೆದುಹಾಕಬೇಕು. ಈ 
ಕೆಲಸಕ್ಕೆ ಮೂರು ವರ್ಷಗಳು ಬೇಕಾಗುತ್ತದೆ. ಉಳಿದವುಗಳನ್ನು ಪ್ರಣಯ ಪ್ರವಾಸಕ್ಕೆ 
ಅನುಕೂಲವಾಗುವಲ್ಲಿಗೆ ಸಾಗಿಸಿಕೊಂಡು ಹೋಗಬೇಕು. ಇವುಗಳಿಗೆ ಮೇಟಿಂಗ್‌ 
ಯಾರ್ಡ್‌ಗಳೆನ್ನುತ್ತಾರೆ. ಈ ಸಮಾಪದಲ್ಲಿ ಇತರೇ ಜೇನು ಕಾಲೋನಿಗಳು ಇರ 
ಕೂಡದು. ರಾಣಿಹುಳುಗಳು _ ಜೋಡಿಯಾಗುವುದು ಅಂತರಿಕ್ಷದಲ್ಲಿ. ರಾಣಿಹುಳು 
ಗಳ ಉತ್ಪಾದನೆಯಲ್ಲಿ ತೊಡಗಿದ ಕ್ಷ ಕೃಷಿಕನ ಹಾಗೂ ತಳಿಸುಧಾರಕನ ಹುಳುಗಳೇ ಅಲ್ರಿ 
ರಾಣಿಯೊಡನೆ ಜೋಡಿಯಾಗುತ್ತ ವಯೆಂದು ಹೇಳುವುದು ಅಸಾಧ್ಯವಾಗುತ್ತದೆ. ಅದ 


ಜೇನುಸಾಕಣೆ ಅಭಿವೃದ್ಧಿ 171 


ರಿಂದ ಇತರ ಕಾಲೋನಿಗಳು ಇರದಿರುವ ಸ್ಥಳಗಳನ್ನೇ ಈ ಕೆಲಸಕ್ಕಾಗಿ ಆರಿಸಿಕೊಳ್ಳು 
ತ್ತಾರೆ. 


ಜೇನುಹುಳಗಳು ಹೊಸ  ರಾಣಿಹುಳುಗಳನ್ನು ಮೂರು ಪ್ರಸಂಗಗಳಲ್ಲಿ 
ನಿರ್ಮಿಸುತ್ತವೆಯೆಂದು ಹಿಂದಿನ ಅಧ್ಯಾಯಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಒಂದನೆಯದು 
ಸ್ವಾರ್ಮಿಂಗ್‌ ಆಗುವ ಅಪೇಕ್ಷೆಯಾದಾಗ. ಎರಡನೆಯದು ಗೂಡಿನೊಳಗಿನ ರಾಣಿಯು 
ಮುದುಕಿಯಾದಾಗ ಮತ್ತು ಮೂರನೆಯದು ರಾಣಿಹುಳುವು ಕಾಣೆಯಾದಾಗ. 
1, 2ನೆಯ ಪ್ರಸಂಗಗಳಲ್ಲಿಯ ರಾಣಿ ನಿರ್ಮಾಣಕ್ಕೂ ಮೂರನೆಯದಕ್ಕೂ ಭೇದವೆಂದರೆ 
ಒಂದನೆಯದರಲ್ಲಿ ಕಾರ್ಮಿಕ ಹುಳುಗಳು ಮೊದಲು ರಾಣಿಕಣವನ್ನು ಕಟ್ಟುತ್ತವೆ. 
ಅದರಲ್ಲಿ ಆ ಗೂಡಿನ ರಾಣಿಯ ತತ್ತಿ ಇರುತ್ತದೆ. ಮೂರನೆಯ ಪ್ರಸಂಗದಲ್ಲಿ ಅವು 
ಲಾರ್ವಾದಿಂದ ಪ್ರಾರಂಭಿಸುತ್ತವೆ. ಅದರಿಂದ ತಳಿ ಸುಧಾರಕನು ಒಳ್ಳೇ ಸಬಲವಾದ 
ಗೂಡುಗಳನ್ನು ಆರಿಸಿಕೊಂಡು ಅದರಲ್ಲಿಯ ರಾಣಿಹುಳುವನ್ನು ಅಡಗಿಸಿ ಇಡುತ್ತಾನೆ. 
ಆಮೇಲೆ ತನಗೆ ಗೊತ್ತಿರುವ ಗೂಡಿನ ಒಂದೆರಡು ಚೌಕಟ್ಟುಗಳನ್ನು ಆ ಸಬಲವಾದ 
ಗೂಡುಗಳ ಸಂಸಾರ ಕೋಣೆಯಲ್ಲಿ ಇಡುತ್ತಾನೆ. ಆ ಚೌಕಟ್ಟುಗಳಲ್ಲಿ ಎಲ್ಲ ಪ್ರಾಯದ 
ತತ್ತಿ ಲಾರ್ವಾಗಳು ಇರುತ್ತವೆ. ಗೂಡು ರಾಣಿರಹಿತವಾಗಿರುವುದನ್ನು ಕಂಡ ಕಾರ್ಮಿಕ 
ಹುಳುಗಳು ಆ ಲಾರ್ವಾಗಳ ಸುತ್ತ ರಾಣಿಕಣವನ್ನು ಕಟ್ಟಿ ಧಾರಾಳವಾಗಿ ರಾಜಶಾಹೀರಸ 
ವನ್ನು ಕೊಟ್ಟು ರಾಣಿಹುಳುಗಳನ್ನು ನಿರ್ಮಿಸುತ್ತವೆ. ಅವು ಪ್ರಣಯ ಪ್ರವಾಸ 
ವನ್ನು ಕೈಕೊಂಡು 2 ದಿನಗಳಲ್ಲಿ ತತ್ತಿಗಳನ್ನು ಇಡತೊಡಗುತ್ತದೆ. ಆ ತತ್ತಿಗಳಿಂದ 
ಹುಟ್ಟುವ ಹುಳುಗಳ ಯೋಗ್ಯತೆಯನ್ನು ಕಂಡುಕೊಂಡು ರಾಣಿಹುಳುವಿಗೆ ಗ್ರೇಡ್‌ 
ನಂಬರುಗಳನ್ನು ಕೊಡುತ್ತಾರೆ. ಇದರಿಂದ ಈ ಕೆಳಕಂಡ ಅಂಶಗಳು ವ್ಯಕ್ತವಾಗುತ್ತವೆ: 


1. ಪರಿಚಯದ ಗಂಡುಹುಳುಗಳು -- ತಳಿ ಸುಧಾರಕನು ಮೇಟಿಂಗ್‌ 
ಯಾರ್ಡಿಗೆ ತನ್ನೊಡನೆ ತಂದಂಥವು ಅಥವಾ ಅವನು ತಂದ ಗೂಡುಗಳ ಸಂಗಡ 
ಬಂದಂಥವು, ಪರಿಚಯದ ಗಂಡುಹುಳುಗಳಾಗಿರುತ್ತವೆ. ಇತರೇ ಗಂಡುಹುಳು 
ಗಳು ಅಲ್ಲಿ ಇರುವುದಿಲ್ಲ. 


2. ಹಾಗೆಯೇ ತಳಿ ಸುಧಾರಕನು ತನ್ನೊಡನೆ ಮೇಟಿಂಗ್‌ ಯಾರ್ಡಿಗೆ ತಂದಂಥ 
ಲಾರ್ವಾಗಳು ಪರಿಚಯದ ಲಾರ್ವಾಗಳಾಗಿರುತ್ತವೆ. 


ಈ ಕೆಲಸವನ್ನು ಸುಗ್ಗಿಯು ಭರದಿಂದ ನಡೆಯುತ್ತಿರುವಾಗ ಕೈಕೊಳ್ಳುತ್ತಾರೆ. 


ಇ 
ಈ ವಿವರಣೆಯು ಕೇವಲ ರೂಪರೇಷೆಯಾಗಿರುತ್ತದೆ. ದೊಡ್ಡ ಪ್ರಮಾಣದಿಂದ 
ಸಂಧಾರಿಸಿದ ತಳಿಯ ರಾಣಿಹುಳುಗಳನ್ನು ತಯಾರಿಸಿ ಮಾರುವವರು ಕೃತ್ರಿಮವಾದ 
ರಾಣಿಕಣಗಳನ್ನು ತಯಾರಿಸಿ. ಪ್ರತಿ ಚೌಕಟ್ಟಿಗೆ 10-15ರಂತೆ ಅಂಟಿಸುತ್ತಾರೆ. 
ಅವುಗಳಲ್ಲಿ ಪರಿಚಯದ ತತ್ತಿ ಅಥವಾ ಲಾರ್ವಾಗಳನ್ನು ಇಡುತ್ತಾರೆ. ಮತ್ತು 


ರಾಜಶಾಹೀರಸವನ್ನು ತಯಾರಿಸುವವರು ಆನುಸರಿಸುವ ರೀತಿಯಿಂದಲೇ ಆ ಚೌಕಟ್ಟು 


172 ಜೇನುಸಾಕಣೆ 


ಗಳನ್ನು ಬಲಿಷ್ಠವಾದ ಗೂಡುಗಳಲ್ಲಿ ಇಡುತ್ತಾರೆ. ಆದರೆ ರಸವನ್ನು ತಯಾರಿಸು 
ವವರು ಕಣಗಳಿಗೆ ಹುಳುಗಳು ಮುಚ್ಚಿಗೆಯನ್ನು ಹಾಕಿದಾಕ್ಷಣ ಒಳಗಿನ ರಸವನ್ನು 
ಹೀರುಕೊಳವೆಗಳಿಂದ ತೆಗೆದುಕೊಂಡುಬಿಡುತ್ತಾರೆ. ರಾಣಿಹುಳುಗಳನ್ನು ಮಾರು 
ವವರು ರಾಣಿಹುಳುಗಳು ಹೊರಬೀಳುವ ತನಕ ತಡೆಯುತ್ತಾರೆ. ಕೆಲವರು ಸಣ್ಣ 
ಸಣ್ಣ ನಡುಗಡ್ಡೆಗಳನ್ನು ತಮ್ಮ ಮೇಟಿಂಗ್‌ ಯಾರ್ಡ್‌ಗಳನ್ನಾಗಿ ಮಾಡಿಕೊಂಡಿರು 
ತ್ತಾರೆ. 

ನಮ್ಮ ದೇಶದಲ್ಲಿ ಯಾರೂ ಈ ಕೈಗಾರಿಕೆಯನ್ನು ಕೈಕೊಂಡಿರುವುದಿಲ್ಲ. ಎಲ್ಲಿ 
2 ವರ್ಷಗಳನಂತರ, 3 ವರ್ಷಗಳಿಗೊಮ್ಮೆ ರಾಣಿಹುಳುವನ್ನು ಬದಲಿಸುವವರು 
ದೊಡ್ಡ ಪ್ರಮಾಣದಿಂದ ಜೇನು ಕೈಗಾರಿಕೆಯಲ್ಲಿ ತೊಡಗಿರುತ್ತಾರೆಯೋ ಅಲ್ಲಿ ಮಾತ್ರ 
ಪ್ರ ಕೈಗಾರಿಕೆಯು ಸಾಧ್ಯ. 


3. ಜೇನುಕಾಲೋನಿಗಳ ಪೂರೈಕೆ 


ಜೇನು ಕೃಷಿಯನ್ನು ಕೈಕೊಳ್ಳುವ ಹಾಗೂ ಮುಂದುವರಿಸುವ ಇಚ್ಛೆಯುಳ್ಳವರಿಗೆ 
ಜೇನು ಕಾಲೋನಿಗಳನ್ನು ಪೂರೈಸುವ ವ್ಯವಸ್ಥೆಯು ನಮ್ಮ ದೇಶದಲ್ಲಿ ಈತನಕ ಆಗಿರು 


ವುದಿಲ್ಲ. ಕರ್ನಾಟಕದಲ್ಲಿ ಉಂಟಾಗಿರುವ ಜೇನು ಕೃಷಿಯ ಅವನರೆಗೆ ಇದು ಮುಖ್ಯ | 
ಕಾರಣ. ಗೂಡುಗಳು ನಾಶವಾಗುತ್ತವೆ, ಹಾರಿಹೋಗುತ್ತವೆ. ಅವುಗಳ ಸ್ಟಾ ಸ್ಥಾನದಲ್ಲಿ ' 
ಡಲು ಹೊಸವು ಸಿಗುವುದಿಲ್ಲ. ಕೆಲವು ವರ್ಷಗಳ ಪೂರ್ವದಲ್ಲಿ ಮರಗಳ ಹೊದರು ' 


ಮುಂತಾದ ನಿಸರ್ಗದ ಗೂಡುಗಳಲ್ಲಿ ಹುಳುಗಳು ವಾಸಿಸುತ್ತಿ ಶ್ತಿದವು. ಅವುಗಳನ್ನು 
ಹಿಡಿದು ತಂದು ಸಾಕುವುದು ಸಾಧ್ಯವಿತ್ತು. ಈಗ ಅವು ದೊರಕುವುದಿಲ್ಲ. ಹೊರ 
ಗಡೆಯಿಂದ ಬರುವುದು ಕಡಮೆಯಾಗಿರುತ್ತದೆ. 


ಒಳ್ಳೇ ತಳಿಯ ರಾಣಿಹುಳುಗಳನ್ನಲ್ಲದೆ ಕಾರ್ಮಿಕ ಹುಳುಗಳನ್ನು ಮಾರಾಟ 
ಕ್ಕಾಗಿ ಸಿದ್ಧಪಡಿಸುವುದು ವಿದೇಶಗಳಲ್ಲಿ ಜೇನು ಕೃಷಿಗೆ ಉಪವ್ಯವಸಾಯವಾಗಿರು 
ತ್ತದೆ. ಅನುಕೂಲತೆಗಳು ಇರುವ ಕಡೆಗಳಲ್ಲಿ ಮಾತ್ರ ಸ್ರ ಉಪ ಪವ್ಯವಸಾಯವು 
ಸಾಧ್ಯ. ಸಾಹಸಿಗರು ವರ್ಷಕ್ಕೆ ಸಾವಿರ ಕಾಲೋನಿಗಳನ್ನು ಮಾರುತ್ತಾರೆ. ಹುಳುಗಳ 
ತೂಕದ ಮೇಲಿಂದ, ಪ್ರತಿ ಪೌಂಡಿಗೆ ಇಷ್ಟು ಡಾಲರ್‌ ಅಥವಾ ಶಿಲಿಂಗುಗಳು 
ಎಂದು ಬೆಲೆಯನ್ನು ನಿರ್ಣಯಿಸುತ್ತಾರೆ. ಅಲ್ಲಿ "ಕೊಳ್ಳು ವವರು ಇದೇ ಇರುತ್ತಾರೆ. 
ಬ್ರಿಟನ್‌ ಮುಂತಾದ ಚಳಿ ಪ್ರದೇಶಗಳಲ್ಲಿ ಚಳಿಗಾಲವನ್ನು. ಕಳೆಯುವುದು ಹುಳುಗಳಿಗೆ 
ಕಠಿಣವಾಗುತ್ತದೆ. ಅದರಿಂದಾಗಿ ಜೇನು ಕೃಷಿಕನು ಚಳಿಗಾಲದಲ್ಲಿ ಹೇರಳ ಖರ್ಚನ್ನು 
ಮಾಡಬೇಕಾಗುತ್ತದೆ. ಅದಕ್ಕಿಂತಲೂ ಹೊಸ ಹುಳುಗಳನ್ನು ಖರೀದಿಸುವುದೇ ಅಗ್ಗ 
ವಾಗುತ್ತದೆ. ಅದರಿಂದ ಹಳೆಯ ಹುಳುಗಳನ್ನು ಅವನು ಸಾಯಗೊಡುತ್ತಾನೆ. 


ಮಾರಾಟಕ್ಕಾಗಿ ಜೇನು ಕಾಲೋನಿಗಳನ್ನು ಸಿದ್ಧಗೊಳಿಸುವುದು ಅಂತಹ ಕಠಿಣ 
ವಾದ ವ್ಯವಸಾಯವಲ್ಲ. ಅದನ್ನು ಕೈಕೊಳ್ಳಬಯಸುವವನಿಗೆ ಜೇನುಹುಳ ಮತ್ತು 


ಜೇನುಸಾಕಣೆ ಅಭಿವೃದ್ಧಿ 173 


ಜೇನು ವ್ಯವಸಾಯಗಳ ಪೂರ್ಣ ಮಾಹಿತಿ ಇದ್ದು ತಕ್ಕ ಸ್ಥ ಳವಿರಬೇಕಾದುದು ಅವಶ್ಯ. 
ಅಲ್ಲಿ ದೊಡ್ಮ (100-200) ಕಾಲೋನಿಗಳುಳ್ಳ ಮಧುವನ ಹಾಗೂ ಸಾಗಾಟದ 
ವ್ಯವಸ್ಥೆ ಯೂ ಅವಶ್ಯ. 


"ತಕ್ಕೆ ಸ್ಥಳ'ವೆಂದರೆ ಎರಡು ಹೂವಿನ ಸುಗ್ಗಿಗಳು, ಎರಡು ಸ್ವಾರ್ಮಿಂಗ್‌ 
ಹಂಗಾಮುಗಳಿರುವ ಪ್ರದೇಶ, ವರ್ಷದ ತುಂಬ ಪರಾಗಗಳುಳ್ಳೆ ಹೂವುಗಳನ್ನು ಬಿಡುವ 
ಹೇರಳ ಸಂಖ್ಯೆಯ ಗಿಡಗಳುಳ್ಳ ಪ್ರದೇಶ, ತೀರ ಚಳಿ, ತೀರ ಹೆಚ್ಚು ಮಳೆ ಇರದ 
ಪ್ರದೇಶಗಳು. ಇಂಥ ಪ್ರದೇಶಗಳು ಕರ್ನಾಟಕದಲ್ಲಿ ಹೇರಳವಾಗಿರುತ್ತವೆ. 


ಬೇಸಿಗೆಯ ಕೊನೆಯ ದಿನಗಳಲ್ಲಿ ಗೂಡುಗಳಲ್ಲಿ ತಯಾರಾದ ಜೇನನ್ನು ಕೃಷಿಕನು 
ಹುಳುಗಳಿಗಾಗಿ ಬಿಡಬೇಕು. ಎಂದರೆ. ಮಳೆಗಾಲದಲ್ಲಿ ಹುಳುಗಳು ಉಪವಾಸ ಬೀಳ 
ದಂತಿರಲು ಆಹಾರ ಸಂಗ್ರಹವು ಗೂಡುಗಳಲ್ಲಿ ಇರಬೇಕಾದುದು ಅವಶ್ಯ. ಮಳೆಗಾಲ 
ದಲ್ಲಿ ಕಾಲಕಾಲಕ್ಕೆ ತಕ್ಕ ಆರೈಕೆಯನ್ನು ಮಾಡುತ್ತಿರಬೇಕು. ಮಳೆಯು ನಿಂತನಂತರ 
ರಾಣಿಹುಳುವು ಅಧಿಕ ಪ್ರಮಾಣದಿಂದ ತತ್ತಿಗಳನ್ನು ಇಡಲು ಅನುಕೂಲತೆಗಳನ್ನು 
ಮಾಡಿಕೊಡಬೇಕು. ಹೂವಿನ ಸುಗ್ಗಿಯು ಪ್ರಾರಂಭವಾದ 15 ದಿನಗಳಲ್ಲಿಯೇ 
26ನೆಯ ಅಧ್ಯಾಯದಲ್ಲಿ ವಿವರಿಸಿದ ರೀತಿಯಿಂದ ತತ್ತಿ, ಲಾರ್ವಾ, ಕೋಶಗತ ಹುಳು 
ಮತ್ತು ಪ್ರಬುದ್ಧ ಹುಳುಗಳುಳ್ಳೆ 3-3 ಚೌಕಟ್ಟುಗಳ ಮೂರು ಪಾಲುಗಳನ್ನು ಪ್ರತಿ 
ಗೂಡಿನಿಂದ ತೆಗೆದುಕೊಳ್ಳುವುದು ಅವನಿಗೆ ಸಾಧ್ಯವಾಗುತ್ತದೆ. ಅವುಗಳನ್ನು ಚೆನ್ನಾಗಿ 
ನೋಡಿಕೊಂಡರೆ ಆ ಸುಗ್ಗಿಯು ಮುಗಿಯುವಷ್ಟರಲ್ಲಿ ಆ ಗೂಡುಗಳು ಪ್ರಬಲ 
ವಾಗುತ್ತವೆ; 5, 6 ಚೌಕಟ್ಟುಗಳುಳ್ಳ ವಾಗುತ್ತವೆ. ಕೂಡಲೆ ಮಾರಲೂಬಹಂದು. 
ಮುಂದಿನ ಅಂದರೆ, ಮುಖ್ಯ ಸುಗ್ಗಿಯು ಬರುವ ತನಕ ತಡೆಯಲೂಬಹುದು. 


ಸರಿಯಾದ ಜೇನು ಶಿಕ್ಷಣವನ್ನು ಪಡೆದ 2ನೇ ವರ್ಗದ ಅಂದರೆ 15-20 ಗೂಡು 
ಗಳನ್ನು ಸಾಕುತ್ತಿರುವ ಕೃಷಿಕರು ಪಾಲುಮಾಡುವುದರಿಂದ ಪ್ರತಿ ವರ್ಷ 6-8 ಕಾಲೋನಿ 
ಗಳನ್ನು ಮಾರಬಹುದು. ಜೇನಂಸಂಘಗಳು ಮಳೆಗಾಲದ ಪ್ರಾರಂಭದಲ್ಲಿ ತಮ್ಮ 
ಸದಸ್ಯರುಗಳಿಂದ ಕಾಲೋನಿಗಳ ಬಗ್ಗೆ ಬೇಡಿಕೆಗಳನ್ನು ಕಲೆಹಾಕಿ, ಆ ವರ್ಗದ ಕೃಷಿಕರಿಗೆ 
ಳಿಸಬೇಕು. ಇವರು ಎಲ್ಲ ಪೂರ್ವ ತಯಾರಿಗಳನ್ನು ಮಾಡಿ, ಮುಖ್ಯ ಸುಗ್ಗಿ ಯುಂ 
ಪ್ರಾರಂಭವಾಗುವುದರ ಒಳಗಾಗಿ ಅಷ್ಟು ಕಾಲೋನಿಗಳನ್ನು ಸಿದ್ಧಪಡಿಸಬೇಕು. ಈ 
ವ್ಯವಸ್ಥೆಯು. ಕರ್ನಾಟಕದ ಮಟ್ಟಿಗೆ "ಹೆಚ್ಚು ಯೋಗ್ಯವಂದೆನಿಸುತ್ತದೆ. ಹಾಗಾಗ 
ಜೀಕಾದರೆ ಹಳ್ಳಿ ಹಳ್ಳಿಗಳಲ್ಲಿ 15-20 ಗೂಡುಗಳನ್ನು ಸಾಕುವ ಹಲವಾರು ಜನ 
ಜೇನು ಕೃಷಿಕರು ಇರಬೇಕಾಗುತ್ತದೆ. 


4. ಭಾರತದಲ್ಲಿ ಆಧುನಿಕ (ಮಾದರಿಯ) ಜೇನುಸಾಕಣೆ 


ಆಧುನಿಕ ರೀತಿಯ ಜೇನು ಹುಳುಗಳನ್ನು ಸಾಕುವ ವ್ಯವಸಾಯವನ್ನು ಭಾರತ 
ಡಲ್ಲಿ ಮೊದಲು ಕೈಕೊಳ್ಳೆಲಾಯಿತು. ಬಂಗಾಲದಲ್ಲಿ 1882ರಲ್ಲಿಯೂ ಒಂದೆರಡು 


174 .. ಜೇನುಸಾಕಣೆ 


ವರ್ಷಗಳ ನಂತರ ಪಂಜಾಬಿನಲ್ಲಿಯೂ ಅದನ್ನು ಕೈಕೊಳ್ಳ ಲಾಯಿತು. ಆದರೆ ಈ 
ಯತ್ನಗಳಿಗೆ ಯಶಸ್ಸು ದೊರೆಯಲಿಲ್ಲ. 


ಎರಡು ದಶಕಗಳು ಕಳೆದನಂತರ ಈ ಶತಮಾನದ ಪ್ರಾರಂಭದಲ್ಲಿ ತಿರುಗಿ ಉತ್ತರ 
ದಲ್ಲಿ ಪಂಜಾಬಿನಲ್ಲಿ, ದಕ್ಷಿಣದಲ್ಲಿ ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ಜೇನುಹುಳುಗಳನ್ನು ಸಾಕುವ 
ವ್ಯವಸಾಯವನ್ನು ಕೈಕೊಳ್ಳಲಾಯಿತು. ರೆ. ಫಾ. ನ್ಯೂಟನ್‌ರವರ ನೇತೃತ್ವದಲ್ಲಿ 
ಮಾರ್ತಾಂಡಂ ಎಂಬಲ್ಲಿ ಒಂದು ಗ್ರಾಮ ಸುಧಾರಣಾ ಕೇಂದ್ರವು ನಡೆಯುತ್ತಿತ್ತು. 
ಅವರ ಮತ್ತು ಅವರ ಸಂಗಡಿಗರ ಸಹಾಯ ಸಾಹಸಗಳ ಮೂಲಕ ಜೇನು ಕೈಗಾರಿಕೆಯು 
ಅಲ್ಲಿ ನೆಲೆಗೊಂಡು ಮುಂದುವರಿಯತೊಡಗಿತು. ಕ್ರಮೇಣ ಅದು ನೆರೆಯ ತಮಿಳು 
ನಾಡಿನಲ್ಲಿ ಮತ್ತು ಕೇರಳದಲ್ಲಿ ಅಲ್ಲಲ್ಲಿ ಪ್ರಸರಿಸಿತು. ಉತ್ತರ ಹಿಂದೂಸ್ಥಾನದಲ್ಲಿ ದಿ. 
ಶ್ರಿ ಆರ್‌. ಎನ್‌. ಮುತ್ತು ಎಂಬುವರ ಪರಿಶ್ರಮದಿಂದ ರಾಮಪುರಂ ಆಸುಪಾಸಿನಲ್ಲಿ 
ಮುಂದುವರಿಯಿತು. ಕರ್ನಾಟಕದಲ್ಲಿ ಸ್ವಾಮಿ ಶಂಭವಾನಂದರ ಉತ್ತೇಜನ ಮತ್ತು 
ಪರಿಶ್ರಮಗಳಿಂದ ಕೊಡಗಿನಲ್ಲಿ ಈ ವ್ಯವಸಾಯವು ಆರಂಭವಾಯಿತು. 1930ರ 
ಸುಮಾರಿಗೆ ಸ್ಥಳೀಯ ಸರ್ಕಾರದವರ ಉತ್ತೇಜನ ಸಹಾಯಗಳು ಕೆಲವು ಪ್ರಮಾಣ 
ದಿಂದ ದೊರಕಿದವು. ಕ್ರಮೇಣ ಹಳೆಯ ಮೈಸೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ 
ಗಳಿಗೆ ಅದು ಕಾಲಿಟ್ಟಿತು. ಉತ್ತರ ಕನ್ನಡ ಜಿಲ್ಲೆಯನ್ನು ಅದು 1939ರಲ್ಲಿ ಪ್ರವೇಶಿ 
ಸಿತು. ವಾರ್ಧಾದಲ್ಲಿ ಮಹಾತ್ಮಾ ಗಾಂಧಿಯವರಿಂದ ಸ್ಥಾಪಿತವಾದ ಅಖಿಲ ಭಾರತ 
ಗ್ರಾಮೋದ್ಯೋಗ ಸಂಸ್ಥೆಯ ಕೇಂದ್ರವಾದ ಹೊನ್ನಾವರದಲ್ಲಿ ಮೊದಲಿನ ಕೆಲವು 
ಜೇನು ಕಾಲೋನಿಗಳು ನೆಲೆಗೊಂಡವು. ಕ್ರಮೇಣ ಅಕ್ಕಪಕ್ಕದ ತಾಲ್ಲೂಕುಗಳಲ್ಲಿ ಅದು 
ಪ್ರಸರಿಸಿತು. ಮುಂಬಯಿಯ ಗ್ರಾಮೋದ್ಯೋಗ ಸಮಿತಿಯ ಮೂಲಕವಾಗಿ ಅದು 
1947ರಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರಾರಂಭವಾಯಿತು. ಏತನ್ಮಧ್ಯೆ ಇತರ ರಾಜ್ಯಗಳು 
ಅಲ್ಲಲ್ಲಿ ಸಣ್ಣ ಸಣ್ಣ ಪ್ರಮಾಣದಿಂದ ಜೇನು ವ್ಯ ವಸಾಯವನ್ನು "ಕ ಕೊಂಡು ಪ್ರಚಾರ 
ಮಾಡತೊಡಗಿದ್ದವು. ಈ ವೇಳೆಗೆ ಕೆಲವು ಕಾಲೋನಿಗಳು ನೆಲೆಗೊಂಡವು. ಅಂತೂ 
1953ನೆ ಇಸವಿಯಲ್ಲಿ ಅಖಿಲ ಭಾರತ ಖಾದೀ ಗ್ರಾಮೋದ್ಯೋಗ ಮಂಡಲವು ರಚಿತ 
ವಾಗಿ, ಅವರು ಈ ವ್ಯವಸಾಯವನ್ನು ತಮ್ಮ ರಕ್ಷಣೆಯಲ್ಲಿ ತೆಗೆದುಕೊಳ್ಳುವ ಹೊತ್ತಿಗೆ, 
ಭಾರತದಲ್ಲಿ ಹೆಚ್ಚುಕಡಮೆ 8,000 ಜನರು ಅದರಲ್ಲಿ ತೊಡಗಿದ್ದರು. ಸುಮಾರು 
25,000 ಕಾಲೋನಿಗಳು ಅವರಲ್ಲಿದ್ದವು. ಸುಮಾರು ಒಂದು ಲಕ್ಷ ಕಿಲೋಗ್ರಾಮ 
ಗಳ ಜೇನು ಉತ್ಪಾದನೆಯಾಗುತಿತ್ತು. ಅದರಲ್ಲಿ 3 ರಷ್ಟು ಕರ್ನಾಟಕದಲ್ಲಿ ಉತ್ಪತ್ತಿ 
ಯಾಗುತ್ತಿತ್ತು. ಹಿಂದಿನ ಮುಂಬಯಿ ಇಲಾಖೆಯಲ್ಲಿ ಮಾತ್ರ ಸುವ ೈವಸ್ಸಿ ತವಾಗಿ ಈ 
ಲಸ ಕೈ ಕೊಳ್ಳಲ್ಪಟ್ಟಿತ್ತು. 


ಅಖಿಲ ಭಾರತ ಖಾದೀ ಗ್ರಾಮೋದ್ಯೋಗ ಮಂಡಲದವರು ಈ ಕೈಗಾರಿಕೆಗೆ 
ಆ ಹಂತದಲ್ಲಿ ಜೇನು ಪೆಟ್ಟಿಗೆ ಇತರ ಸಲಕರಣೆಗಳ ಪೂರೈಕೆ, ಜೇನು ಸಿಬ್ಬಂದಿಯವರ 
ತರಬೇತಿ, ಜೇನು ಕೃಷಿಕರ ತರಬೇತಿ, ಅವರು ಉತ್ಪತ್ತಿಮಾಡುವ ಜೇನಿನ ಮಾರಾಟ, 


ಜೇನುಸಾಕಣೆ ಅಭಿವೃದ್ಧಿ 175 


ಅವಶ್ಯವುಳ್ಳ ಸಾಲ ಮೊದಲಾದವುಗಳನ್ನು ಒದಗಿಸಿದರು. ಅದರ ಪರಿಣಾಮವಾಗಿ 
ಜೇನುಕೃಷಿಯು ವೇಗದಿಂದ ಮುಂದುವರಿಯತೊಡಗಿತು. 


ಕೋಷ್ಟಕ 6 
ಜೇನುಕೃಷಿಯ ಪ್ರಗತಿ 











ಜೇನುಕೃಷಿಕರ |!  ಕಾಲೋನಿಗಳ , ಜೇನುಉತ್ಪಾದನೆ 

ಸಂಖ್ಯೆ | ಸಂಖ್ಯೆ | (ಕಿಲೋಗ್ರಾಮ್‌ಗಳಲ್ಲಿ) 
1953-54 8,000 | 25,000  .! 1,00,000 
1958-59 38527 | 87384 2,85,000 
1963-64 57.198 1.64,597 7,13,745 
1968-69 1,09,466 3,56,547 17,10,124 


1973-74 1,50,421 5,22,714 | 24,35,830 





ಆಧಾರ: ಜಾಗೃತಿ; ಸಿ. ವಿ. ಥ್ಯಾಕರ್‌ 14-11-1975. 


ಪ್ರಾರಂಭದಲ್ಲಿ ಕರ್ನಾಟಕದಲ್ಲಿ ಜೇನುಕೃಷಿಯು ಜೋರಿನಿಂದ ಮುಂದುವರಿ 
ಯಿತು. 1962ರವರೆಗೂ ಅದು ಅಗ್ರಸ್ಥಾನದಲ್ಲಿ ಇದ್ದು ಭಾರತದ ಶೇಕಡ 30ರಷ್ಟು 
ಜೇನನ್ನು ಉತ್ಪಾದಿಸುತ್ತಿತ್ತು. ಈಗ ತಮಿಳುನಾಡು ಮತ್ತು ಕೇರಳಗಳು ಅದಕ್ಕೂ 
ಮುಂದೆ ಹೋಗಿರುತ್ತವೆ. 


ಮಂಡಲದವರು ಸಲಕರಣೆಗಳ ಬೆಲೆಯ ಅರ್ಥವನ್ನು ಸಹಾಯ ರೂಪದಿಂದಲೂ 
ಉಳಿದ ಅರ್ಧವನ್ನು ಸಾಲದ ರೂಪದಿಂದಲೂ ಜೇನುಕೃಷಿಗೆ ಕೊಡುತ್ತಿದ್ದುದು ಈ 
ಜೇನು ಕೃಷಿಯಲ್ಲಿಯ ಪ್ರಗತಿಗೆ ಒಂದು ಮುಖ್ಯ ಕಾರಣ. ಈ ಸಹಾಯವು ಮುಂದು 
ವರಿದಿರುತ್ತದೆ. ಆದರೆ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆಯಾಗಿದೆ. 


24 ಲಕ್ಷ ಕಿಲೋಗ್ರಾಮ್‌ಗಳೆಂದರೆ ದೊಡ್ಡ ಸಂಖ್ಯೆ. ಆದರೆ ಅದರ ಅರ್ಧ 
2,400 ಟನ್‌ಗಳೆಂದಾಗುತ್ತದೆ. ಇತರ ದೇಶಗಳಲ್ಲಿಯ ಜೇನಿನ ಉತ್ಪಾದನೆಯೊಂದಿಗೆ 
ಹೋಲಿಸಿ ನೋಡಿದಾಗ ಇದು ತೀರ ಕಡಮೆ. 1961ನೇ ಇಸವಿಯಲ್ಲಿ ಸ್ಪೆಯಿನ್‌ನಲ್ಲಿ 
ಜರುಗಿದ ಜಾಗತಿಕ ಜೇನು ಕೃಷಿಯ ಸಮ್ಮೇಳನದಲ್ಲಿ ಪ್ರಸಿದ್ಧಿಗೊಂಡ ಅಂಕೆ ಸಂಖ್ಯೆ 
ಗಳು ಮುಂದಿನ ಪುಟದಲ್ಲಿನಂತಿವೆ. 


176 ಜೇನುಸಾಕಣೆ 


ಅಮೆರಿಕ (ಯು.ಎಸ್‌.ಎ.) 1,00,000 ಟನ್ನು 


ರಷ್ಕ 1,00,000 . 
ಆಸ್ಟ್ರೇಲಿಯ 15,000 ,, 
ಫ್ರಾನ್ಸ್‌ 15,000 ,, 
ಅರ್ಜೆಂಟೈನ 15.000 ., 
ಪೋಲೆಂಡ್‌ 14,000 .,, 
ಜರ್ಮನಿ (ಪೂರ್ವ) 13.500 ., 
ಕೆನಡಾ 13,000 .,, 
ಯುಗೋಸ್ಲಾವಿಯ 11.000 ,, 
ಸ್ಪೇಯಿನ್‌ - 10,000 ,, 
ಬಲ್ಲೇರಿಯ 8,000 .,, 
ಜರ್ಮನಿ (ಪಶ್ಚಿಮ) 8.000 .,, 
ಮೆಕ್ಸಿಕೋ 4800 ಬ 
ನ್ಯೂಜಿಲೆಂಡ್‌ 7.000 ., 
ಇಟಲ್ರಿ ತ 6.500 ., 
ಹಂಗೇರಿ ಕ 4.300 _ 
ಜೆಕೆಸ್ನೊವಾಕಿಯ 4.200 ,, 
ಬ್ರಿಟನ್‌ 4,000 _ 
ರುಮೇನಿಯ ತಾಟು ಈ 
ಆಸ್ಟ್ರಿಯ 2500 ಜ್ಯ 
ಕ್ಯೂಬಾ ಯ 0ೌೆ 
ಸ್ವೀಡನ್‌ 3.000 ., 
ಚಿಲಿ 3.000 ., 
ಗ್ರೀಸ್‌ K 2.900 _, 
ಡೆನ್ಮಾರ್ಕ್‌ 2200 ಸ್ಕಾ 
ಪೋರ್ಚುಗಲ್‌ 2,200 ,, 
ಗ್ವಾಟೆಮಾಲಾ 2.200 _, 


ನಮ್ಮ ಪ್ರತಿ ಗೂಡಿನಲ್ಲಿ ದೊರಕುವ ಜೇನುತುಪ್ಪದ ಸರಾಸರಿಯು 5 ಕಿಲೋ 
ಗ್ರಾಮಿನಷ್ಟು ಇದೆ. ಆದರೆ ಕೆನಡಾದ ಸರಾಸರಿ 44 ಕಿಲೋಗ್ರಾಮ್‌; ಆಸ್ಟ್ರಿಯ 
43 ಕಿಗ್ರಾ., ಅರ್ಜೆಂಟೈನಾ 40 ಕಿಗ್ರಾ., ಜಪಾನ್‌ 35 ಕಿಗ್ರಾ., ನ್ಯೂಜಿಲೆಂಡ್‌ 35 


ಕಿಗ್ರಾ., ಇಸ್ರೇಲ್‌ 30 ಕಿಗ್ರಾ.. ಐರ್ಲೆಂಡ್‌ 


29 ಕಿಗ್ರಾ., 


ಬ್ರಿಟನ್‌ 25 ಕಿಗ್ರಾ., ಅಮೆರಿಕ (ಯು.ಎಸ್‌.ಎ.) 23 ಕಿಗ್ರಾ. 
ಈ ಮೇಲ್ಕಂಡ ಅಂಕಿ ಸಂಖ್ಯೆಗಳಿಂದ ಭಾರತ, ಜೇನು ಉತ್ಪಾದನೆಯಲ್ಲಿ ಎಷ್ಟು 


ಹಿಂದುಳಿದಿದೆ ಎಂಬುದರ ಅರಿವಾಗುತ್ತದೆ. 


ಕ್ಷ 
ಗ 
ವ 


€ಡನ್‌ 26 ಕಿಗ್ರಾ., 


ಜೇನುಸಾಕಣೆ ಅಭಿವೃದ್ಧಿ 177 


ಭಾರತದಲ್ಲಿಯ ಜೇನು ಕೈಗಾರಿಕೆಯ ಆಗುಹೋಗುಗಳನ್ನು ನೋಡಿಕೊಳ್ಳುವ 
ವ್ಯವಸ್ಥೆಯು ಮಾದರಿಯದಾಗಿರುತ್ತದೆ. ಅದರಲ್ಲಿಯೂ ಕರ್ನಾಟಕದಲ್ಲಿಯ ವ್ಯವ 
ಸ್ಲೆಯು ದೇಶಕ್ಕೆ ಆದರ್ಶವಾಗಿರುತ್ತದೆ. ಇಲ್ಲಿ ಜೇನು ಸಾಕಾಣಿಕೆ ಯೋಗ್ಯವಾಗಿರುವ 
ಎಲ್ಲ ಪ್ರದೇಶ ಹಾಗೂ ಪ್ರತಿಯೊಂದು ಹಳ್ಳಿಯ ಒಂದಿಲ್ಲೊಂದು ಸಹಕಾರಿ ಸಂಘಕ್ಕೆ 
ಸೇರಿರುತ್ತದೆ. ಪ್ರತಿಯೊಬ್ಬ ಜೇನುಕೃಷಿಕನು ಒಂದಿಲ್ಲೊಂದು ಸಂಘದ ಸದಸ್ಯ 
ನಾಗಿರುತ್ತಾನೆ. ಸದಸ್ಯರುಗಳಿಗೆ ಜೇನುಪೆಟ್ಟಿಗೆ ಇತ್ಯಾದಿ ಸಲಕರಣೆಗಳ ಪೂರೈಕೆ, 
ತರಬೇತಿ, ಸಲಹೆ, ಅವರು ಉತ್ಪಾದಿಸಿ ಮಾರಬಯಸುವ ಜೇನುತುಪ್ಪವನ್ನು ಅದರ 
ಪ್ರತಿನಿಧಿಗಳೇ ಮೊದಲೇ ಗೊತ್ತುಪಡಿಸಿದ ದರದಿಂದ ಖರೀದಿಸುವುದು, ಅದನ್ನು 
ಶಾಸ್ತ್ರೀಯವಾಗಿ ಶುದ್ಧೀಕರಿಸಿ, ಹದಗೊಳಿಸಿ ಡಬ್ಬಾಗಳಲ್ಲಿಯೋ ಬಾಟಲಿಗಳಲ್ಲಿಯೋ 
ತುಂಬಿ ಮಾರಾಟಕ್ಕೆ ಅಣಿಮಾಡುವುದು ಮೊದಲಾದ ಜೇನುಕೃಷಿಗೆ ಸಂಬಂಧಪಟ್ಟ 
ಎಲ್ಲ ಚಟುವಟಿಕೆಗಳೂ ಆ ಸಂಘಗಳ ಮುಖಾಂತರವೇ ನಡೆಯುತ್ತದೆ. ಈ ಪ್ರಕಾರ 
ಸಿದ್ಧಗೊಳಿಸಿದ ಎಲ್ಲ ಜೇನುತುಪ್ಪವನ್ನೂ ಮೊದಲೇ ಗೊತ್ತುಪಡಿಸಿದ ದರದಿಂದ 
ಖಾದೀ ಗ್ರಾಮೋದ್ಯೋಗ ಆಯೋಗವು ಖರೀದಿಸಲು ಸಿದ್ಧವಿರುತ್ತದೆ. ಇತರರಿಗೆ 
ಮಾಡುವ ಸ್ವಾತಂತ್ರ್ಯವೂ ಸಂಘಗಳಿಗೆ ಇರುತ್ತದೆ. ಇವೆಲ್ಲ ಕೆಲಸಗಳಿಗೆ ಅವಶ್ಯವುಳ್ಳೆ 
ಸಾಲದ ಹಣದ ಹಾಗೂ ಸಹಾಯಧನದ ವ್ಯವಸ್ಥೆ ಯನ್ನು ಆಯೋಗವು ರಾಜ್ಯ ಖಾದೀ 
ಗ್ರಾಮೋದ್ಯೋಗ ಮಂಡಲದ ಮುಖಾಂತರ ಮಾಡುತ್ತದೆ. ಸಂಘಗಳಿಗೆ ಯಾವ 
ಕಷ್ಟವೂ ಇರುವುದಿಲ್ಲ. ಹೆಜ್ಜೆಚ್ಚು ಜನರನ್ನು ಈ ಕೃಷಿಯಲ್ಲಿ ತೊಡಗಿಸಿ ಹೆಚ್ಚೆಚ್ಚು 
ಜೇನನ್ನು ಉತ್ಪಾದಿಸುವ ಭುರವನ್ನು ಸಂಘಗಳು ಹೊತ್ತರೆ ಸಾಕು. 


5. ಜೇನುಹುಳ ಮತ್ತು ಜೇನುಕೃಷಿಯನ್ನು ಕುರಿತ ಸಂಶೋಧನೆಗಳು 


ಭಾರತೀಯ ಜೇನು ಸಾಕುವಿಕೆ ಮತ್ತು ಜೇನು ಹುಳುಗಳನ್ನು ಕುರಿತ ಸಂಶೋಧ 
ನೆಯ ಕೆಲಸವು ಇತ್ತೀಚಿನದು. 1930ರಲ್ಲಿ ಆದು ಪ್ರಾರಂಭವಾಯಿತೆನ್ನಬಹುದು. 
1950ರವರೆಗಿನ ಕ್ರಾರ್ಯಕ್ರಮವು ಕೆಲವು ಕೃಷಿವಿದ್ಯಾಲಯ ಮತ್ತು ಕೃಷಿ ಇಲಾಖೆ 
ಗಳ ಅಂಗವಾಗಿತ್ತು. ಅದು ಜೇನುಹುಳುಗಳಿಗೇ ಹೆಚ್ಚು ಸಂಬಂಧಿಸಿತ್ತಲ್ಲದೆ ಜೇನು 
ಕೃಷಿಗೆ ಸಂಬಂಧಿಸಿರಲಿಲ್ಲ. ಪೂನಾ ಇನ್‌ಸ್ಟಿಟ್ಯೂಟ್‌, ಕೊಯಮತ್ತೂರ್‌ ಕೃಷಿ ವಿದ್ಯಾ 
ಲಯ, ಲೈಲಾಪುರ್‌, ಲೂಧಿಯಾನಾ ಮುಂತಾದ ಕಡೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಅದು 
ನಡೆಯುತ್ತಿತ್ತು. “ 


ಜೇನು ಕೃಷಿಕರಿಗೆ ನೆರವಾಗಬೇಕೆಂಬ ಉದ್ದೇಶದಿಂದ ಪ್ರಥಮ ಬಾರಿಗೆ 1952ರಲ್ಲಿ, 
ಈಗ ಮಹಾರಾಷ್ಟ್ರದಲ್ಲಿರುವ ಮಹಾಬಲೇಶ್ವರದಲ್ಲಿ ಸಂಶೋಧನೆಯನ್ನು ಕೈಗೊಳ್ಳ 
ಲಾಯಿತು. ಆಗಿನ ಮುಂಬಯಿ ಗ್ರಾಮೋದ್ಯೋಗ ಸಮಿತಿಯ ಕಾರ್ಯಕ್ರಮಗಳ ಅಂಗ 
ವಾಗಿ ಈ ಸಂಶೋಧನೆಯನ್ನು ಕೈಗೊಳ್ಳಲಾಯಿತು. 1956-57ರಲ್ಲಿ ಅಖಿಲ ಭಾರತ 
ಖಾದೀ ಗ್ರಾಮೋದ್ಯೋಗ ಮಂಡಲದವರು ಅವಶ್ಯವುಳ್ಳ ಧನಸಹಾಯವನ್ನು ದಯ 
ಪಾಲಿಸಿ ಅಲ್ಲಿಯ ಕೆಲಸಗಳು ಇನ್ನೂ ಅಧಿಕ ಪ್ರಮಾಣದಿಂದ ಮುಂದುವರಿಯುವಂತೆ 


178 ಜೇನುಸಾಕಣೆ 


ಮಾಡಿದರು. 1962ರಲ್ಲಿ ಅದಕ್ಕೆ ಜೇನು ಸಂಶೋಧನಾಸಂಸ್ಥೆ ರೂಪವನ್ನು 
ಕೊಟ್ಟರು. ಚಟುವಟಿಕೆಗಳು ಪುಣೆಗೆ ಸ್ಥ ಳಾಂತರಗೊಂಡವು. ಇಡೀ ಭಾರತದಲ್ಲಿಯ 
ಜೇನು ಕೈಗಾರಿಕೆಯ ಹಿತವನ್ನು ನೋಡಿಕೊಳ್ಳುವ ಏಕಮೇವ ಸಂಸ್ಥೆಯು ಅದಾಯಿತು. 
ಅದರ ಉದ್ದೇಶಗಳು ಈ ಕೆಳಕಂಡಂತಿದ್ದವು: 

1. ಸಸ್ಯಾದಿಗಳ ಹೆಚ್ಚಳ, ಜೇನು ಹುಳುಗಳ ಆರೈಕೆ ಮತ್ತು ಅವುಗಳ ತಳಿಯ 
ಸುಧಾರಣೆಗಳ ಮೂಲಕ, ಅವುಗಳ ಹಾಗೂ ಜೇನು ಕೃಷಿಯ ಯೋಗ್ಯತೆಯನ್ನು ಹೆಚ್ಚಿಸು 
ವುದು. 

2. 'ಜೇನು ಕೃಷಿಯ ಉತ್ಪತ್ತಿಗಳ ಮೇಲ್ಮೈಯನ್ನು ಕಾಯ್ದುಕೊಂಡು ಜನತೆಯ 

ಹಿತವನ್ನು ಸಾಧಿಸುವುದು. 

3. ಜೇನು ಕೃಷಿಗೆ ಬೇಕಾಗುವ ಸಲಕರಣೆಗಳನ್ನು ಒಂದು ಮಟ್ಟಕ್ಕೆ ಒಯ್ಯುವುದು. 

4, ಪರಾಗ ಸಂಕ್ರಮಣದಿಂದ ಬೆಳೆಯ ಇಳುವರಿಯು ಯಾವ ಪ್ರಮಾಣ 
ದಿಂದ ಹೆಚ್ಚುತ್ತದೆಯೆಂದು ಕಂಡುಕೊಳ್ಳುವುದು. 


5. ಜೇನುಕೃಷಿಕ, ಸಿಬ್ಬಂದಿ ಮತ್ತು ಸಂಶೋಧನೆಯಲ್ಲಿ ತೊಡಗಿದವರ ಬಗ್ಗೆ 

ಬೇರೆ ಬೇರೆ ವರ್ಗಗಳ ಶಿಕ್ಷಣವನ್ನು ಏರ್ಪಡಿಸುವುದು. 

ಈ ಉದ್ದೇಶಗಳ ಸಾಧನೆಗಳು ಈ ಕೆಳಕಂಡಂತಿವೆ: 

(ಅ) ಜೇನುಪೆಟ್ಟಿಗೆಗಳಲ್ಲಿಯ ಮೂರು ಆಕಾರ, ಜೇನು ತೆಗೆಯುವ ಯಂತ್ರ, 
ಮೇಣದ ಹಾಳೆ. ಅವುಗಳ ತಯಾರಿಕೆಯ ಯಂತ್ರ, ಜೇನನ್ನು ಹದಗೊಳಿ 
ಸುವ ಸಾಧನ, ಪೆಟ್ಟಿಗೆಗಳ ಕಾಲಮಣೆ, ಕಾಲಕಂಬ, ಮೇಣವನ್ನು ಶುದ್ದ 
ಗೊಳಿಸುವ ಸಾಧನ ಇವುಗಳ ಮಟ್ಟವನ್ನು ನಿರ್ಣಯಿಸುವ ಕೆಲಸ 
'ಮುಗಿದಿದ್ದು, ಇಂಡಿಯನ್‌ ಸ್ಟ್ಯಾಂಡರ್ಡ್‌ ಇನ್‌ಸ್ಟಿಟ್ಕೂಟ್‌ನವರು 
ನಿರ್ಣಯಿಸಿರುತ್ತಾರೆ. 


(ಆ) ಬೇರೆ ಬೇರೆ ಖತುಮಾನಗಳಲ್ಲಿ ಹುಳುಗಳ ಆರೈಕೆಯನ್ನು ನೋಡಿ 
ಕೊಳ್ಳುವ ರೀತಿಗಳನ್ನು ಕಂಡುಕೊಳ್ಳಲಾಗಿರುತ್ತದೆ. ಯಾವ ಯಾವ 
ಯತಂಮಾನಗಳಲ್ಲಿ ಯಾವ ಯಾವ ಗಿಡಗಳು ಹೂಬಿಡುತ್ತವೆಯೆಂಬು 
ದನ್ನು ಕಂಡುಕೊಳ್ಳುವ ಅಭ್ಯಾಸ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸಂಚಾರೀ 
ಜೇನುಕೃಷಿಗೆ ಇದರಿಂದ ಪ್ರಯೋಜನವಾಗಿರುತ್ತದೆ. 


(ಇ) ಪ್ರತಿಯೊಂದು ಹಂತದ ಜೇನುಕೃಷಿಕರ ಮತ್ತು ಸಿಬ್ಬಂದಿಗಳ ತರಬೇತಿಯ 
ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. 
ಇತರೇ ವಿಷಯಗಳು ಸಂದರ್ಭಾನುಸಾರವಾಗಿ ದೀರ್ಫವಾಗಿಯೇ ಉಲ್ಲೇಖಿತ 
ವಾಗಿವೆ. 


ಜೇನುಸಾಕಣೆ ಅಭಿವೃದ್ಧಿ 179 


ಈ ಕೇಂದ್ರದ ಮುಂದಿನ ಕಾರ್ಯಕ್ರಮಗಳು ಈ ಕೆಳಗಿನಂತಿರಬೇಕೆಂದು 
ನಿರ್ಣಯಿಸಲಾಗಿದೆ: '` 


1. ಪ್ರತಿ ಕಾಲೋನಿಯ ಉತ್ಪಾದನಾಸಾಮರ್ಥವನ್ನು ಹೆಚ್ಚಿಸುವುದು. 

2. ಜೇನು ಕೃಷಿಯನ್ನು ಹೊಸ ಹೊಸ ಪ್ರದೇಶಗಳತ್ತ ಒಯ್ಯುವುದು. 

3. ದೊಡ್ಡ ಪ್ರಮಾಣದಿಂದ ಈ ಕೃಷಿಯನ್ನು ಕೈಗೊಳ್ಳದಂತೆ ಜನರನ್ನು 
ಪ್ರೋತ್ಸಾಹಿಸುವುದು. 

4. ಗ್ರಾಹಕರ ಹಿತವನ್ನು ಕಾಯುವ ವಿಚಾರದಿಂದ ಉತ್ಪಾದನೆಯಾಗುವ 
ಪದಾರ್ಥಗಳ ಯೋಗ್ಯತೆಯನ್ನು ಹೆಚ್ಚಿಸುವುದು. 

5. ಜೇನುಹುಳುಗಳ ತಳಿಯನ್ನು ಸುಧಾರಿಸುವುದು. ಅವುಗಳಲ್ಲಿ ರೋಗ 
ಗಳನ್ನೂ, ವೈರಿಗಳನ್ನು ಎದುರಿಸುವ ಸಾಮರ್ಥ್ಯವನ್ನೂ, ಹೆಚ್ಚಿ ಚ್ಚು ಉತ್ಪಾದನೆ 
ಕೊಡುವ ಸಾಮರ್ಥ್ಯವನ್ನೂ ಉಂಟುಮಾಡುವುದು. 

6. ಪರಿಣಾಮಕಾರೀ ಪರಾಗ ಸ್ಪರ್ಶದಿಂದ ಕೃಷಿಯ ಉತ್ಪಾದನೆಯೂ ಹೆಚ್ಚು 
ವಂತೆ ಮಾಡುವುದು. 

7. ಜನತೆಗೆ ಹೆಚ್ಚೆಚ್ಚು ಉದ್ಯೋಗಗಳನ್ನು ಕಲ್ಪಿಸಿಕೊಡುವುದು. 

ಚ ಇಚ 


ಕರ್ನಾಟಕದ ವೈಶಿಷ್ಟ್ಯ 
ಭಾರತದ ಅನೇಕ ಜಾತಿಯ ಜೇನುಹುಳುಗಳಲ್ಲಿ ಹೆಜ್ಜೇನು, ತುಡವೀಜೇನಂ, 
ಶೋಲುಜೇನು, ಮಿಶ್ರೀಜೇನು ಮುಖ್ಯವಾದವುಗಳು. ಈ ನಾಲ್ಕೂ ಜಾತಿಯ 
ಹುಳುಗಳು ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ವಾಸಮಾಡಿಕೊಂಡಿರುತ್ತವೆ. ಅವು 
ಗಳ ಸುಖಜೀವನಕ್ಕೆ ಇಲ್ಲಿ ಎಲ್ಲ ಅನುಕೂಲತೆಗಳೂ ಇರುತ್ತವೆ. ಈ ಹುಳುಗಳ 
ಬಗ್ಗೆ ಸಾಮಾನ್ಯ ಪರಿಚಯವನ್ನು ಈ ಹಿಂದೆಯೇ ಮಾಡಿಕೊಡಲಾಗಿದೆ. ಕರ್ನಾಟ 
ಕದ ವೈಶಿಷ್ಟ್ಯವನ್ನು ಈ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. 


ಹೆಜ್ಜೇನುಹುಳುಗಳು 

ಈ ಜೇನುಹುಳುಗಳು ಕೇವಲ ಸಮಾಜಜೀವಿಗಳಲ್ಲ.  ಸಮೂಹಜೀವಿಗಳೂ 
ಆಗಿರುತ್ತವೆ. ಸುಮಾರು 50-100 ಕಾಲೋನಿಗಳು ಒಂದೇ ಬಂಡೆಯಲ್ಲಿ, ಒಂದೇ 
ಮರದಲ್ಲಿ ತೀರ ಸಮಾಪವಾಗಿ ತಮ್ಮ ಹುಟ್ಟುಗಳನ್ನು ಕಟ್ಟಿಕೊಂಡು ಜೀವಿಸುತ್ತವೆ. 


ಇವು ಎಲ್ಲಿಯೂ ಖಾಯಂ ಆಗಿ ನೆಲೆಸುವುದಿಲ್ಲ. ಹೂವಿನ ಸುಗ್ಗಿಯಂ 
ಪ್ರಾರಂಭವಾಗುವ ಸ್ಕಲ್ಪ ಮೊದಲು ನಮ್ಮ ಕಾಡುಗಳಿಗೆ ಬರುತ್ತವೆ. ಸುಗ್ಗಿಯಂ 
ಮುಗಿದಾಕ್ಷಣ ಹೋಗಿಬಿಡುತ್ತವೆ. ಎಲ್ಲಿಂದ ಬರುತ್ತವೆ, ಎಲ್ಲಿಗೆ ಹೋಗುತ್ತವೆ 


180 | ಜೇನುಸಾಕಣೆ 


ಎಂಬುದು ಯಾರಿಗೂ ಗೊತ್ತಿರುವುದಿಲ್ಲ. ಕರಾವಳಿ, ಪರ್ವತಾವಳಿ, ಮಲೆನಾಡು, 
ಗಡಿನಾಡು, ಎರೆನಾಡು ಮೊದಲಾದ ಪ್ರದೇಶಗಳು ಕರ್ನಾಟಕದಲ್ಲಿ ಇರುತ್ತವೆ. ಅಲ್ಲೆಲ್ಲ 
ವಿಧವಿಧದ ಸಸ್ಯಾದಿಗಳು ಬೆಳೆಯುತ್ತವೆ, ಬೇರೆ ಬೇರೆ ಸನ್ನಿವೇಶಗಳು ಇರುತ್ತವೆ. 
ಒಂದಿಲ್ಲೊಂದು ಪ್ರದೇಶದಲ್ಲಿ ಒಂದಿಲ್ಲೊಂದು ಸಸ್ಕಾದಿಗಳು ವರ್ಷದುದ್ದಕ್ಕೂ ಪರ್ಯಾಯ 
ದಿಂದ ಹೂಬಿಡುತ್ತಲೇ ಇರುತ್ತವೆ. ಯಾವಪ್ಪ ಶ್ರಕಾರದಿಂದ ಅಮರಿಕದ ಸಂಚಾರೀ 
ಜೇನುಕೃಷಿಕರು ಎಲ್ಲೆಲ್ಲಿ, ಯಾವಯಾವಾಗ ಯಾವಯಾವ ಗಿಡಗಳು ಹೂ ಬಿಡು 
ತ್ತವೆ ಎಂಬುದರ ಜ್ಞಾನವನ್ನು ಪಡೆದುಕೊಂಡಿರುತ್ತಾರೋ ಹಾಗೆಯೇ ಹೆಜ್ಜೇನು 
ಹುಳುಗಳೂ ಕೂಡ ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ಹೂವು ಬಿಡುತ್ತವೆ 
ಎಂಬ ಜ್ಞಾನವನ್ನು ಪಡೆದುಕೊಂಡಿರುತ್ತವೆ. ಈ ಪುಷ್ಪ ಪರ್ಯಾಯದ ಜ್ಞಾನದಿಂದ 
ಒಂದು ಪ್ರದೇಶದಲ್ಲಿಯ ಸುಗ್ಗಿಯು ಮುಗಿದ ಮೇಲೆ, ಪ್ರಾರಂಭವಾಗಲಿರುವ 
ಇನ್ನೊಂದು ಪ್ರದೇಶಕ್ಕೆ ಅವರು ಜಲ ಹಾಗೂ ನೆಲಮಾರ್ಗದಿಂದ ತಮ್ಮ 
ನೂರಾರು ಕಾಲೋನಿಗಳನ್ನು ಸಾಗಿಸುವಂತೆಯೇ ಈ ಜೇನುಹುಳುಗಳು ಆಕಾಶ 
ಮಾರ್ಗದಿಂದ ಸುಗ್ಗಿ ಯು ಪ್ರಾರಂಭವಾಗಲಿರುವ ಪ್ರದೇಶಕ್ಕೆ ತಂಡಗಟ್ಟಿಕೊಂಡು 
ತಾವಾಗಿ ಹೋಗುತ್ತವೆ. ಇವುಗಳಿಗೆ `ವಲಸೆಹೋಗುವ ಜೇನುಹುಳುಗಳು' ಎಂದು 
ಕರೆಯಬಹುದು. 


ಅಂಥ ಪ್ರದೇಶಗಳಲ್ಲಿಲ ಧಾರಾಳವಾಗಿ ಜೇನು ದೊರಕುತ್ತದೆಂದು ಹೇಳಲಾಗು 
ವುದಿಲ್ಲ. ದೈನಂದಿನ ಅವಶ್ಯಕತೆಗೆ ಆಹಾರ ಸಿಗಬಹುದು; ಮರಿಮೊಟ್ಟೆಗಳ ಹುಟ್ಟು 
ಬೆಳವಣಿಗೆಗಳಿಗೂ ಸಿಗಬಹುದು. ಆದರೆ ಸಂಗ್ರಹಕ್ಕಾಗಿ ಸಿಗಲಾರದು. ಈ ಕಾರಣ. 
ದಿಂದ ದೊಡ್ಡ ಸುಗ್ಗಿಗೆ ಸಹ್ಯಾದ್ರಿ ಪರ್ವತಾವಳಿಗಳಿಗೇ ಅವು ಬರುತ್ತವೆ ಎಂದು 
ಊಹಿಸಬಹುದಾಗಿದೆ. ದೊಡ್ಡ ಪ್ರಮಾಣದ ಜೇನು ಸಾಕುವ ವ್ಯವಸಾಯವನ್ನು 
ಪ್ರಾರಂಭಿಸುವ ಸಂದರ್ಭದಲ್ಲಿ ಈ ಪುಷ್ಪ ಪರ್ಯಾಯದ ಜ್ಞಾನವು ಸಂಚಾರೀ ಜೇನು 
ಕೃಷಿಗೆ ಪ್ರಯೋಜನವಾಗುವುದು. 


ಅಂತೂ ದೊಡ್ಡ ಸುಗ್ಗಿಯು ಪ್ರಾರಂಭವಾಗುವಷ್ಟರಲ್ಲಿ ಸಹ್ಮಾದ್ರಿ ಪರ್ವತಾವಳಿ 
ಗಳು ಹಾಗೂ ಅವುಗಳ ಸಮಾಪದಲ್ಲಿ ಬಂದು ತಮ್ಮ ಜೀವನ ತಮಸಾ ಸಾಗಿಸ 
ತೊಡಗುತ್ತವೆ. ಪ್ರತಿ ವರ್ಷವೂ ಅವೇ ಕೆಲವು ಸ್ಥ ಸ್ಥಳಗಳಿಗೆ ಗುಂಪುಗುಂಪಾಗಿ ಬರು 
ತ್ತವೆ. ಅದೇ ಬಂಡೆಗೆ, ಅದೇ ಗಿಡಕ್ಕೆ ಅಥವಾ ಅದೇ ಆಶ್ರಯಸ್ಥಾನಕ್ಕೆ ಬಂದು ಅಲ್ಲಿ 
ಹುಟ್ಟುಗಳನ್ನು ಕಟ್ಟಿಕೊಳ್ಳುತ್ತವೆ. ಅವು ರಚಿಸುವ ಹುಟ್ಟುಗಳ ಮೇಣ ಮತ್ತು ಕಲೆ 
ಹಾಕುವ ಚೇನುತುಘ ಗ್ರಗಳು ಅರಣ್ಯ ಇಲಾಖೆಯ ಸ್ವತ್ತುಗಳು. ಅವು ಸಣ್ಣಪುಟ್ಟ 
ಅರಣ್ಯ ಉತ್ಪತ್ತಿಗಳೆಂದು ಗಣಿಸಲಾಗುತ್ತ ವೆ. ಅರಣ್ಯ "ಇಲಾಖೆಯವರು ರೇಂಜ್‌ 'ವಾರ್‌ 
ವಿಂಗಡಣೆ ಮಾಡಿ ಪ್ರತಿ ವರ್ಷ ಹರಾಜುಮಾಡುತ್ತಾರೆ. ಹರಾಜಿನಲ್ಲಿ ಗೆದ್ದವರಿಗೆ ಈ 
ಅವಧಿಯಲ್ಲಿ ಸ್ವಾಮಿತ್ವ ಉಂಟಾಗುತ್ತದೆ. ಕರ್ನಾಟಕದಲ್ಲಿನ ವಿವಿಧ ಪ್ರದೇಶಗಳಲ್ಲಿ ಜೇನಿನ 
ಉತ್ಪಾದನೆಯು ಅಂದಾಜಿನ ಮೇರೆಗೆ ಮುಂದಿನ ಪುಟದಲ್ಲಿ ವಿವರಿಸಿದಂತಿರುತ್ತದೆ: 


ಜೇನುಸಾಕಣೆ ಅಭಿವೃದ್ಧಿ 181 


ಯಲ್ಲಾಪುರ ಸೀಮೆ (ಉತ್ತರ ಕನ್ನಡ ಜಿಲ್ಲೆ 50,000 ಕಿಗ್ರಾ; ಕೊಡಗು 
10,000 ಕಿಗ್ರಾ; ಶಿವಮೊಗ್ಗ ಜಿಲ್ಲೆಯ ಸಾಗರ ಸೀಮೆ 10,000 ಕಿಗ್ರಾ ; ಚಿಕ್ಕ 
ಮಗಳೂರು 10,000 ಗ್ರಾ; ಸಿರಿ (ಉತ್ತರ ಕನ್ನಡ) 8.000 ಕಿಗ್ರಾ; 
ಚಾಮರಾಜನಗರ 4,500 ಕಿಗ್ರಾ; ಹೆಗ್ಗಡದೇವನಕೋಟೆ 3,000 ಕಿಗ್ರಾ: ಗುಂಡ್ಲು 


ಪೇಟೆ 2,500 ಕಿಗ್ರಾ. 


ಹೆಜ್ಜೇನು ಮೇಣವೂ ಅದೇ ಪ್ರಮಾಣದಲ್ಲಿ ದೊರಕುತ್ತದೆ. ಮೇಣ ಮತ್ತು 
ಹೆಜ್ಜೇನಿನ ಉತ್ಪಾದನೆ. ಮಾರಾಟಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯು ಭಾರತದಲ್ಲಿ ಹೆಚ್ಚು 
ಮುಂದೆ ಇರುತ್ತದೆ. ಇವುಗಳನ್ನು "ಕೆಲಮಟ್ಟಿಗೆ 'ಶುದ್ಧ ಮಾಡಿ ಮಾರಲಾಗುತ್ತದೆ. 
ಐ.ಎಸ್‌.ಐ. ಮತ್ತು ಅಗ್‌ಮಾರ್ಕ್‌ ಮಟ್ಟಕ್ಕೆ ಬರುವ ರೀತಿಯಿಂದ ಶುದ್ಧ ವಾಗು 
ವುದು. ಖರೀದಿದಾರರ ಮಳಿಗೆಗಳಲ್ಲಿ ಈ ಜೇನುತುಪ್ಪಕ್ಕೆ ಮುಖ್ಯ ಗಿರಾಕಿಗಳು 
ಆಯುರ್ವೇದಔಷಧ, ಲೇಹ್ಯ. ಆಸವಗಳ ತಯಾರಕರು. ಮೇಣದ ಈಗಿನ ದರ 
ಒಂದು ಕಿಲೋಗ್ರಾಮ್‌ಗೆ 11-13 ರೂ. ಜೇನುತುಪ್ಪವು 4.50-6.00 ರೂ. ದರ 
ದಲ್ಲಿ ಹೋಗುತ್ತಿದೆ. ವಿಶ್ಲೇಷಣೆ ಮಾಡಿದಾಗ ಈ ಜೇನಿಗೂ ತುಡವೀಜೀನಿಗೂ 
ಯಾವ ಅಭ್ಯಂತರವೂ ಕಾಣುವುದಿಲ್ಲ. ಎರಡಕ್ಕೂ ಅಆಗ್‌ಮಾರ್ಕ್‌ಗಳನ್ನು ಕೊಡ 
ಲಾಗುತ್ತದೆ. 


ತುಡವೀಜೇನು 


ರ್ನಾಟಕದ ತುಡವೀಜೇನುಹುಳುಗಳು ಇಂಡಿಕ ಎಂಬ ಪ್ರಭೇದಕ್ಕೆ ಸೇರಿರುತ್ತವೆ. 
kn ಸನ್ನಿವೇಶಗಳ ಕಾರಣದಿಂದ, ಸಣ್ಣ, ಮಾಧ್ಯಮ ಮತ್ತು ದೊಡ್ಡ ಆಕಾರ 
ದವುಗಳೆಂಬ ಮೂರು ಒಳಬೇ ದಗಳುಂಟಾಗಿರುತ್ತ ವೆ. ಇವುಗಳು ಸಮುದ್ರದ ಕರಾವಳಿ 
ಯಲ್ಲಿ ಕಂಡುಬರುತ್ತವೆ. ಸಣ್ಣವು, ಕಾಲೋನಿಗಳಲ್ಲಿಯ ಹುಳುಗಳ ಸಂಖ್ಯೆಯೂ 
ಕಡಮೆ. ನ್ಯೂಟನ್‌ ಆಕಾರದ 7-8 ಚೌಕಟ್ಟು ಗಳು ತುಂಬುವಷ್ಟು ಮಾತ್ರ. ಅವು 
ಗಳ ಸಂಖ್ಯೆ ಇರುತ್ತದೆ. ಅಷ್ಟು ಎರಿಗಳನ್ನು ಮಾತ್ರ ನಿಸರ್ಗದಲ್ಲಿ ಅವು ಕಟ್ಟುತ್ತವೆ. 
ಮಲೆನಾಡು, ಅಂದರೆ ಯಲ್ಲಾಪುರ. ಸಿರ್ಸಿ, ಸಿದ್ಧಾಪುರ ತಾಲ್ಲೂಕುಗಳು, ಶಿವಮೊಗ್ಗ. 
ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳು ಮಧ್ಯಮ ಆಕಾರದ ಹುಳುಗಳ ವಾಸಸ್ಥಾನ. 
8-10 ಎರಿಗಳನ್ನು ನಿಸರ್ಗದಲ್ಲಿ ಕಟ್ಟುತ್ತವೆ. ಐ.ಎಸ್‌.ಐ. ಸಿ ಆಕಾರದ 10 
ಚೌಕಟ್ಟುಗಳುಳ್ಳ ಪೆಟ್ಟಿಗೆಗಳು ಇಲ್ಲಿ ಪ್ರಚಾರದಲ್ಲಿ ಬಂದಿರುತ್ತವೆ. ಕರಾವಳಿಯ ಹುಳು 
ಗಳಿಗಿಂತ ಹೆಚ್ಚು ಜೇನನ್ನು ಕೂಡಿಹಾಕುತ್ತವೆ. B ಆಕಾರದ ಪೆಟ್ಟಿಗೆಗಳು ಈ ಸೀಮೆಗೆ 
ಯೋಗ್ಯ [ವಾಗುವುದೆಂದು "ಹೇಳಬಹುದು. 


ಕೊಡಗಿನ ಹುಳುಗಳಲ್ಲಿ ಎರಡು ಒಳಜಾತಿಗಳಿವೆ. ಅವುಗಳಿಗೆ ಪ್ಲೇನ್‌ ಮತ್ತು 
ಹಿಲ್‌ ತಳಿಗಳೆಂದು ಗೆ ಳೀಯರು ಕರೆಯುತ್ತಾರೆ. ಪ್ಲೇನ್‌ ತಳಿಯವು ಮಲೆನಾಡಿನ 
ಹುಳುಗಳಂತೆಯೇ ಇರುತ್ತವೆ. ಹಿಲ್‌ ತಳಿಯವು ಅವಕ್ಕೂ ದೊಡ್ಡವು. ಡೆಹರಾ 


182 ಜೇನುಸಾಕಣೆ 


ಡೂನ್‌ ಹಾಗೂ ಪಂಜಾಬ್‌ಗಳಲ್ಲಿಯ ಹುಳುಗಳ ಆಕಾರವನ್ನು ಹೋಲುತ್ತವೆ. 
ಕಾಲೋನಿಗಳಲ್ಲಿಯ ಹುಳುಗಳ ಸಂಖ್ಯೆಯೂ ದೊಡ್ಮದು. ಹೆಚ್ಚು ಉತ್ಪಾದನೆಯನ್ನು 
ಕೊಡುತ್ತವೆ. ಔ ಮಾದರಿಯ ಐ.ಎಸ್‌.ಐ. ಪೆಟ್ಟಿಗೆಗಳು ಈಗ ಪ್ರಚಾರದಲ್ಲಿರುವ 
A ಮಾದರಿಯ ಐ.ಎಸ್‌.ಐ ಪೆಟ್ಟಿ ಗಗ ಗಿಂತಲೂ. ಹೆಚ್ಚು ಯೋಗ್ಯವೆಂದು ಕಂಡು 
ಬರುತ್ತದೆ. 


೮ ಕ 
¥ 


ಈ ಹಿಲ್‌ತಳಿಯ ಕಾಲೋನಿಗಳಲ್ಲಿ ಹಂಗಾಮಿನಲ್ಲಿ ಸುಮಾರು 30,000ದ 
ವರೆಗೂ ಹುಳುಗಳಿರುತ್ತವೆ. ಮಲೆನಾಡ ಕಾಲೋನಿಗಳಲ್ಲಿ 25,000 ಮತ್ತು ಕರಾ 
ವಳಿಯಲ್ಲಿಯವುಗಳಲ್ಲಿ 15.000-20,000 ಇರುತ್ತಿರಬ ಹುದು... ಸುಮಾರು 
30,000ದಿಂದ 40.000 ಸಂಖ್ಯೆಯನ್ನು ಹೇಳುವವರೂ ಇದ್ದಾರೆ. 


ಆಧುನಿಕ ಮಾದರಿಯ ಜೇನು ಸಾಕುವಿಕೆಯಲ್ಲಿ ಕರ್ನಾಟಕವು ಮುಂದಿದೆ. ಇಡೀ 
ಭಾರತದ ಆಧುನಿಕ ಮಾದರಿಯ 1.50.000 ಜೇನುಕ್ಕಸಿಕ ರಲ್ಲಿ ಶೇಕಡ 16 ಅಥವಾ 
23,000; 5.22,000 ಆಧುನಿಕ ಜೇನು ಪೆಟ್ಟಿ ಿಗೆಗಳಲ್ಲಿ ಶೇಕ ಡ 16 ಆಥವಾ 84,000: 
24,36,000 ಕಿಲೋಗ್ರಾಮ್‌ ಜೇನಿನ ಉತ್ಪಾ ದನೆಯಲ್ಲಿ ಶೆ ಕಡ ಅಥವಾ 3.37,000 
ಕಿಲೋಗ್ರಾಮ್‌ ಕರ್ನಾಟಕದ ಪಾನಿನದಾಗಿರುತ್ತದೆ.* 


ಭಾರತದಲ್ಲಿ ಪ್ರತಿ ಗೂಡಿನ ಸರಾಸರಿ ಉತ್ಪನ್ನವು ಸರಾಸರಿ 4.3 ಕಿಲೋಗ್ರಾಮ್‌ 
ಗಳಾಗಿರುತ್ತವೆ. ಉತ್ಪನ್ನದಲ್ಲಿ ತಮಿಳುನಾಡು ಮತ್ತು ಕೇರಳಗಳ ನಂತರದ ಸ್ಥಾನವು 
ಕರ್ನಾಟಕಕ್ಕೆ ಲಭಿಸುತ್ತದೆ. ಇಲ್ಲಿ ಎಲ್ಲರೂ ಸಣ್ಣ ಪ್ರಮಾಣದ ಕೃಷಿಕರು ಪೂರ್ಣಾ | 
ವಧಿಯ ಉದ್ಯೊ ೇಗವಂದು ಕೈಗೊಂಡವರು ಅತಿ ವಿರಳ. ಪರಮಾವಧಿ 25 ಕಾಲೋನಿ 
ಗಳನ್ನು ಇಟ್ಟುಕೊ ಇಂಡವರೂ. ಕೂಡ ವಿರಳವೇ. ಕೇರಳದಲ್ಲಿ 200ಕ್ಕಿಂತ ಹೆಚ್ಚು 
ಜನರು ತಲಾ 308 oS ಹೆಚ್ಚು ಕಾಲೋನಿಗಳನ್ನು ಸಾಕುತ್ತಿ ದ್ವಾರೆ. 500ಕ್ಕಿ ತ 
ಹೆಚ್ಚನ್ನು ಸಾಕುವ ಕನ್‌ ಆನೇ ಕರಿದ್ದಾರೆ. ** ಇವರು ತಲಾ 500 ಕಿಲೋಗ್ರಾಮ್‌ಗಳಿಗೂ 
ಮಾರಿದ ಹುಟ್ಟುವಳಿಯಿಂದ ವರ್ಷ 40.000 ಗ ಹೆಚ್ಚನ್ನು ಗಳಿಸು 
ತ್ತಿದ್ಧಾರೆ.* ನಮ್ಮ ಕೃಷಿಕರು ಇದು ಕಟ್ಟುಕಥೆಯೆಂದು ತಿ ಬಹುದು. ಇಲ್ಲಿಯೂ 
1962ರ ಪೂರ್ವದ ಲ್ಲಿ ತಲಾ 100ಕ್ಕಿಂತ ಹೆಚ್ಚು ನಿನನ ಸಾಕುತ್ತ 700- 
1,000 ಕಿಲೋಗ್ರಾಮ್‌ಗಳನ್ನು ಹುಟ್ಟಿಸಿಕೊಳ್ಳುವವರು ಅನೇಕರಿದ್ದರು. ಪ್ರೋತ್ಸಾಹ 
ಕಡಮೆಯಾದದ್ದರಿಂದಲೋ ಏನೋ ಕ್ರಮೇಣ ಅವರು ಹಿಂದಾದರು. ಇಂಥ ದೊಡ್ಡ 


ಕ್ಕೆ 


ದ್‌ 


*ಕರ್ನಾಟಕದ ಖಾದೀ ಗ್ರಾಮೋದ್ಯೋಗ ಆಯೋಗದ ಬೆಂಗಳೂರು ಕಛೇರಿಯಲ್ಲಿ ದೊರೆಯುವ 
ಅಂಕಿಸಂಖ್ಯೆಗಳಂತೆ. 


**ಜಾಗೃತಿ ಪುಟ 11 ತಾ. 1-1-1976 
*ಜಾಗೃತಿ ಪುಟ 30 ತಾ. 1-12-1976 


ಜೇನುಸಾಕಣೆ ಅಭಿವೃದ್ಧಿ 183 


ಪ್ರಮಾಣದ ಕೃಷಿಯಿಂದಲೇ ಸಂಘಗಳಿಗೆ ಮಾರಾಟಕ್ಕಾಗಿ ಹೆಚ್ಚಿನ ಪ್ರಮಾಣದ ಜೇನು 
ದೊರಕುವುದಲ್ಲದೆ ಹೆಚ್ಚಿನ ಲಾಭವಾಗುತ್ತದೆ. ರಾಜ್ಯದ ಹೆಸರು ಮುಂದೆ ಬರುತ್ತದೆ. 
ಇವರು ಇದರಲ್ಲಿ ಸುಧಾರಣೆಗಳನ್ನು ತರಲು ಯಾವಾಗಲೂ ಪ್ರಯತ್ನಿಸುತ್ತಿರುವುದ 
ರಿಂದ ಕೈಗಾರಿಕೆಯು ಮುಂದುವರಿಯುತ್ತದೆ. 


ಜೇನುಕೃಷಿಗೆ ಯೋಗ್ಯವೆಂದು ಆಯ್ದು ಕೊಂಡ 100ರ ಸಂಖ್ಯೆಯ ಹಳ್ಳಿಗಳಲ್ಲಿ 
ಪ್ರತಿ ಹಳ್ಳಿಗೆ ಒಬ್ಬೊಬ್ಬನಂತೆ 200-300 ಕಾಲೋನಿಗಳನ್ನು ಸಾಕುವ ಪೂರ್ಣಾವಧಿ 
ಉದ್ಯೋಗದ ಕೃಷಿಕನಿರಬೇಕು. ಪ್ರತಿ ಹಳ್ಳಿಯಲ್ಲಿ 20-30 ಕಾಲೋನಿಗಳನ್ನು ಸಾಕುವ 
ಹತ್ತು ಜನರು ಪೂರಕ ಉದ್ಮೋಗವುಳ್ಳವರಿರಬೇಕು. ಈ ಪ್ರಕಾರದ ಉದ್ದೇಶ ಮತ್ತು 
ನ್ನೂ ಇತರ ಕಾರ್ಯಕ್ರಮಗಳನ್ನು ಒಳಗೊಂಡ ಒಂದು ಸಮಗ್ರ ಜೇನುಕೃಷಿಯ 
ಯೋಜನೆಯು ನಮ್ಮ ರಾಜ್ಯಕ್ಕೆ ಅತ್ಯಗತ್ಯವಾಗಿರುತ್ತದೆ. ಈಗಿನ ವ್ಯವಸ್ಥೆಯು 
25 ವರ್ಷಗಳ ಹಿಂದಿನದು. ಈಗ ಈ ದಿಶೆಯಲ್ಲಿ ಕರ್ನಾಟಕವು ಮುಂದುವರಿದಿರು 
ವುದರಿಂದ ಕೋಷ್ಟಕ 7ರಲ್ಲಿ ವಿವರಿಸಿದೆ. 


ನಮ್ಮ 84,000 ಜೇನು ಕಾಲೋನಿಗಳು ಮತ್ತು 3,37,000 ಕಿಲೋಗ್ರಾಮ್‌ 
ಗಳ ಜಿಲ್ಲಾವಾರು ಉತ್ಪಾದನೆಯನ್ನು ಕೋಷ್ಟಕ 7ರಲ್ಲಿ ವಿವರಿಸಿದೆ. 
ಕೋಷ್ಟಕ 7 


ಕರ್ನಾಟಕ ರಾಜ್ಯದಲ್ಲಿ 
ಜೇನು ಕಾಲೋನಿಗಳ ಜಿಲ್ಲಾವಾರು ಉತ್ಪಾದನೆ 


3 





ಕಾಲೋನಿಗಳ 





ತಾಕಾ 





ಜ್‌ ಸಂಖ್ಯೆ (ಕಿಗ್ರಾಗಳಲ್ಲಿ) ಸರಾಸರಿ 
ಕೊಡಗು 34,962 | 2,02,300 5.8 
ದಕ್ಷಿಣ ಕನ್ನಡ 12,370 48.277 3.9 
ಉತ್ತರ ಕನ್ನಡ 12,178 31.870 2.6 
ಚಿಕ್ಕಮಗಳೂರು 8,392 20,013 2.4 
ಹಾಸನ 7.328 16.201 ಶು 
ಶಿವಮೊಗ್ಗ 5.685 15.941 2.8 
ತುಮಕೂರು 2.114 2,989 1.4 
ಮೈಸೂರು 843 — ಎ 
ಧಾರವಾಡ 48 | — ದಾ 


i ! 
ಆಧಾರ: ಕರ್ನಾಟಕ ರಾಜ್ಯ ಖಾದೀ ಗ್ರಾಮೋದ್ಯೋಗ ಆಯೋಗದ ಬೆಂಗಳೂರು ಕಛೇರಿಯಲ್ಲಿಯ 
ಅಂಕಿಸಂಖ್ಯೆಗಳು (1-4-76, 





184 ಜೇನಂಸಾಕಣೆ 


ಜಿಲ್ಲಾವಾರು ಸರಾಸರಿಯು ಇಷ್ಟು ಕೆಳಮಟ್ಟದ್ದಿದ್ದರೂ. ಸುಳ್ಯದಲ್ಲಿ (ದ.ಕನ್ನಡ) 
ರಬ್ಬರ್‌ ಎಸ್ಟೇಟುಗಳ ಸಮಾಪ ಇರುವ ಕೆಲವು ಕಾಲೋನಿಗಳು 40 ಕಿಲೋಗ್ರಾಮ್‌ 
ಉತ್ಪಾದಿಸುತ್ತಿದ್ದವೆಂದು ಅಧಿಕಾರಿಗಳಿಂದ ತಿಳಿದುಬರುತ್ತದೆ. ' 


ಮಡಕೆಜೇನು | 


ಆಧುನಿಕ ರೀತಿಯ ಜೇನುಕೃಷಿಯ ಪ್ರಚಾರವು ಕರ್ನಾಟಕದಲ್ಲಿ ಪ್ರಾರಂಭವಾಗಿ 
30-40 ವರ್ಷಗಳಾದವು. 22 ವರ್ಷಗಳಿಂದ ಈಚೆಗೆ ಪ್ರಚಾರವು ಹೆಚ್ಚು ಬಿರುಸಿ 
ನಿಂದ ಸಾಗುತ್ತಿದೆ. ಖಾದೀ ಗ್ರಾಮೋದ್ಯೋಗ ಆಯೋಗದವರು ವಿವಿಧ ಸಲಹೆ 
ಸಹಾಯಗಳನ್ನು ಕೊಡುತ್ತಬಂದಿದ್ದಾರೆ. ಆದಾಗ್ಯೂ ಕಳೆದ ಶತಮಾನಗಳಿಂದಲೂ 
ಪ್ರಚಾರದಲ್ಲಿದ್ದ ಮಡಿಕೆ, ಕುಂಟೆಗಳಲ್ಲಿ ಜೇನುಹುಳುಗಳನ್ನು ಸಾಕುವ ಪದ್ಧತಿಯು 
ಇನ್ನೂ ಹೋಗಿರುವುದಿಲ್ಲ. ಕೊಡಗಿನಲ್ಲಿ ಸುಮಾರು 1,300ರಷ್ಟು ಮಡಕೆಗಳು, 
ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಸುಮಾರು 800ರಷ್ಟು ಇನ್ನೂ ಪ್ರಚಾರದಲ್ಲಿರು 
ವುದು ಕಂಡುಬರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಅವು ಪ್ರಚಾರದಲ್ಲಿ 
ಇರುತ್ತವೆ. ಸಿರ್ಸಿ, ಸಿದ್ದಾಪುರ ತಾಲ್ಲೂಕುಗಳಲ್ಲಿ ಕುಂಟೆಗಳು ಪ್ರಚಾರದಲ್ಲಿ ಇರುತ್ತವೆ. 
ಅವುಗಳ ಸಂಖ್ಯೆಯೆಷ್ಟೆಂಬುದು ತಿಳಿಯುವುದಿಲ್ಲ. ಅಲ್ಲಿಯವರು ಅವುಗಳ ಹುಟ್ಟುವಳಿ 
ಯನ್ನು ಪೇಟೆಗೆ ತರುವುದಿಲ್ಲ. ಸ್ವಂತಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾರೆ. 


ಪೆಟ್ಟಿಗೆಗಳಲ್ಲಿಯಂತೆ ಗಡಿಗೆಗಳಲ್ಲಿಯೂ ಸರಾಸರಿ 4 ಕಿಲೋಗ್ರಾಮ್‌ ಜೇನು ದೊರ 
ಕುತ್ತದೆಂದು ಹೇಳಲಾಗುತ್ತದೆ. 3 ಕಿಲೋಗ್ರಾಮ್‌ಗಳು ದೊರಕುವುದು ಅಸಂಭವನೀಯ 
ವಲ್ಲ. ಆದರೆ ಈ ಹುಟ್ಟುವಳಿಯು ಕೇವಲ ಜೇನು ಎರಿಗಳದಲ್ಲ. ಮರಿ ಮೊಟ್ಟೆ 
ಗಳ ಎರಿಗಳದೂ ಸೇರಿರುತ್ತದೆ. ಆದರೂ ಇದಕ್ಕೆ 5-6 ರೂಪಾಯಿಗಳ ಬೆಲೆ ಸಿಗು 
ತ್ತದೆ. ಸಂಘ ಸಂಸ್ಥೆಗಳು ಈ ದರವನ್ನು ಕೊಟ್ಟು ಕೊಳ್ಳುತ್ತವೆ. ಹದಗೊಳಿಸಿದ _ 
ನಂತರ 7-8 ರೂಪಾಯಿಗಳಗೆ ಮಾರುತ್ತವೆ. 


ಈ ಕೃಷಿಕರು ಅನುಸರಿಸುತ್ತಿರುವ ರೀತಿಯನ್ನು ಈ ಮೊದಲು ವರ್ಣಿಸಲಾಗಿರು 
ತ್ತದೆ. ಸುಗ್ಗಿಯ ಒಂದು ಒಂದೂವರೆ ತಿಂಗಳ ಮೊದಲು, ಸ್ವಾರ್ಮಿಂಗ್‌ ಆಗುವ 
ಹಂಗಾಮಿನಲ್ಲಿ ಅವು ಬಂದು ಸೇರುವ ಸ್ಥಳಗಳಲ್ಲಿಯ ಗಿಡಗಳಿಗೆ ವಿಶಿಷ್ಟ ಆಕೃತಿ, 
ಆಕಾರಗಳ ಗಡಿಗೆಗಳನ್ನು ಕಟ್ಟುತ್ತಾರೆ. ತಕ್ಕ ಸಮಯದಲ್ಲಿ ಸ್ವಾರ್ಮುಗಳು ಅವು 
ಗಳನ್ನು ಅಥವಾ ಅವುಗಳಲ್ಲಿಯ ಕೆಲವನ್ನು ಒಳಸೇರುತ್ತವೆ. ಇದಾದ ಕೆಲವು ದಿನ 


ಗಳ ನಂತರ ಅವುಗಳನ್ನು ಮನೆಗೆ ತಂದು ಜಂತಿಗಳಿಗೆ ತೂಗುಹಾಕುತ್ತಾರೆ. ಕೆಲವು , 


ತಿಂಗಳುಗಳಲ್ಲಿ ಒಳಗೆ ಜೇನು ತಯಾರಾಗುತ್ತದೆ. ಗಡಿಗೆಯನ್ನು ಕೈಯಲ್ಲಿ ಹಿಡಿದು 
ನೋಡುವಷ್ಟರಲ್ಲಿ ಅನುಭವಿಕರಿಗೆ ಇದು ತಿಳಿಯುತ್ತದೆ. ಆಗ ಹೊಗೆ ಹಾಕಿ ಜೇನು 
ಹುಳುಗಳನ್ನು ಹಾರಿಸಿಬಿಡುತ್ತಾರೆ. ಮರಿಮೊಟ್ಟೆಗಳ ಸಮೇತವಾದ ಒಳಗಿನ ಎಲ್ಲ 
ಎರಿಗಳನ್ನು ಚೆನ್ನಾಗಿ ಹಿಂಡಿ ಜೇನನ್ನು ಪಡೆದುಕೊಂಡು ಸಂಘಗಳಿಗೂ ಮಾರುತ್ತಾರೆ. 


ಜೇನುಸಾಕಣೆ ಅಭಿವೃದ್ಧಿ 185 


ಹುಳುಗಳು ರಾಣಿ ಸಮೇತವಾಗಿ ಎಲ್ಲಿಗೋ ಹಾರಿಹೋಗುತ್ತವೆ. ಅಲ್ಲಿ ನೆಲೆಸುತ್ತವೆ 


ಕೃಷಿಕನಿಗೆ ಅವು ಕೊಡಬಹುದಾದ ಉತ್ಪತ್ತಿಯನ್ನು ಕೊಟ್ಟು ಹಾರಿಹೋಗು 
ತ್ತವೆ. ಅವು ಉಳಿಯಲೇಬೇಕೆಂಬುದಿಲ್ಲ. ಮರುವರ್ಷ ಅವು ಅಲ್ಲದಿದ್ದರೆ ಬೇರೆ 
ಹುಳುಗಳು ಸ್ವಾರ್ಮ್‌ ಆಗಿ ಬಂದೇಬರುತ್ತವೆ. 


10-12 ಮಡಿಕೆಗಳನ್ನು ಸಾಕಿಕೊಂಡು 30-40 ಕಿ.ಗ್ರಾ. ಉತ್ಪಾದಿಸಿಕೊಂಡು 
ಮನೆ ಖರ್ಚಿಗೆ ಸ್ವಲ್ಪ ಇಟ್ಟುಕೊಂಡು, ಉಳಿದದ್ದನ್ನು ಮಾರಿ 150-200 ರೂಪಾಯಿ 
ಗಳನ್ನು ಗಳಿಸುವ ನೂರಾರು ಮಂದಿ ಜೇನುಕೃಷಿಕರು ಕರ್ನಾಟಕದಲ್ಲಿ ಇದ್ದಾರೆ. 


ಕೆಲವರು ಕೇವಲ ಜೇನುಎರಿಗಳನ್ನು ಮಾತ್ರ ತೆಗೆದುಕೊಂಡು ಮರಿಮೊಟ್ಟೆ 
ಗಳ ಎರಿಗಳನ್ನು ಹಾಗೆಯೇ ಇಟ್ಟುಬಿಡುತ್ತಾರೆ. ಹಾಗೆ ಮಾಡುವಾಗ ಹೊಗೆ ಹಾಕು 
ವುದಿಲ್ಲ. ಆಗ ಹುಳುಗಳು ತಿರುಗಿ ಆವೇ ಗಡಿಗೆಗಳಲ್ಲಿ ಬಂದು ಅಲ್ಲಿ ತಮ್ಮ ಜೀವನ 
ಕ್ರಮವನ್ನು ಹೊಸದಾಗಿ ಪ್ರಾರಂಭಿಸುತ್ತವೆ. ಸಿರ್ಸಿ ಸಿದ್ದಾಪುರ ತಾಲೂಕುಗಳಲ್ಲಿ 
ಅನೇಕರು ಈ ಕ್ರಮವನ್ನು ಅನುಸರಿಸುತ್ತಾರೆ. ಅವರು ಕುಂಟೆಗಳಲ್ಲಿ (ಗಡಿಗೆಗಳಲ್ಲಿ) 
ಹುಳುಗಳನ್ನು ಸಾಕುತ್ತಾರೆ. ಕಾಶ್ಮೀರ, ಪಂಜಾಬ್‌, ಹಿಮಾಚಲ ಪ್ರದೇಶಗಳಲ್ಲಿ ಕೂಡ 
ಜೇನುಎರಿಗಳನ್ನು ಮಾತ್ರ ತೆಗೆದುಕೊಂಡು ಮರಿಮೊಟ್ಟೆಗಳ ಎರಿಗಳನ್ನು ಹುಳುಗಳಿಗೆ 
ಬಿಡುವ ಪರಿಪಾಠವಿದೆ. ಅವರು ಉಪಯೋಗಿಸುವ ಮಡಕೆಗಳು ಆದಕ್ಕೆ ಅನುಕೂಲ 
ವಾಗಿರುತ್ತವೆ. 


ಜೇನುಕೃಷಿಯ ಆಧುನಿಕ ಕ್ರಮಗಳ ಸಾಧ್ಮಾಸಾಧ್ಯಕೆಗಳು 


1. ಐ.ಎಸ್‌.ಐ. ಎರಡು ಸುಪರುಗಳ ಪೆಟ್ಟಿಗೆಗಳ ಬೆಲೆಯು 50 ರೂಪಾಯಿ 
ಗಳಿಗಿಂತಲೂ ಜಾಸ್ತಿ, ಮೇಣದ ಹಾಳೆ, ರಾಣಿಗೇಟು. ಹೊಗೆಅಂಡೆ, ಸ್ಟೂಲು 
ಇತ್ಯಾದಿ ಸರಂಜಾಮುಗಳಿಗೆ ಪ್ರತಿ ಪೆಟ್ಟಿಗೆಗೆ 75 ರೂಪಾಯಿಗಳು ಬೇಕು. ಆಯೋಗ 
ದಿಂದ ಸಹಾಯಧನ ದೊರಕಿದರೂ 55 ರೂಪಾಯಿಗಳು ಬೇಕು. ಇವು ತಾಳುತ್ತವೆ 
ಎಂಬುದು ನಿಜ ಆದರೆ ಪ್ರಾರಂಭದಲ್ಲಿ ಹಣ ಹಾಕಬೇಕು. 

2. ಪೆಟ್ಟಿಗೆಗಳ ಪೂರೈಕೆಯ ವ್ಯವಸ್ಥೆಯು ಸಮಾಧಾನಕಾರಕವಲ್ಲ. ಅವಶ್ಯ 
ವುಳ್ಳಷ್ಟು ಪೆಟ್ಟಿಗೆಗಳು ಸಹಾಯಧನದಿಂದ ಸಿಗುವುದಿಲ್ಲ. ವರ್ಷಕ್ಕೆ ಇಂತಿಷ್ಟೇ ಎಂಬ 
ನಿಯಮವಿದೆ. 


3. ಇವುಗಳಲ್ಲಿ ಜೇನು ಹುಳುಗಳನ್ನು ಕೂಡಿಟ್ಟ ಮಾತ್ರದಿಂದ ಜೇನು ಸಿಗು 
ದಿಲ್ಲ. ವರ್ಷದುದ್ದಕ್ಕೂ ಅವುಗಳ ಆರೈಕೆಯನ್ನು ನೋಡುತ್ತ ಇರಬೇಕಾಗುತ್ತದೆ. 
ತಕ ಆಹಾರಕ್ಕಾಗಿ ಖರ್ಚನ್ನು ಮಾಡುತ್ತ ಇರಬೇಕು. ಉತ್ಪಾದನೆಯ ಮಡಕೆ 


<M EL 


186 ಜೇನುಸಾಕಣೆ 


ಗಳಿಗಿಂತ ಹೆಚ್ಚು ಜಾಸ್ತಿ ಎಂದು ಹೇಳಲಾಗುವುದಿಲ್ಲ. ಹುಳುಗಳು ಗೂಡನ್ನು ಬಿಟ್ಟು 
ಹಾರಿಹೋಗುವುದೂ ಉಂಟು. \ 


4. ಮಡಕೆಗಳಲ್ಲಿ ಜೇನು ಹುಳುಗಳನ್ನು ಸಾಕುವವರಿಗೆ ಇವೆಲ್ಲ ತಶೆನೋವು 
ಗಳಿಲ್ಲ. ಹೆಚ್ಚೋ ಕಡಮೆಯೋ ಜೇನು ಸಿಕ್ಕೇ ಸಿಗುತ್ತದೆ. ಧರ್ಮದ ಬೆಳೆ. ಗಡಿಗೆ 
ಯನ್ನು ಖರೀದಿಮಾಡಲು ಎರಡು ರೂಪಾಯಿಗಳಷ್ಟು ಹಣ ತೆತ್ತರೆ ಸಾಕು. 


ಇದು ನಮ್ಮಂಥ ಬಡದೇಶಗಳ ಜನರ ಮಾತಲ್ಲ. ಯೂರೋಪ್‌ನಲ್ಲಿ ಸೈಪ್‌ಗಳು 
ಹಾಗೂ ಕುಬೇರರ ದೇಶವಾದ ಅಮೇರಿಕದಲ್ಲಿಯೂ ಬಾಕ್ಸ್‌ ಹೈವ್‌ಗಳು ಇದ್ರೇ 
ಇರುತ್ತವೆ. 

ಮಡಕೆ ಕುಂಟೆಗಳು ಹೋಗಿಬಿಟ್ಟು ಪೆಟ್ಟಿಗೆಗಳೇ ಪ್ರಚಾರದಲ್ಲಿ ಬರಬೇಕಾದರೆ 
(1) ಪೆಟ್ಟಿಗೆಗಳು ಅವಶ್ಯವುಳ್ಳ ಪ್ರಮಾಣದಲ್ಲಿ ಈಗಿನ ಅರ್ಧ, ಆದಕ್ಕೂ ಕಡಮೆ ಬೆಲೆಗೆ 
ದೊರೆಯುವಂತಾಗಬೇಕು. (2) ಪೆಟ್ಟಿಗೆಗಳಲ್ಲಿ, ಮಡಕೆಗಳ್ಲಿ ದೊರಕುವ ಉತ್ಪನ್ನ 
ಕ್ಕಿಂತ ಮೂರು ಪಾಲು ಹೆಚ್ಚು ಉತ್ಪನ್ನ ಸಿಗುವಂತಾಗಬೇಕು ಎಂದರೆ ಜೇನುಕೃಷಿಕ 
ರಿಗೆ ಜೇನು ಸಾಕುವುದರ ಪೂರ್ಣ ಜ್ಞಾನವು ದೊರಕಬೇಕು. (3) ಪೆಟ್ಟಿಗೆಜೇನಿಗೆ 
ಮಡಿಕೆಜೇನಿಗೆ ಸಿಗುವ ಬೆಲೆಯ 13-2 ಪಟ್ಟಿನಷ್ಟು ಹೆಚ್ಚು ಬೆಲೆ ಸಿಗಬೇಕು. 


ಅನುಬಂಧ 1 


ಜೇನುಹುಳುಗಳ ಭಾಸೆ 


ಕಾರ್ಮಿಕ ಹುಳುಗಳು ಮಕರಂದ ಪರಾಗಗಳ ಭಾರವನ್ನು ಹೊತ್ತುಕೊಂಡು 
ಗೂಡಿಗೆ ಮರಳುವಷ್ಟರಲ್ಲಿ ಬಾಗಿಲಲ್ಲಿಯೇ ಕಾದುಕೊಂಡಿದ್ದ ಎಳೆಯ ಹುಳುಗಳು 
ಅದನ್ನು ಅಲ್ಲಿಯೇ ಇಳಿಸಿಕೊಂಡು ಕಣಗಳಿಗೆ ತಂದು ದಾಸ್ತಾನು ಮಾಡಿಡುತ್ತವೆ. 
ಹೊರಗಿನಿಂದ ಬಂದ ಹುಳುಗಳು ತಿರುಗಿ ಆಹಾರಸಂಚಯಕ್ಕಾಗಿ ಹಾರಿಹೋಗುತ್ತವೆ. 


ಕೆಲವು ಸಲ ಹಾಗಾಗದೆ ಹೊರಗಿನಿಂದ ಬಂದವು ಭಾರವನ್ನು ಹೊತ್ತುಕೊಂಡು 
ಹುಟ್ಟುಗಳತ್ತ ಹೋಗುತ್ತವೆ. ಕಣಗಳಲ್ಲಿ ಅದನ್ನು ಕೂಡಿಟ್ಟ ನಂತರ ಅಥವಾ ಆ 
ಮೊದಲೇ ಹುಟ್ಟುಗಳ ಮೇಲೆ ವರ್ತುಳಾಕಾರದ ಅಥವಾ ಅರ್ಥ ವರ್ತುಳಾಕಾರದ 
ಸುತ್ತುಗಳನ್ನು ಹಾಕುತ್ತವೆ. ಇದನ್ನು ಜೇನುಕೃಷಿಕರು ಆಗಾಗ್ಗೆ ನೋಡುತ್ತಿರುತ್ತಾರೆ. 
ಇದು ಹುಳುಗಳ ಮನರಂಜನೆಯ ಕಾರ್ಯಕ್ರಮ ಅಥವಾ ನೃತ್ಯವೆಂದು ಅನೇಕರು 
ತಿಳಿಯುತ್ತಾರೆ. 


1788ರಲ್ಲಿ ಅರ್ನ್ಸ್‌ ಸ್ಪಿರುನರ್‌. ಎಂಬ ಜೇನುಕೃಷಿಕನು ಇದು ಮನ 
ರಂಜನದ ವಿಷಯವಲ್ಲ, ಈ ನೃತ್ಯದಲ್ಲಿ ಯಾವುದೋ ಉದ್ದೇಶವಿದೆ. ಬಹುಶಃ 
ಪರಾಗ ಮಕರಂದಗಳು ಇಂಥ ಕಡೆಯಲ್ಲಿ ಲಭ್ಯವಾಗುತ್ತವೆ ಎಂದು ಒಳಗಿರುವ ಹುಳು 
ಗಳಿಗೆ ತಿಳಿಸಂವ ವಿಧಾನವಾಗಿರಬೇಕು ಎಂದು ಹೇಳಿದನು. ಯಾರೂ ಅತ್ತ ಲಕ್ಷ್ಯ 
ಕೊಡಲಿಲ್ಲ. ಕಳದ ಶತಮಾನದ ಆಖೈರಿನಲ್ಲಿ ಡಾ। ಇ. ಆರ್‌. ರೂಟರ್‌ ಅವರೂ 
1916ರ ಸುಮಾರಿನಲ್ಲಿ ಡಾ॥ ಓ. ಡಬ್ಲ್ಯೂ. ಪಾರ್ಕರೂ ಇದೇ ಅಭಿಪ್ರಾಯವಿತ್ತರು. 
ಎಲ್ಲರೂ ಇದು ತಮಾಷೆಯಂದು ತಿಳಿದರು. ಆದರೆ ಕಾರ್ಲ್‌ವಾನ್‌ ಫ್ರಿಟ್‌ ಎಂಬ 
ಜರ್ಮನ್‌ ಪ್ರಾಧ್ಯಾಪಕರು 1918-20ರಲ್ಲಿ ಬಗೆಬಗೆಯ ಸಾಧನಗಳ ಸಹಾಯದಿಂದ 
ಇದು ನೃತ್ಯವಲ್ಲ, ಜೇನುಹುಳುಗಳ ಭಾಷೆ ಎಂದು ಸಿದ್ದಮಾಡಿ ತೋರಿಸಿದರು. 
ಆದರೆ ನೃತ್ಯ ಎಂಬ ಶಬ್ದವು ಬದಲಾಗಲಿಲ್ಲ. 308 


ನೃತ್ಯಗಳಲ್ಲಿ ಆನೇಕ ವಿಧಾನಗಳಿರುತ್ತವೆ. ಅವುಗಳಿಗೆ ಬೇರೆ ಬೇರೆ ಅರ್ಥ 
ಗಳಿರುತ್ತವೆ. ಆದರೆ ಎಲ್ಲವುಗಳ ಊದ್ರೇಶ ಒಂದೇ. ಪರಾಗ ಮಕರಂದಗಳು ಯಾವ 
ದಿಕ್ಕಿನಲ್ಲಿ, ಎಷ್ಟು ದೂರದಲ್ಲಿ. ಯಾವ ಪ್ರಮಾಣದಲ್ಲಿ ಇರುತ್ತವೆ ಎಂದು ಗೂಡಿನೊಳಗಿನ 
ಹುಳುಗಳಿಗೆ ತಿಳಿಸುವುದು ಪರಾಗ ಮಕರಂದಗಳ ವಾಸನೆಯಿಂದ ಅಲ್ಲಿರುವ ಹೂವು 
ಗಳು ಯಾವುವು ಎಂದೂ ತಿಳಿಯುತ್ತದೆ. ನೃತ್ತ ಮುಗಿಯುವ ಪೂರ್ವದಲ್ಲಿಯೇ 
ಸುಳಿವು ತಿಳಿದು ಎಷ್ಟೋ ಹುಳುಗಳು ಗೂಡಿನಿಂದ ಹೊರಬೀಳುತ್ತವೆ. ನೃತ್ತ ಮುಗಿದ 
ಮೇಲಂತೂ ತಂಡ ತಂಡವಾಗಿ ಹೊರಬೀಳುತ್ತವೆ. ಎಷ್ಟೋ ಸಲ ಪರಾಗ ಮಕರಂದ 


188 ಜೇನುಸಾಕಣೆ 


ಗಳನ್ನು ಹೊತ್ತುಕೊಂಡು ಗೂಡುಗಳಿಗೆ ಮರಳುತ್ತಿರುವಾಗ ದಾರಿಯುದ್ದಕ್ಕೂ ತಮ್ಮ 
ದೇಹದೊಳಗಿನ ವಾಸನಾಗ್ರಂಥಿಯಿಂದ ವಾಸನೆಯನ್ನು ಹೊರಬಿಡುತ್ತವೆ. ಅದು 
ಕೂಡ ಸೂಚನೆ. ಆದರ ಮಾರ್ಗವಾಗಿಯೂ ಇತರೇ ಹುಳುಗಳು ಹೂವುಗಳನ್ನು 
ಸಂಧಿಸುತ್ತವೆ. ಜೋರಾಗಿ ಗಾಳಿಯು ಬೀಸುತ್ತಿದ್ದರೆ ವಾಸನೆಯು ಹರಡಿಹೋಗು 


ತ್ತದೆ, 





್ಕ \ 
0 ಹಣ ಇರು” 


೯ ಸೂಟರ್‌ 


ಚಿತ್ರ 50: ಜೇನುಹುಳುಗಳ ಭಾಷೆ 

A ಗೂಡಿನೊಳಗಿನ ವ್ಯಾಗ್‌ಟೇಲ್‌ ನೃತ್ಯ; ೫, E ಸೂರ್ಯ, ಹೂಗಿಡ, ಗೂಡು ಒಂದೇ ರೇಖೆಯಲ್ಲಿ 
ರುವಾಗ; €, ರ ಸೂರ್ಯ, ಹೂಗಿಡ, ಗೂಡು ಒಂದೇರೇಖೆಯಲ್ಲಿ ಇಲ್ಲದಿರುವಾಗ 
ಆಧಾರ: “Bees and People”, ಎಂಬ (ಇಂಗ್ಲಿಷಿಗೆ ಭಾಷಾಂತರಿತ) ರಸಿಯನ್‌ ಪುಸ್ತಕ 


ಸೃತ್ಯಗಳ ಕೆಲವು ಮಾದರಿಗಳು; ಸಿ ಚಿತ್ರದಲ್ಲಿ ತೋರಿಸಿರುವಂತೆ 50-100 
ಮಾಟರುಗಳ ಅಂತರದಲ್ಲಿ ಸಾಕಷ್ಟು ಹೂವುಗಳು ಇರುತ್ತಿದ್ದರೆ, ಜೇನುಹುಳುಗಳು 
ಒಂದು ಪೂರ್ಣ ವರ್ತುಳವನ್ನು ಮುಗಿಸಿ ಕೂಡಲೇ ಹಿಂತಿರುಗಿ ವಿರುದ್ಧ ದಿಕ್ಕಿನಿಂದ 


1 


ಜೇನುಹುಳುಗಳ ಭಾಷೆ 189 


ಇನ್ನೊಂದು ವರ್ತುಳವನ್ನು ಮುಗಿಸುತ್ತವೆ. ೫.೮.1).೧. ಚಿತ್ರಗಳಲ್ಲಿ ತೋರಿಸಿದಂತೆ 
ಹೂವುಗಳು ಅದಕ್ಕೂ ದೂರದಲ್ಲಿ ಲಭ್ಯವಿದ್ದರೆ, ಒಂದು ಸುತ್ತನ್ನು ಅರ್ಧ ಮುಗಿಸಿದ 
ಕೂಡಲೇ ಅದನ್ನು ಅಲ್ಲಿಗೇ ಬಿಟ್ಟು ಆ "ನರಕ ಹಾ ವ್ಯಾಸದ ಮಾರ್ಗದಿಂದ ತಿರುಗಿ 
ಮೊದಲು ಪ್ರಾರಂಭಿಸಿದ ಸ್ಥಳಕ್ಕೇ ಬಂದು, ಸ ದಿಕ್ಕಿನಿಂದ ಆ ವರ್ತುಳ 
ವನ್ನು ಮುಗಿಸುತ್ತವೆ. ವ್ಯಾಸದ ಮಾರ್ಗವಾಗಿ, ಹೋಗುತ್ತಿ ರುವಾಗ ಹಿಂಬದಿಯನ್ನು 
ಅಂದರೆ, ಉದರವನ್ನು ಆಚೆ ಈಚೆ ಅಲುಗಾಡಿಸುತ್ತ, ಕುಣಿಸುತ್ತ ಹೋಗುತ್ತವೆ. 
ಇದಕ್ಕೆ ವ್ಯಾಗ್‌ಟೇಲ್‌ ನೃತ್ಯವೆಂಬ ಹೆಸರನ್ನು ಕೊಟ್ಟಿರುತ್ತಾರೆ. 8 ಎಂಬ ಚಿತ್ರ 
ದಲ್ಲಿ ತೋರಿಸಿರುವಂತೆ ಅರ್ಧ ವರ್ತುಳವನ್ನು ಮುಗಿಸಿದ ನಂತರ ನೇರವಾಗಿ ಮೇಲೇರಿ 
ಬಂದು ಇನ್ನೊಂದು ದಿಕ್ಕಿನಿಂದ ವರ್ತುಳವನ್ನು ಮುಗಿಸಿದರೆ ಹೂವುಗಳು ಸೂರ್ಯ 
ನಿರುವ ದಿಕ್ಕಿನಿಂದ ಹೋದರೆ ಸಿಗುತ್ತವೆ ಎಂದು ಅರ್ಥ. ಔ ಎಂಬ ಚಿತ್ರದಲ್ಲಿ ತೋರಿ 
ಸಿರುವಂತೆ ಕೆಳಗಿನಿಂದ ಹೊರಟು ಅರ್ಧವರ್ತುಳವನ್ನು ಮುಗಿಸಿ ಕೆಳಗೆ ಇಳಿದು. 
ಬಂದು ಇನ್ನೊಂದು ದಿಕ್ಕಿನಿಂದ ವರ್ತುಳವನ್ನು ಮುಗಿಸಿದರೆ, ಗೂಡಿನಿಂದ ಹೊರಟು 
ಸೂರ್ಯನಿರುವ ದಿಕ್ಕಿಗೆ ವಿರುದ್ಧವಾಗಿ ಹೊ ದರೆ ಹೂವುಗಳು ದೊರಕುತ್ತವೆಂದು 
ಅರ್ಥ. € ಮತ್ತು D ಚಿತ್ರಗಳಲ್ಲಿ ಹುಳುವು ಕೈಕೊಂಡ ಮಾರ್ಗವು ಲಂಬವಾಗಿರದೆ 
ಹುಟ್ಟಿಗೆ ಅಡ್ಡವಾಗಿ ಇರುತ್ತದೆ. ಎಷ್ಟೆಷ್ಟು ಅಡ್ಡವಾಗಿ ಹುಳುವು ದಾರಿಯನ್ನು 
ತೋರಿಸುತ್ತದೆಯೋ ಅಷ್ಟಷ್ಟು ಓರೆಯಾಗಿ ಚ ಗ ಸೂಚನೆ. ಸೂರ್ಯ 
ನನ್ನು ಆಧಾರವಾಗಿ ಇಟ್ಟುಕೊಂಡು ಓರೆಯಾಗಿ ದಾರಿ ಸಾಗಿಸಬೇಕೆಂಬ ಅರ್ಥ. 
ಹುಳುವು ಈ ನೃತ್ಯವನ್ನು ಒಂದೇ ಸಲ ಮಾಡುವುದಿಲ್ಲ. ಎಷ್ಟೋ ಸಲ ತಿರುಗು 
ತ್ತಿರುತ್ತದೆ. ಹೂವುಗಳು ಸಮಾಪದಲ್ಲಿ ದೊರಕುವಂತಿದ್ದರೆ, ಅಂದರೆ 75 ಮಾಟರ್‌ 
ಗಳಷ್ಟು ದೂರದಲ್ಲಿದ್ದರೆ ನಿಮಿಷಕ್ಕೆ 40 ಸುತ್ತುಗಳಂತೆ ಅತಿ ವೇಗದಿಂದ ಅದು 
ತಿರುಗುತ್ತದೆ ಹಾಗೂ 3 ಕಿಲೋಮಿಟರುಗಳಷ್ಟು ದೂರದಲ್ಲಿ ಇದ್ದರೆ ನಿಮಿಷಕ್ಕೆ 
ಆಂದಾಜು 8 ಸುತ್ತುಗಳಂತೆ ತಿರುಗುತ್ತವೆ. (8-398) NN 


ಅನುಬಂಧ 2 


ಔಷಧೀಯ ಜೇನುತುಪ್ಪಗಳು 


ಮಕರಂದವು ಸಕ್ಕರೆಯ ನೀರು. ಜೇನುಹುಳುಗಳ ಒಂದು ಗ್ರಂಧಿಯಲ್ಲಿಯ 
ಇನ್ವರ್ತಾಸೆಯೆಂಬ ಕಿಣ್ವ ವು ಅದನ್ನು ಜೇನುತುಪ್ಪವಾಗಿ ಮಾರ್ಪಡಿಸುತ್ತದೆ. ಜೇನು 
ಮುಖ್ಯವಾಗಿ ದ್ರಾಕ್ಷಾಶರ್ಕರ ಮತ್ತು ಫಲಶರ್ಕರಗಳ ಮಿಶ್ರಣ. ಇನ್ವರ್ತಾಸೇ ಕಿಣ್ವದ 
ಸಹಾಯದಿಂದ ಸಾಮಾನ್ಯ ಸಕ್ಕರೆಯಿಂದ ಕೃತಕ ಜೇನುತುಪ್ಪವನ್ನು ಚಾ ಸಬಹುದು 
ತಯಾರಿಸುತ್ತಲೂ ಇದ್ದಾರೆ. 
ಲ್ಯ ಲಿ nfs H, ೦ ಫ್‌ CH,20; 4 C,H,,0, 
ಸಕ್ಕರೆ ನೀರು ಫಲಶರ್ಕರ ದ್ರಾಕ್ಷಾಶರ್ಕರ 
ನಿಜವಾದ ಜೇನುತುಪ್ಪದಲ್ಲಿ ಇವೆರಡು ಸಕ್ಕರೆಗಳೇ ಅಲ್ಲದೆ ಸಸಾರಜನಕಗಳು 
ಜೀವಸತ್ವಗಳು, ಖನಿಜಗಳು, ಪರಿಮಳ ದ್ರವ್ಯಗಳು, ಬಣ ಗಳೆ. ಅಂಶಗಳು, ಇನ್ನೂ 
ಕಂಡುಹಿಡಿಯಲಾಗದಿರುವ ಕೆಲವು ಇತರ ಆಂಶಗಳೂ ಇರುತ್ತವೆ ವೆ. ಇದಲ್ಲದೆ ಫಲ 
ಶರ್ಕರದ ಪ್ರಮಾಣದ ದ್ರಾಕ್ಷಾಶರ್ಕರದ ಪ್ರಮಾಣಕ್ಕಿಂತ ಅಧಿಕವಾಗಿರುತ್ತದೆ. ಇದು 
ನಿಜವಾದ ಜೇನುತುಪ್ಪದ ಶ್ರೇಷ್ಠತೆಯನ್ನು ಸೂಚಿಸುತ್ತದೆ. ಕೃತಕ ಜೇನುತುಪ್ಪದಲ್ಲಿ 
ಅವೆರಡೂ ಸಮಾನ ಅಂಶಗಳಲ್ಲಿ ಇರುತ್ತವೆ. 
ಸೃಷ್ಟಿಯಲ್ಲಿ : ಹೂವುಗಳು ಇರದಿದ್ದಾಗ ಗ ಲ್ಪ ಅಧಿಕ ಪ್ರಮಾಣದಿಂದ ಸಕ್ಕರೆಯ 
ಪಾಕವನ್ನು ಜೇನುಹುಳುಗಳಿಗೆ ಕೊಟ್ಟ ರೆ ಅ ಕೃತಕ ಜೇನಿನಂತೆಯೇ ಇರುವ, ಅಂದರೆ 
ಘಲಶರ್ಕರ ದ್ರಾಕ್ಷಾಶರ್ಕರಗಳು ಸರಿಸ ಧನ ಪ್ರಮಾಣದಲ್ಲಿರು ವ ದ್ರವವನ್ನು ತಯಾ 
ರಿಸಿ ಹುಟ್ಟುಗಳ ಕಣಗಳಲ್ಲಿ ಕೂಡಿಡುತ್ತವೆ. ಅಂದಮೇಲೆ ಮಕರಂದದ ಶ್ರೇಷ್ಠತೆಯು 
ಹೆಚ್ಚಿನದೆಂದಾಯಿತು. 


ಜೇನುಹುಳುಗಳು ಎಲ್ಲ ಹೂವುಗಳನ್ನೂ ಸಂದರ್ಶಿಸುವುದಿಲ್ಲ. ಆ ಕೆಲವು ಹೂವು 
ಗಳ ಮಕರಂದವು ವ್ಯರ್ಥವಾಗುತ್ತದೆ. ಉದಾಹರಣೆ: ನಮ್ಮಲ್ಲಿ ಬೆಳೆಯುತ್ತಿರುವ 
ನೀಲಗಿರಿ ಗಿಡಗಳ ಹೂವುಗಳು. ಇಂಥ ಹೂವುಗಳ ಮಕರಂದ ಉಪಯೋಗವಾಗುವ 
ಉಪಾಯವನ್ನು ಸಹ ಕಂಡುಹಿಡಿದಿದ್ದಾರೆ. ಈ ಹೂವಿನ ಮಕರಂದದಲ್ಲಿ ಸಕ್ಕರೆಯ 
ಸಾಂದ್ರ, ತೆಯದೇ ಇರುವ ಸಕ್ಕ ರೆಯ ಪಾಕವನ್ನು ತಯಾರಿಸಿ, ಅದರಲ್ರಿ ಕೇವಲ 
ಒಂದೆರಡು ಆ ಹೂವುಗಳನ್ನು ಹಾಕಿ ಅಥವಾ ಅವುಗಳೊಳಗಿನ ಮಕರಂದದ ತೀ 
ಸಣ್ಣ ಪನಿಯನ್ನು ಹಾಕಿ, ಹೆಚ್ಚಾಗಿ ಬೆರೆಸಿ ಖಾಲೀ ಸುಪರಿನಲ್ಲಿ ಇಡುವುದು. ಅದು 
ಗೈರ ಹಂಗಾಮಂ ಆಗಿದ್ದರೆ, ಹುಳುಗಳು ಅದನ್ನು ಸ್ವೀಕರಿಸುತ್ತವೆ, ಸೇವಿಸುತ್ತವೆ. 
ಕ್ರಮೇಣ ಹೂವುಗಳ ಸಂಖ್ಯೆ ಯನ್ನು ಅಥವಾ ಮಕರಂದದ ಪ ಪ್ರಮಾಣವನ್ನು ಏರಿಸುತ್ತ 
ಹೋಗುವುದು. ಕೆಲವೇ ದಿನಗಳಲ್ಲಿ ಹುಳುಗಳಿಗೆ ಆ ಮಕರಂದದ ರುಚಿ ಸಿಗುತ್ತದೆ. 


ಔಷಧೀಯ ಜೇನುತುಪ್ಪಗಳು ` 191 


ಹೂವುಗಳನ್ನು ಸಂದರ್ಶಿಸಿ, ಅವುಗಳ ಮಕರಂದವನ್ನು; ಸಂಗ್ರಹಿಸಿ ಗೂಡಿಗೆ ತರ 


ರಷ್ಯಾದ ವಿಜ್ಞಾನಿಗಳು ಈ ಜ್ಞಾನವನ್ನು ಇಲ್ಲಿಗೇ ಬಿಡಲಿಲ್ಲ. ಹೂವು ಮತ್ತು 
ಮಕರಂದಗಳ ಬದಲಾಗಿ ಬೇರೆ ಬೇರೆ ಔಷಧೀಯಗಳನ್ನೂ, ಜೀವಸತ್ವಗಳನ್ನೂ ಬೆರೆಸಿ 
ದರು. ಈ ಪ್ರಕಾರ ವೈದ್ಯಕೀಯ ಉಪಚಾರಗಳಿಗೆ ಯೋಗ್ಯವಾದ ಮತ್ತು ಪೌಷ್ಟಿಕ 
ಗಳೆಂದು ಉಪಯೋಗಿಸಬರುವ ಜೇನುತುಪ್ಪವನ್ನು ತಯಾರಿಸಿಕೊಂಡರು. ಕೆಲವು 
ಸೇವಿಸಲು ತಕ್ಕವಾದ ಜೇನುತುಪ್ಪಗಳು. ಕೆಲವು ಚುಚ್ಚುಮದ್ದುಗಳಿಗೆ ತಕ್ಕವಾದವುಗಳು. 
ಇಷ್ಟರೊಳಗಾಗಿ ಸ್ವಪ್ಟೊಸೈಡ್‌ ಫೈಟನ್‌, ಕನ್ವೆಲ್ಲಾರಿಯ, ಪೆಪ್ಸಿನ್‌, ಓವರೀನ್‌, 
ಮಾಮಾನ್‌, ಸ್ಪರ್ಮಟೋಕ್ರಿನ್‌, ಹೆಪಟೋಕ್ರೀನ್‌, ಅದೋನಿಸೈಡ್‌ ಗಿತಶೀನ್‌, 
ಕ್ಯಾಲ್ಸಿಯಂ ಕ್ಲೋರೈಡ್‌ಗಳನ್ನು ಬೆರೆಸಿದ ಔಷಧೀಯಗಳು ಸಿದ್ಧಗೊಂಡಿವೆ. ಇವೆಲ್ಲ 
ಔಷಧೀಯಗಳ ಗುಣಧರ್ಮಗಳನ್ನು ಜೇನುಹುಳುಗಳು ವರ್ಧಿಸುತ್ತವೆ. ಅವು 
ತಯಾರಿಸಿದ ಔಷಧೀಯ ಜೇನುತುಪ್ಪವು. ರೋಗಗಳನ್ನು ಗುಣಪಡಿಸುತ್ತದಲ್ಲದೆ 
ರೋಗ್ಯವನ್ನೂ ಹೆಚ್ಚಿಸುತ್ತದೆ. ಡಿಜಿಚೆಲಿಸ್‌. ಆದೊನಿಸ್‌ ವರ್ನಲಿಸ್‌, ಕನ್ನೆಲ್ಲಾರಿಯಾ 
ಮಜಲಿಸ್‌ ಎಂಬ ಜೇನುತುಪ್ಪಗಳು ಹೃದಯದ ರೋಗಗಳನ್ನು ಗುಣಪಡಿಸುತ್ತವೆ. 
ಫೈಟನ್‌ ಜೇನುತುಪ್ಪದಲ್ಲಿ ರಂಜಕದ ಅಂಶಗಳು ಹುಟ್ಟುವುದರಿಂದ ದೈಹಿಕ ಅಶಕ್ತತೆ, 
ಮಾನಸಿಕ ಅಶಕ್ತತೆ ಹಾಗೂ ಬಾಲಗ್ರಹಗಳಿಗೆ ಅದು ಗುಣಕಾರಿಯೆಂದು ಕಂಡುಕೊಳ್ಳ 
ಲಾಗಿರುತ್ತದೆ. (4: 


G 


ಜೇನುಗೂಡುಗಳು ಔಷಧೀಯಗಳನ್ನು ತಯಾರಿಸುವ ಪ್ರಯೋಗಶಾಲೆಗಳಾಗುವ 
ದಿನಗಳು ರಷ್ಯಾದಲ್ಲಂತೂ ದೂರವಿಲ್ಲ. ಈ ಕೃತಿಗಳಿಗೆ ಅವರು ಎಕ್ಸ್‌ಪ್ರೆಸ್‌ ಮೆಥೆಡ್‌ 
(ದಿಢೀರ್‌ ವಿಧಾನ)ಗಳೆನ್ನುತ್ತಾರೆ. ಇದಕ್ಕೆ ರಷ್ಯಾ ಸರಕಾರದವರು ಮನ್ನಣೆಯನ್ನು 
ಕೊಟ್ಟಿರುತ್ತಾರೆ. ಆನೇಕ ರಸಿಯನ್‌ ಸಂಶೋಧನಾಲಯಗಳು ಈ ಬಗ್ಗೆ ಸಂಶೋಧನೆ 
ಗಳನ್ನು ಕೈಗೊಂಡಿವೆ. ಫ್ರಾನ್ಸ್‌ನಲ್ಲಿ ಎಲಿನ್‌, ಕೈಲಾಸ ಮುಂತಾದ ವಿಜ್ಞಾನಿಗಳಿಗೆ 
ಇದು ಕುತೂಹಲವನ್ನು ಉಂಟುಮಾಡಿರುತ್ತದೆ. ಆಶ್ಚರ್ಯವೆಂದರೆ ಹಾಲು, ತತ್ತಿಗಳ 
ಬಿಳಿ ಮತ್ತು ಹಳದಿ ರಸ, ರಕ್ತ ಮುಂತಾದ ಬೇಗನೆ ನಶಿಸುವ ಪದಾರ್ಥಗಳು ಕೂಡ 
ಈ ಕೃತಿಗಳಲ್ಲಿ ಉಪಯೋಗಿಸಲ್ಪಟ್ಟಾಗ ಕೆಡುವುದಿಲ್ಲ. ಬಹು ಕಾಲ ತಾಳುತ್ತವೆ. 
ವೈದ್ಯರುಗಳು ರೋಗಿಗಳನ್ನು ಇವುಗಳಿಂದ ಉಪಚರಿಸುತ್ತಾರೆ. ಆದರೆ ಅಂಗಡಿ 
ಕಾರರು. ಮಾರಾಟಕ್ಕಿಡುವ ಮುಂಚೆ, ಅಧಿಕಾರಿಗಳ ಪರವಾನಗಿಯನ್ನು ಪಡೆಯಬೇಕು 
ಮತ್ತು ಅಧಿಕಾರಹೊಂದಿದ ವಿಶ್ಲೇಷಕರಿಂದ ಆ ಜೇನುತುಪ್ಪದಲ್ಲಿ ಇಂಥಿಂಥ ಪದಾರ್ಥ 
ಗಳು ಇಂಥಿಂಥ ಪ್ರಮಾಣದಲ್ಲಿ ಇರುತ್ತವೆಯೆಂಬ ಪ್ರಮಾಣಪತ್ರವನ್ನು ಪಡೆದಿರಬೇಕು. 


ಉದಾಹರಣೆಗಾಗಿ ಕೆಲವು ಔಷಧೀಯ ಜೇನುತುಪ್ಪಗಳನ್ನು ಮುಂದಿನ ಪುಟದಲ್ಲಿ 
ಲಾಗಿದೆ: 


192 ಜೇನುಸಾಕಣೆ 


1. ಗಜ್ಜರಿ (ಕ್ಯಾರೆಟ್‌) ಜೇನು: ಕೆಂಪು ಗಜ್ಜರಿ ಗದ್ದೆಗಳ ರಸವನ್ನು ಸಕ್ಕರೆ 
ಪಾಕದಲ್ಲಿ ಬೆರೆಸಿ ಜೇನುಗೂಡುಗಳಲ್ಲಿ ಇಟ್ಟಾ ಜ್ಯ ಸಿಗಳು ಒಳ್ಳೆ ೬ ಉತ್ಸಾಹದಿಂದ 
ಆದನ್ನು ಸ್ವೀಕರಿಸಿ ಜೇನನ್ನು ತಯಾರಿಸಿ ಕಣಗಳಲ್ಲಿ ಕೂಡಿಡುತ್ತವೆ. ಗಜ್ವರಿಯಲ್ಲಿ 
ಕೆರೋಟಿನ್‌” ಅಧವಾ ಸ್ನಿ ಜೀವಸತ್ವ ಹೇರಳವಾಗಿ ಇರುತ್ತದೆ. ಇದಲ್ಲದೆ 8, ೮. D. 
K ಜೀವಸತ್ವಗಳೂ ಇರುತ್ತವೆ. 'ರಕ್ತದ ದಪ್ಲಿಗಿತ 18 ಪಾಲು ಹೆಚ್ಚು ಹ್ರೊವಿಟಮಿನ್‌ 
ಸ; ಹಂದಿಗಳ ಯಕೃತ್ತಿಗಿಂತ ಎರಡು ॥ ಪಾಲು 0 ಜೀವಸತ್ವಗಳು ಈ ಜೇನಿನಲ್ಲಿ 
ಇರುತ್ತವೆ 


2. ಕ್ಷೀರಮಧು--ಹಾಲುಜೇನು; ಹಾಲು ಎಷ್ಟು ಅಮೂಲ್ಯವೆಂದು 
ಎಲ್ಲರಿಗೂ ಗೊತ್ತಿದೆ. ಆದರೆ ಆದು ಬೇಗನೆ ಕೆಡುತ್ತದೆ. ಹಾಲಿನೊಳಗಿನ "ಯಾವ 
ಪೌಷಿ ಕಗಳೂ ಹಾಲು ಜೇನಿನಲ್ಲಿ ಕಡಮೆಯಾಗುವುದಿಐ, ಕೆಡುವುದಿಲ್ಲ. ತೆರೆಬಾಯಿಯ 
ಪಾತ್ರ ಗಳಲ್ಲಿ ಇಟ್ಟಾಗಲೂ ಕೆಡುವುದಿಲ್ಲ. ಬಹುಕಾಲ ತಾಳುತ್ತದೆ. ಕೃತಿಯು ಸುಲಭ. 
ದನ ಮ್‌ ಎಮ್ಮೆಗಳನ್ನು ಹಿಂಡಿದಾಕ್ಷಣದ ಹಾಲಿನಲ್ಲಿ ಪುಡಿ ಸಕ್ಕರೆಯನ್ನು ಬೆರೆಸ 
ಬೇಕು. ಮಿಶ್ರಣವು ಅವಶ್ರ ಪ್ರಳ್ಳಷ್ಟು ಸಾಂದ್ರವಾದ ನಂತರ ಜಮಗಸಿಡತ ೫ ಸುಪರಿ 
ನಲ್ಲಿ ಇಡಬೇಕು. ಹುಳುಗಳು ದರದ ಜೇನನ್ನು ತಯಾರಿಸಿ ಹುಟ್ಟಿನ ಕಣಗಳಲ್ಲಿ 
ದಾಸ್ತಾನು ಮಾಡಿಡುತ್ತವೆ. ಇದು ಹಾಲುಜೇನು. ಅರಿಶಿಣ ಬಣ್ಣ; ಮಧುರ 
ವಾಸನೆ: ಸಾಂದ್ರತೆ 1.11. ನೀರಿನ ಅಂಶ ಶೇಕಡ 20. 8; ಘನ ಪದಾರ್ಥಗಳ ಅಂಶ 
79.2; ಗ್ಲೂಕೋಸ್‌ ಮತ್ತು ಲ್ಯಾಕ್ಟೋಸ್‌ (ಕ್ಷೇರಶರ್ಕರ) ಕೂಡಿ 37.2; ಫಲ ಶರ್ಕರ 
25; ಇತರ ಸಕ್ಕರೆಗಳು 12.5: ಖನಿಜಗಳು ಮೇದಸ್ಸು, ಸಾರಜನಕ ಪ್ರಧಾನಗಳಾದ 
ಸಿನ್‌ ಅಲ್ಕು ನಿನ್‌ ಗ್ಲೊಬ್ಯುಲಿನ್‌; € ಜೀವಸತ್ವ; ಬ್ಯಾಕ್ಟೀರಿಯಾಗಳು ಒಂದೂ 
ಇರುವುದಿಲ್ಲ. ಸೇವಿಸುವಾಗ ಹಃ ಪಣ್ಣುಗಳನ್ನು ತಿನ್ನುತ್ತಿರುವ ಭಾವನೆಯಾಗುತ್ತದೆ. 
ಒಂದು ಗ್ಲಾಸು ನೀರಿನಲ್ಲಿ ಎರಡು ಚಮಚ ಈ ಜೇನನ್ನು ಬೆರೆಸಿದಾಗ ಶ್ರೇಷ್ಠವಾದ 
ಪೌಷ್ಟಿಕವಾದ ಪಾನೀಯವಾಗುತ್ತದೆ. 


3. ಹಣ್ಣುಗಳ ರಸ, ತರಕಾರಿಗಳ ರಸ, ಮೊಟ್ಟೆಗಳ ರಸ, ಇವುಗಳನ್ನು ಸಕ್ಕ 
ರೆಯ ಪಾಕದಲ್ಲಿ ಬೆರೆಸಿ ಜೇನುಹುಳುಗಳ ಮುಖಾಂತರ ಅನೇಕ ಜೇನುಗಳನ್ನು 
ಪ್ರಯೋಗಶಾಲೆಗಳಲ್ಲಿ ತಯಾರಿಸಿ ಕೊಂಡಿರುತ್ತಾರೆ. ಉದಾ: ಕೋಸಿನ ರಸ, ಸೇಬು 
ಹಣ್ಣುಗಳ ರಸ, ಕಲ್ಲಂಗಡಿ ಹಣ್ಣುಗಳ ರಸ ಹಾಗೂ ಟೊಮ್ಯಾಟೊ ಹಣ್ಣುಗಳ 
ರಸ (8-75ರಿಂದ 85) ಇವುಗಳಲ್ಲದೆ ಕ್ರಿನೀನ್‌, ಪೆನಿಸಿಲಿನ್‌, ಟೆಟ್ರಾಮೈಸಿನ್‌ 
ಮುಂತಾದವುಗಳನ್ನು ಉಪಯೋಗಿಸಲಾಗಿದೆ. 


ಜೇನುತುಪ್ಪವು ಜೇನು ಹುಳುಗಳ ದೇಹದೊಳಗಿನ ಪಾಚಕ ರಸಗಳಿಂದ ಚೆನ್ನಾಗಿ 
ಪಚನಮಾಡಿಕೊಂಡೆೇ ಹುಟ್ಟಿನ ಕಣಗಳಲ್ಲಿ ದಾಸ್ತಾನುಮಾಡಿ ಇಟ್ಟ ಪದಾರ್ಥ. ಆದ್ರ 
ರಿಂದ ಇನ್ನೊಂದು ಸಲ ಅದನ್ನು ಜೀರ್ಣಪಡಿಸುವ ಅವಶ್ಯಕತೆ ಇರುವುದಿಲ್ಲ. ಪಚ 
ಇಂದ್ರಿಯಗಳಿಗೆ ಯಾವ ಶ್ರಮವನ್ನೂ ಕೊಡದೆ ಅದು ನಮ್ಮ ರಕ್ತದಲ್ಲಿ ಸೇರಿಕೊಳ್ಳು 


೪ 


ಔಷಧೀಯ ಜೇನುತುಪ್ಪಗಳು 193 


ತ್ತದೆ. ಚೈತನ್ಯವನ್ನು ಕೂಡಲೇ ನಿರ್ಮಾಣಮಾಡುತ್ತದೆ. ಸಾಮಾನ್ಯ ಸಕ್ಕರೆಗಳು, 
ಗ್ಲೂಕೋಸ್‌ ಮುಂತಾದ ಸರಳ ಸಕ್ಕರೆಗಳಾಗಬೇಕಾದರೆ ಪ್ರತ್ಯೇಕವಾಗಿ ಜೀರ್ಣ 


` ಪಡಿಸುವ ಅವಶ್ಯಕತೆ ಇದ್ದ ಇದಕ್ಕೆ ಶ್ರಮ ಹಾಗೂ ಸಮಯ ಬೇಕಾಗುತ್ತದೆ. 
ಪಚನೇಂದ್ರಿಯಗಳ ಪೊರೆಗಳು ನೀಮಲವಾದವುಗಳು. ಜೀರ್ಣಿಸಿಕೊಳ್ಳುವಾಗ 
ಅವುಗಳಿಗೆ ಇಭತವಕಾರಗರ 


ಜೇನುತುಪ್ಪದಲ್ಲಿ ಇರುವ ಔಷಧೀಯಗಳು ಸಂಪೂರ್ಣವಾಗಿಯೇ ತಕ್ಕ ಅವಯವ 
ಗಳನ್ನು ಶೀಘ್ರವಾಗಿ ತಲುಪುತ್ತವೆ. ಇಲ್ಲಿಯವರೆಗೂ ಯಾರಿಂದಲೂ ಕಂಡುಹಿಡಿಯ 


ಲಾಗದಿರುವ ಕೆಲವು ಪದಾರ್ಥಗಳು ಆದರಲ್ಲಿ ಇರುತ್ತದೆ. ಆದ್ದರಿಂದ ಸಕ್ಕರೆಯ 
ಪಾಕಕ್ಕೂ ಇದಕ್ಕೂ ವ್ಯತ್ಕಾಸಎರುತ್ತದೆ.* 


ಸ 
> 


* ಈ ವಿಭಾಗವು ರಷ್ಕಾದಲ್ಲಿಯ ಪ್ರಖ್ಯಾತ ಡಾಕ್ಟರ್‌ರಾದ ಎನ್‌. ಪಿ. ಅಆಯೋರಿಶ್‌ ಎಂಬುವರು 
ಸ್ವತಃ ಪ್ರಯೋಗಗಳನ್ನು ಕೈಕೊಂಡು ರೋಗಿಗಳಿಗೆ ಉಪಚರಿಸಿ ಅನುಭವಪಡೆದು Express 
method of obtaining vitamined and medicinal honeys ಎಂಬ 
ರಷ್ಯನ್‌ ಲೇಖನದ ಇಂಗ್ಲಿಷ್‌ ಭಾಷಾಂತರವನ್ನು ಆಧರಿಸಿ ಬರೆದದ್ದಾಗಿದೆ. ಇದನ್ನು ಯು. ಎಸ್‌ 
ಎಸ್‌. ಆ - ಮಿನಿಸ್ಟ್ರಿ ಆಫ್‌ ಆಗ್ರಿಕಲ್‌ ರ್‌ ಮತ್ತು ಯು. ಎಸ್‌. “ಎಸ್‌. ಆರ್‌. ಮಿನಿಸ್ಟ್ರಿ ಆಫ್‌ 
ಫುಡ್‌ ಇಂಡ್ರಸ್ಟ್ರೀಸ್‌' ವಿಟಮಿನ್‌ ಶಾಖೆಯವರು ಒಬ್ಬಕೊಂಡಿರುತ್ತಾರೆ. (8-74) 


ಅನುಬಂಧ 3 


ಜೇನುತುಪ್ಪಕ್ಕೆ ಸಂಬಂಧಿಸಿದ ಕಾಯಿದೆ ಕಾನೂನುಗಳು 


ಆಹಾರ ಕಲಬೆರಕೆಯನ್ನು ಪ್ರತಿಬಂಧಿಸಿದ ಕಾಯಿದೆಯ ಕಕ್ಷೆಯಲ್ಲಿ ಜೇನುತುಪ್ಪ 
ವನ್ನೂ ಸೇರಿಸಿರುತ್ತಾರೆ. ಆ ಕಾಯಿದೆಯಂತೆ ತಯಾರಿಸಲ್ಪಟ್ಟ ನಿಯಮ ಸಿ 
07, 03ರಲ್ಲಿ ಜೇನುತುಪ್ಪದ ವ್ಯಾಖೈಯನ್ನು ಈ ಕೆಳಕಂಡಂತೆ ಮಾಡಲಾಗಿದೆ: 


"ಜೇನುತುಪ್ಪವೆಂದರೆ ಹೂವುಗಳ ಮಕರಂದ ಅಥವಾ ಸಸ್ಯಗಳ ಇತರ 
ಸವಿ ರಸಗಳಿಂದಲೇ ಜೇನುಹುಳುಗಳು ತಯಾರಿಸಿದ ಪದಾರ್ಥ. ಅದರಲ್ಲಿ 
ಶೇಕಡ 25ಕ್ಕಿಂತ ಜಾಸ್ತಿಯಾಗಿ ನೀರಿನ ಅಂಶ, ಶೇಕಡ 0.05ಕ್ಕಿಂತ ಜಾಸ್ತಿಯಾಗಿ 
ಬೂದಿಯ ಅಂಶ ಮತ್ತು ಶೇಕಡ 5ಕ್ಕಿಂತ ಜಾಸ್ತಿಯಾಗಿ ಸಾಮಾನ್ಯ ಸಕ್ಕರೆ 

ಸಕ್ಕರೆ) ಇರಕೂಡದು. ಪರಿವರ್ತಿತ ಸಕ್ಕರೆಯ ಪ್ರಮಾಣವು ಶೇ 
(ಕಬ್ಬು ಸಕ್ಕರೆ) ಇರಕೂಡದು. ಪರಿವರ್ತಿತ ಸಕ್ಕರೆಯ ಪ್ರಮಾಣವು ಶೇಕಡ 
65ಕ್ಕಿಂತ ಕಡಮೆ ಇರಕೂಡದು. ಆದರೆ ಕಾರ್ವೀ ಗಿಡಗಳ ಹೂಗಳ ಮಕರಂದ 
ಅಥವಾ ಸವಿ ರಸ (ಹನಿ ಡ್ಯೂ)ಗಳಿಂದ ತಯಾರಿಸಿದ ಜೇನಿನಲ್ಲಿಯ ಸಾಮಾನ್ಯ 
ಸಕ್ಕರೆಯ ಆಂಶವು ಪರಮಾವಧಿ ಶೇಕಡ 10ರ ತನಕ ಇರಬಹುದು; ಪರಿ 
ವರ್ತಿತ ಸಕ್ಕರೆಯ ಪ್ರಮಾಣವು ಕನಿಷ್ಠ ಶೇಕಡ 60 ಇರಬೇಕು. ಫಲ 
ಶರ್ಕರ--ದ್ರಾಕ್ಷಾಶರ್ಶರಗಳ ಪ್ರಮಾಣ ಶೇಕಡ 0.90ಗಿಂತ ಕಡಮೆ ಇರ 
ಕೂಡದು". ಫೀ ಹೆ ಟೆಸ್ಟು ಸಾಮಾನ್ಯವಾಗಿ ನಕಾರಾತ್ಮಕವಾಗಿ ಇರತಕ್ಕದ್ದು. 

+ ಈ ೬ ದ 


ಈ ವ್ಯಾಖ್ಯೆಗೆ ಮಾರಿದ ಜೇನುತುಪ್ಪವು ಕಲಬೆರಕೆಯಾದದ್ದೆಂದು ತಿಳಿಯಲಾಗು 
ತ್ತದೆ. ಮಾರಾಟ ಮಾಡುವ ಇಚ್ಛೆಯಿಂದ ಕಲಬೆರಕೆ ಮಾಡಿದವನೇ ಅಲ್ಲದೆ ಅದನ್ನು 
ಮಾರಿದವನು, ಮಾರಲಿಕ್ಕೆಂದು ದಾಸ್ತಾನು ಮಾಡಿಟ್ಟವನು ಮತ್ತು ಹಂಚಿಕೆದಾರನು 
ಕೂಡ ಅಪರಾಧಿಗಳೆಂದು ಗಣಿಸಲ್ಪಟ್ಟು ಶಿಕ್ಷೆಗೆ ಪಾತ್ರರಾಗುತ್ತಾರೆ (ಕಾಲಂ 16*). 


ಮಾರಾಟಗಾರರು ಕಾಯಿದೆಯ ದವಡೆಗಳಿಂದ ಪಾರಾಗುವ ಎರಡು ದಾರಿ 
ಗಳು ಮಾತ್ರ ಇರುತ್ತವೆ: 


1. ಕಾಯಿದೆಯಂತೆ ಲೈಸೆನ್ಸ್‌ ಪಡೆದೇ ಮಾರಾಟಮಾಡಬೇಕೆಂಬ ನಿಯಮ 


ವಿದ್ದಾಗ, ಆ ಪ್ರಕಾರ ಲೈಸೆನ್ಸ್‌ ಪಡೆದ ತಯಾರಿಕೆದಾರ ಅಥವಾ ಮಾರಾಟ 
ಗಾರನಿಂದ ಖರೀದಿಸಿರುವೆನೆಂದು ತೋರಿಸುವುದು. 


ಲಕ್ಸ್‌ ನಂ. 37 ಆಫ್‌ 1954. 


ಜೇನುತುಪ್ಪಕ್ಕೆ ಸಂಬಂಧಿಸಿದ ಕಾಯಿದೆ ಕಾನೂನುಗಳು 195 

2. 14ನೇ ಕಾಲಂನಲ್ಲಿ ಹೇಳಿದ ರೀತಿಯ ವಾರಂಟಿ(Warranty)ಯಂನ್ನು 
ತಯಾರಕ, ಮಾರಾಟಗಾರ, ಹಂಚಿಕೆದಾರರಿಂದ ಖರೀದಿಸುವಾಗ ಪಡೆದಿರುತ್ತೇನೆಂದು 
ತೋರಿಸುವುದು. 


ಈ ಪರಿಸ್ಥಿತಿಗಳಲ್ಲಿ ಕೂಡ ಖರೀದಿಸಿದ ನಂತರ ತನ್ನ ಸ್ವಾಧೀನತೆಯಲ್ಲಿ ಇರುವ 
ಅವಧಿಯಲ್ಲಿ ಯೋಗ್ಯರೀತಿಯಿಂದ ದಾಸ್ತಾನು ಮಾಡಿಟ್ಟಿದ್ದೆನು.. ಹಾಗೂ ಯಾವ 
ಸ್ಥಿತಿಯಲ್ಲಿ ತಾನು ಖರೀದಿಸಿದ್ದೆನೋ ಅದೇ ಸ್ಥಿತಿಯಲ್ಲಿ ಇರುವಾಗ ಮಾರಿದ್ದೆನು ಎಂದು 


ಆರೋಪಿತನು ಸಾಬೀತುಮಾಡಿಕೊಡಬೇಕಾಗುತ್ತದೆ (ಕಾಲಂ 19 (ಎ) ಪಿ.ಎಫ್‌.ಎ. 
ಆಕ್ಟ್‌). 


ಫೀ ಹೆ ಟೆಸ್ಟ್‌: ಜೇನುತುಪ್ಪವನ್ನು ಒಂದು ಪ್ರಮಾಣದಲ್ಲಿ ಈಥರ್‌ನಲ್ಲಿ 
ಬೆರೆಸುವುದು. ರಿಸಾರ್ಸಿನೋಲ್‌ ಎಂಬ ದ್ರವ್ಯವನ್ನು ಹೈಡ್ರೊಕ್ಲೋರಿಕ್‌ ಆಮ್ಲ 
ದಲ್ಲಿ ಒಂದು ಪ್ರಮಾಣದಲ್ಲಿ ಬೆರೆಸುವುದು. ಎರಡನೆಯ ಮಿಶ್ರಣದಲ್ಲಿ ಒಂದ 
ನೆಯದನ್ನು ಹನಿಹನಿಯಾಗಿ ಬಿಡುತ್ತ ಹೋದಾಗ ಆದು ಕೆಂಪು ಬಣ್ಣವನ್ನು ತಾಳಿದರೆ 
ಆ ಜೇನುತುಪ್ಪವು ಕೃತಕಜೇನುತುಪ್ಪವೆಂದು. ತಿಳಿಯಬಹುದು. ರಿಸಾರ್ಸಿನಾಲಿನ 
ಬದಲು ಅನಿಲಿನ್‌ ಅಸಿಟೇಟನ್ನು ಉಪಯೋಗಿಸಿದರೂ ಆಗಬಹುದು. ಸ್ಥಿತ್ಯಂತರ 
ವಾಗುವುದಿಲ್ಲ. 3% 


ಈ ಪರೀಕ್ಷೆ ನಂಬಲರ್ಹವಲ್ಲವೆಂದು ಅಮೆರಿಕದ ವರಿಷ್ಠ ನ್ಯಾಯಾಲಯಗಳು 
ಸಾರಿರುತ್ತವೆ. 39) ಕೃತಕಜೇನುತುಪ್ಪವನ್ನು ಎರಡು ವಿಧಾನಗಳಿಂದ ತಯಾರಿ 
ಸುತ್ತಾರೆ. ಬಿಸಿವಿಧಾನದಿಂದ ಮತ್ತು ಶೀತವಿಧಾನದಿಂ ದ ಸಕ್ಕರೆಯ ಪಾಕ 
ವನ್ನು ತಯಾರಿಸುವಾಗ ದುರ್ಬಲ ಹೈಡ್ರೋಕ್ಲೋರಿಕ್‌ ಅಥವಾ ಸಲ್ಫ್ಯೂರಿಕ್‌ ಆಮ್ಲ 
ಗಳ ಕೆಲವು ಹನಿಗಳನ್ನು ಬೆರೆಸಿದರೆ, ಸಕ್ಕರೆಯು ಪರಿವರ್ತನೆ ಹೊಂದಿ ಫಲಸರ್ಕರ 
ಮತ್ತು ದ್ರಾಕ್ಷಾಶರ್ಕರಗಳಾಗುತ್ತವೆ. ಇದು ಕೃತಕಜೇನುತುಪ್ಪ. ಇದಕ್ಕೆ ವಾಣಿಜ್ಯ 
ಪರಿವರ್ತಿತ ಸಕ್ಕರೆ ಎನ್ನುತ್ತಾರೆ. ಇದನ್ನು ಫೀ ಹೇ ಟೆಸ್ಟುಗಳಿಂದ ಗುರುತಿಸಬಹುದು. 
ಆದು ಕೆಂಪುಬಣ್ಣವನ್ನು ಮೇಲೆ ವಿವರಿಸಿದ ಸಂದರ್ಭಗಳಲ್ಲಿ ತೋರಿಸುತ್ತದೆ." 


ಆದರೆ ಶೀತವಿಧಾನದಿಂದ ತಯಾರಿಸಿದ ಕೃತಕಜೇನುತುಪ್ಪವನ್ನು ಗುರುತಿಸ 
ಲಾಗುವುದಿಲ್ಲ. ಸಕ್ಕರೆಯ ನೀರಿನಲ್ಲಿ ಜೇನುಹುಳುಗಳ ತತ್ತಿಯಲ್ಲಿಯ ಗ್ರಂಧಿ 
ಗಳಲ್ಲಿಯ ನಮೂನೆಯ ಕ್ರತಕ ಇನ್ವರ್ತಾಸೇ ಕಿಣ್ವವನ್ನು ಶೀರ ಸಣ್ಣಪ್ರಮಾಣದಲ್ಲಿ 
ಬಿಟ್ಟಾಗ. ಸಕ್ಕರೆಯು ಪರಿವರ್ತನೆ ಹೊಂದುತ್ತದೆ. ಇದು ಶೀತವಿಧಾನದಿಂದ 
ತಯಾರಿಸಲಾದ ಕೃತಕಜೇನುತುಪ್ಪ. ನಿಸರ್ಗದ ರೀತಿಯನ್ನು ಅನುಸರಿಸಿ ತಯಾರಿಸ 
ಲಾದದು. ರಿಸಾರ್ಸಿನೋಲ, ಅನಿಲೀನ್‌ ಆಸಿಟೇಟ್‌ಗಳು ಈಥರಿನೊಡನೆ ಮಿಶ್ರಿತ 
ವಾಗಿ ಈ ಜೇನಿಗೆ ಕೆಂಪು ಬಣ್ಣವನ್ನು ತೋರಿಸುವುದಿಲ್ಲ. 8-44 


196 ಜೇನುಸಾಕಣೆ 


ಈ ಪರೀಕ್ಷೆಗಳನ್ನು ಇನ್ನೊಂದು ಕಾರಣದಿಂದಲೂ ನಂಬಲಾಗುವುದಿಲ್ಲ. ಜೇನು 
ತುಪ್ಪವನ್ನು ಹದಗೊಳಿಸುವಾಗ 60° ಸೆಗ್ರೇ ಅಥವಾ 140° ಫ್ಯಾ. ಗೆ ಏರಿಸು 
ವುದು ಅವಶ್ಯವಾಗುತ್ತದೆ. ಇದನ್ನು ಹಿಂದಿನ ಒಂದು ಆಧ್ಯಾಯದಲ್ಲಿ ಉಲ್ಲೇಖಿಸ 
ಲಾಗಿದೆ. 70° ಸೆಗ್ರೇ ಅಥವಾ 158" ಫ್ಯಾ ತನಕವೂ ಏರಿಸುವದರಿದ್ದಾರೆ. 
ಕೆಲವು ಪರಿಸ್ಥಿತಿಗಳಲ್ಲಿ ಏರಿಸುವುದು ಅವಶ್ಯವಾಗುತ್ತದೆ. ಆಗ ಸ್ವಲ್ಪವೇ ಹೆಚ್ಚು 
ಕಡಮೆಯಾದರೂ ಫೀ ಹೇ ಟೆಸ್ಟು ನಕಾರಾತ್ಮಕವಾಗಿ ತೋರುತ್ತದೆ. 60: 
ಗಳಷ್ಟು ಕಾಯಿಸಲಾದ ಜೇಮತುಪ್ಪಗಳು ಕೂಡ ಕೆಲವೇ ತಿಂಗಳುಗಳಲ್ಲಿ ನಕಾರ 
ವನ್ನು ತೋರಿಸುತ್ತವೆ. 35 ಸೆಗ್ರೇ ಉಷ್ಣತೆ ಇರುವ ಸ್ಥಳಗಳಲ್ಲಿ 6 ವಾರಗಳ ತನಕ 
ಕೂಡಿಟ್ಟಾಗ ನಕಾರವನ್ನು ತೋರಿಸುತ್ತವೆ. ಆತಿ ಶುದ್ಧವಾದ ಜೇನುತುಪ್ಪಗಳ 
ಸ್ಥಿತಿಯೂ ಹೀಗೆಯೇ. ಆದರೆ ಕೆಲಮಟ್ಟಿನ ಹೆಚ್ಚಿನ ಅವಧಿಯನ್ನು ತೆಗೆದುಕೊಳ್ಳು 
ತ್ತವೆ. ಇದು, ಖಾ.ಗ್ರಾ. ಆಯೋಗದವರ ಪುಣೆಯ ಪ್ರಯೋಗಾಲಯದಲ್ಲಿ ನಡೆಸಿದ 
ಪ್ರಯೋಗಗಳಿಂದ ಕಂಡುಬಂದಿದೆ. ಭಾರತದ ಎಷ್ಟೋ ಪ್ರದೇಶಗಳಲ್ಲಿ ಉಷ್ಣತೆಯು 
40-45 ಸೆಗ್ರೇ ಗಳವರೆಗೂ ಏರುವುದುಂಟು. ಯೂರೋಪಿನಂಥ ಚಳಿಪ್ರದೇಶ 
ಗಳಿಗೂ ನಮ್ಮ ದೇಶಗಳಿಗೂ ಡೋಲಿಸುವಂತಿಲ. ಅಲ್ಲಿ ಒಂದು ವೇಳೆ ಈ ಪರೀಕ್ಷ 
ಪ್ರಯೋಜನಕಾರಿಯಾಗಬಹುದು. ಆದಾಗ್ಯೂ ನಮ್ಮ ನ್ಯಾಯಾಲಯಗಳು ಫೀ ಹೇ 
ಟೆಸ್ಟು ನಕಾರಾತ್ಮಕವೆಂಬುದೊಂದು ಕಾರಣದಿಂದ ಅನೇಕ ನಿರಪರಾಧಿ ಅಂಗಡಿಕಾರ 
ರನ್ನು ಶಿಕ್ಷೆಗೆ ಗುರಿಮಾಡಿದವು. 1974ರಲ್ಲಿ ಕಾಯಿದೆಯನ್ನು ಸ್ವಲ್ಪ ಸಡಿಲಿಸಲಾಯಿತು. 
ಮೂಲ ಕಾನೂನಿನಲ್ಲಿ ಆದು ನಕಾರಾತ್ಮಕವಿರಲೇಬೇಕೆಬ ಶಕಟ್ಟುನಿಟ್ಟಾಗಿತ್ತು. 
23-2-1974ರಲ್ಲಿ ಬದಲಾದ ನಿಯಮದಂತೆ ಆದು ಸಾಮಾನ್ಯವಾಗಿ ನಕಾರಾತ್ಮಕ 
ವಿರಬೇಕೆಂಬುದಾಗಿರುತ್ತದೆ. ಆದರೆ "ಸಾಮಾನ್ಯವಾಗಿ' ಎಂಬ ಶಬ್ದವು ಗೊಂದಲ 
ವನ್ನು ಉಂಟುಮಾಡುವಂಥಧದ್ರಾಗಿರುತ್ತದೆ. ಅದನ್ನು ಕಾನೂನು ವಿಶದಪಡಿಸಿರುವುದಿಲ್ಲ. 
ಒಬ್ಬ ನ್ಯಾಯಾಧೀಶನು ಒಂದು ಪರಿಸ್ಥಿತಿಯು ಸಾಮಾನ್ಯವಂದು ತಿಳಿದರೆ ಇನ್ನೊಬ್ಬನು 
ಅದು ಆಸಾಮಾನ್ಯವೆಂದು ತಿಳಿಯಬಹುದು. 


ಇದಲ್ಲದೆ ಕಾರ್ವೀ ಹೂವುಗಳ ಜೇನುತಂಪ್ಪದ ವಿಷಯದಲ್ಲಿ ಕಾನೂನು ಸಡಿಲ 
ವಿರುತ್ತದೆ. ಕಾರ್ವೀ ಹೂವುಗಳದೇ ಯಾವುದೊಂದು ಜೇನುತುಪ್ಪವೆಂದು ತಿಳಿಯು 
ವುದು ಹೇಗೆಂಬುದರ ಉಲ್ಲೇಖವು ವ್ಯಾಖ್ಯೆಯಲ್ಲಿ ಇಲ್ಲ. ಅದನ್ನು ತಿಳಿದುಕೊಳ್ಳುವ 
ಸಾಧನಗಳು ಇರುವುದಿಲ್ಲ. ಕಾರ್ವೀ ಹೂವುಗಳ ಸುಗ್ಗಿಯ ಕಾಲದಲ್ಲೇ ಅನೇಕ ಗಿಡ 
ಮರಗಳು ಹೂಬಿಡುತ್ತವೆ. ಅದೇ ಗೂಡಿನಲ್ಲಿ ಸಾವಿರ ಸಂಖ್ಯೆಯ ಹುಳುಗಳಿರು 
ತ್ತವೆ. ಆನೇಕ ಜಾತಿಗಳ ಹೂವುಗಳ ಮಕರಂದ-ಜೇನುಗಳು ಅದರಲ್ಲಿ ಸಂಗ್ರಹ 


ಜೇನುತುಪ್ಪದ ವರ್ಗೀಕರಣ 
ಈ ಹಿಂದೆ ವಿವರಿಸಲಾದ ಕಾನೂನುಗಳಿಗೆ ಒಳಪಟ್ಟು ಮಾನ್ಕವಾಗುವ ಜೇನು 
ತುಪ್ಪವನ್ನು ಮೂರು ಶ್ರೇಣಿಗಳನ್ನಾಗಿ ಕೇಂದ್ರ ಕೃಷಿ ವಿಭಾಗದ ಅಧಿಕಾರಿಗಳು ವರ್ಗೀ 


ಜೇನುತುಪ್ಪಕ್ಕೆ ಸಂಬಂಧಿಸಿದ ಕಾಯಿದೆ ಕಾನೂನುಗಳು 197 


ಕರಿಸಿರುತ್ತಾರೆ. (1) ಸ್ಪೆಷಲ್‌ ಗ್ರೇಡ್‌. (2) ಎ ಗ್ರೇಡ್‌. (3) ಸ್ಟಾಂಡರ್ಡ್‌ ಗ್ರೇಡ್‌. 
ಸ್ಪೆಷಲ್‌ ಗ್ರೇಡಿನ ಜೇನುತುಪ್ಪ ಅತಿಶ್ರೇಷ್ಠವಾದುದು. ಮಾರಾಟಕ್ಕೆಂದು ಸಿದ್ದ 
ಮಾಡಲಾದ ಜೇನಿನ ವಿಶ್ಲೇಷಣೆಯನ್ನು ಮಾಡಿ ಅದಕ್ಕೆ ತಕ್ಕ ಗ್ರೇಡುಗಳನ್ನು ಕೊಡುವು 
ದನ್ನು ಕುರಿತು ಅವರು ನಿಯಮಗಳನ್ನು ಮಾಡಿರುತ್ತಾರೆ. ಈ ನಿಯಮಗಳಂತೆ 
ಅಧಿಕಾರ ಹೊಂದಿದವರು ಗ್ರೇಡುಗಳನ್ನು ಕೊಟ್ಟು ಸರ್ಟಿಫಿಕೇಟು-ಲೇಬಲುಗಳನ್ನು 
ಕೊಡುತ್ತಾರೆ. ಈ ಲೇಬಲ್ಲುಗಳ ಅವಧಿಯು 16 ತಿಂಗಳುಗಳದಾಗಿರುತ್ತದೆ. ಈ 
ಅವಧಿಯಲ್ಲಿ ಲೇಬಲ್ಲುಗಳನ್ನು ಹೊಂದಿರುವ ಜೇನುತುಪ್ಪವನ್ನು ಯಾವ ಶಿಕ್ಷೆಯ 
ಹೆದರಿಕೆಯೂ ಇಲ್ಲದೆ ಯಾರೂ ಮಾರಬಹುದು. ಅವಧಿಯ ನಂತರ ಮಾರಾಟ 
ವಾಗದೆ ಉಳಿದ ಜೇನುತುಪ್ಪವನ್ನು ತಿರುಗಿ ವಿಶ್ಲೇಷಣೆಮಾಡಿಕೊಂಡು ಅದು ಮಾರಾಟಕ್ಕೆ 
ಯೋಗ್ಯವೆಂಬ ಲೇಬಲ್ಲುಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಈ ಲೇಬಭುಗಳಿಗೆ 
ಆಗ್‌ಮಾರ್ಕ್‌ ಲೇಬಲುಗಳೆನ್ನುತ್ತಾರೆ. ಆ ಜೇನಿಗೆ "ಅಗ್‌ಮಾರ್ಕ್‌ ಹನಿ' (ಅಪ್ಪಟ 
ಜೇನು) ಎನ್ನುತ್ತಾರೆ. ಅದನ್ನು ತಯಾರಿಸಿ ಮಾರುವವರಿಗೆ 'ಪ್ಶಾಕರ್ಸ್‌' ಎನ್ನುತ್ತಾರೆ. 


ಪ್ಯಾಕರ್ಸ್‌ಗಳು ವಿಶೇಷವಾಗಿ ದೊಡ್ಡ ದೊಡ್ಡ ಬ್ಯಾರೆಲ್ಲುಗಳೆಲ್ಲಿ ಅಥವಾ 25 
ಕಿಲೋಗ್ರಾಮ್‌ಗಳ ಡಬ್ಬಗಳಲ್ಲಿ ತುಂಬಿ ಅಗ್‌ಮಾರ್ಕ್‌ ಲೇಬಲ್ಲುಗಳನ್ನು ಪಡೆದುಕೊಳ್ಳು 
ತ್ತಾರೆ. ಸಣ್ಣಪುಟ್ಟ ಮಾರಾಟಗಾರರು ಅವುಗಳನ್ನು ಖರೀದಿಸಿ ತಮ್ಮತಮ್ಮ ವ್ಯಾಪಾರ 
ಸ್ಥಳಗಳಿಗೆ ಸಾಗಿಸಿ ಅಲ್ಲಿ ಅವುಗಳನ್ನು ಒಡೆದು 5 ಕಿಲೋ, ಒಂದು ಕಿಲೋ, 
ಅರ್ಧ ಕಿಲೋ, ಕಾಲು ಕಿಲೋ, 100 ಗ್ರಾಂ, 50 ಗ್ರಾಮುಗಳ ಆವರಣಗಳಲ್ಲಿ ತುಂಬಿ 
ಮಾರುತ್ತಾರೆ. ಇವರು ಆಗ್‌ಮಾರ್ಕ್‌ಗಳನ್ನು ಅಪೇಕ್ಷಿಸುತ್ತಿದ್ದರೆ ಆ ಬಗ್ಗೆ ಲೈಸೆನ್ಸನ್ನು 
ಪಡೆದುಕೊಳ್ಳಬೇಕು. ಇವರಿಗೆ ರೀಪ್ಯಾಕರ್ಸ್‌ ಎಂತಲೂ ಅವರು ಮಾಡುವ ಕೆಲಸಕ್ಕೆ 
ರೀಪ್ಯಾಕಿಂಗ್‌ ಎಂತಲೂ ಹೆಸರು. ಪ್ಯಾಕರ್ಸ್‌ರು ಅಗ್‌ಮಾರ್ಕ್‌ ಪಡೆದ 6 ತಿಂಗಳುಗಳ 
ಒಳಗಾಗಿ ರೀಪ್ಯಾಕಿಂಗ್‌ ಮಾಡುವುದಾದರೆ ಪುನರಪಿ ವಿಶ್ಲೇಷಣೆಯು ಅವಶ್ಯವಿಲ್ಲ. 
ಮೊದಲಿನ ಲೇಬಲ್ಲುಗಳ ಆಧಾರದ ಮೇಲೆ ಹೊಸ ಲೇಬಲ್ಲುಗಳು ಸಿಗುತ್ತವೆ. ಆ 
ಅವಧಿಯು ವಿಕಾರಿದಾಗ ತಿರುಗಿ ಹೊಸ ಅಗ್‌ಮಾರ್ಕ್‌ಅನ್ನು ಪೆಡೆದುಕೊಳ್ಳಬೇಕಾಗು 
ತ್ತದೆ. 


ಜೇನನ್ನು ತುಂಬುವ ಆವರಣ (ಬ್ಯಾರೆಲ್‌, ಡಬ್ಬ, ಬಾಟಲಿಗಳು)ಗಳು ಪ್ಯಾಕಿಂಗ್‌ 
ರೀಪ್ಯಾಕಿಂಗ್‌ಮಾಡಬಹುದಾದ ಸ್ಥಳ. ಆ ಬಗ್ಗೆ ಉಪಯೋಗಿಸಬಹುದಾದ ಸಾಧನ 
ಗಳು ಇತ್ಯಾದಿಗಳನ್ನು ಕುರಿತ ನಿಯಮಗಳನ್ನು ಕೇಂದ್ರ ಕೃಷಿ ವಿಭಾಗದ ಮಾರಾಟ 
ಮತ್ತು ತಪಾಸಣೆಗಳ ಮುಖ್ಯಾಧಿಕಾರ ಸ್ಥಾನವು ಮಾಡಿರುತ್ತದೆ. ಈ ಕಛೇರಿಯು 


ನಾಗಪ್ಪರದಲ್ಲಿದೆ. 


§ (ಟಖ) 
CORTE UR (6 
cer 
ಡಂ Bae ಐ 
‘ones Bee 
ಲಾ ಊ Ur 09 (ಈ 
ಔಿಔ ಭಜ 
೧೫ 'ಆಗಿಸಟಭಿಜೋರಂದ 
QL ene 
—ywwec Ong 9 (6 
ಬೀ ಔಲಬಂಊಳಲಂಳಯ 
ಇಂಟ Rupe ಬಿಂಲಂಛಂಆಾಜ'ಔಂಂಂಂ (2 
ಐ URINE ROPE AACN 

















೭0 00'1 69 02 €'0 G6 01 ೦೮೧೦೪೪ news Gabe (1 cet 
A, SS. N.S 

01 6 9 L 9 ( £ 2 I 
cues ee ce ರಂಯಂ Oeccom Oceros Ree 

ಬಲಗ ಇಂಣ ಇಂಎ 
Keotsae ne rx £0 ಲಳ ನೀಂ 
5030760 68/0 ಇ ನೋದಿ ‘ec "ಓಣ uc ervey ಉಗ 
ಸಣ ಣಯ oer tng gow 





€ Tee Tce seve HER 
£3 
8 ೩೬೫೬೮೪ 


ರ 
drove vtup (0 
ಔಟ ಊಟ 
ಜಂಬ ORL Sem 
RucacM ಭಜ yo 
‘grec ಐ ಔಟ ($ 
cBoecravyoe ಓಣ (2 
ಔೌಬಣಣ೦  3ಐಂ ಕಿ 
[AU 060 €9 Sz $°0 $s €€। Ul ಆಂಂಧಧವಂಧಿಟಂಸಿಲುಂಬಭ (1 ಮಾ 
ಧೇ 
p ಧಬ್‌ ಜೂ ಐಂ 
೧೫ ೧೮ ಔಯ 
ಕ ಸಂ ಚಕ ಗ್‌ ೧೦ರ is 209 0 
ಅರ್‌ 3 ಜಂ 
CAUSE se peu 
ಭಜಂಲಸಿಂರ 'ಭಜಂದ ಭಲ 
ಭಜ ಐಸಿ ves (¢ 
ಬೇರ [ಬಣ op (2 
ಕ ಔಲಂಂಜಂೀಂಂe 
20 0610 €9 ೭೭ ೯0 € 01 ಈ 2೧೦0೬/೦೦೫2 (1 ೮, ಖಗ 


ಅನುಬಂಧ 4 


ಜೇನುಕೃಷಿ ಕರಿಗೆ ದೊರಕುವ ಸಹಾಯಗಳು 


1953ನೆಯ ಇಸವಿಯಲ್ಲಿ ಜೇನುಕೃಷಿಯ ಆಗುಹೋಗುಗಳನ್ನು ಖಾದೀ 
ಗ್ರಾಮೋದ್ಯೋಗ ಆಯೋಗಕ್ಕೆ ವಹಿಸಲಾಯಿತು. ಆಗ ಇದಕ್ಕೆ ಅಖಿಲ ಭಾರತ 
ಖಾದೀ ಗ್ರಾಮೋದ್ಯೋಗ ಮಂಡಲವೆಂ ಹೆಸರಿತ್ತು. ಹಿಂದೂಸ್ಥಾನ ಸರಕಾರದವರು 
ಅದನ್ನು ರಚಿಸಿದ್ದರು. 1957ನೆ ಇಸವಿಯ 
ಅದು ಆಯೋಗವಾಯಿತು. 


a 
ಗ 
ತೆ 
€L 
ತ 
೮ 
ಕ್ತ 


ದೌ 


ಮಂಡಲವು ರಚಿತವಾದಂದಿನಿಂದಲೂ ಜೇನುಕೃಷಿಯ ಪ್ರಸಾರಕ್ಕಾಗಿ ಅನೇಕ 
ರೀತಿಯ ಸಹಾಯ ಸಲಹೆಗಳು ಈ ಕೃಷಿಯಲ್ಲಿ ತೊಡಗಿದವರ ಸಂಘಸಂಸ್ಥೆಗಳಿಗೆ 
ದೊರಕುತ್ತಿವೆ. ಇವುಗಳಲ್ಲಿ ಮುಖ್ಯವಾದ ಕೆಲವನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ: 


ಸಲಕರಣೆಗಳ ಖರೀದಿಗಾಗಿ ಒಟ್ಟು ಬೆಲೆಯ ಅರ್ಧದಷ್ಟು ಸಹಾಯಧನ ದೊರೆ 
ಯುತ್ತದೆ. ಆದರೆ ಮುಂದೆ ಕಂಸಗಳಲ್ಲಿ ತೋರಿಸಿದ ರಕಮುಗಳನ್ನು ಮಾರಿರಬಾರದು. 
ಐ.ಎಸ್‌.ಐ. "ಎ' ಜೇನು ಪೆಟ್ಟಿಗೆ (15 ರೂ). ಐ.ಎಸ್‌.ಐ. 'ಬಿ' (18 ರೂ), 
ಜೇನನ್ನು ತೆಗೆಯುವ ಯಂತ್ರ (30 ರೂ), ಹೊಗೆ ಅಂಡೆ (7.50 ರೂ.)ಜೀನನ್ನು 
ಹದಗೊಳಿಸುವ ಸಾಧನಗಳು (2.50 ರೂ), ಮೇಣದ ಹಾಳೆಗಳನ್ನು ತಯಾರಿಸುವ 
ಯಂತ್ರ (1.250 ರೂ.) ಹಾಗೂ ಜೇನುಹುಳುಗಳ ಕಾಲೋನಿ (10 ರೂ.). 


ಬೇರೆಬೇರೆ ತರಗತಿಯ ಶಿಕ್ಷಕರ ತರಬೇತಿಯ ವ್ಯವಸ್ಥೆ ದೊಡ್ಡ ಪ್ರಮಾಣ 
ದಿಂದ 100ಕ್ಕೂ ಹೆಚ್ಚು ಕಾಲೋನಿಗಳನ್ನು ಸಾಕಬಯಸುವವರ ತರಬೇತಿಯ ವ್ಯವಸ್ಥೆ, 
ಜೇನುಕೃಷಿಯಲ್ಲಿ ತೊಡಗಿದವರ ಬಗ್ಗೆ 8-10 ದಿನಗಳ ಅವಧಿಯ ತರಬೇತಿಯ 
ವ್ಯವಸ್ಥೆ. ತರಬೇತಿ ಬಯಸುವವರ ಊಟ ಉಪಚಾರದ ಖರ್ಚು ಮತ್ತು ದಾರಿ 
ಖರ್ಚು ಮೊದಲಾದವುಗಳು ಆಯೋಗದವರಿಂದ ಸಂಘಸಂಸ್ಥೆಗಳ ಮುಖಾಂತರ 
ಅಲ್ಲಸ್ವಲ್ಪ ದೊರೆಯುತ್ತವೆ. 


ಹೊಸದಾಗಿ ಜೇನುಕೃಷಿಯ ಪ್ರಸಾರಕ್ಕಾಗಿ ಆರಿಸಿಕೊಂಡ ಕ್ಷೇತ್ರಕ್ಕೆ ಸಬ್‌ 


ಸ್ಟೇಷನ್‌ ಎಂದು ಕರೆಯುತ್ತಾರೆ. ಅದರಲ್ಲಿ 5 ವರ್ಷಗಳ ಅವಧಿಯಲ್ಲಿ "ಎ" 
ಟೈಪಿನ 300 ಆಥವಾ 'ಬಿ' ಟೈಪಿನ 200 ಜೇನು ಕಾಲೋನಿಗಳನ್ನು ನೆಲೆಸುವ ಗುರಿ 


ಇರುತ್ತದೆ. ಆ ಬಗ್ಗೆ ಶಿಕ್ಷಕನ ಸಂಬಳ. ಬಾಡಿಗೆ. ಸಲಕರಣೆಯ ಕ್ರಯ ಮತ್ತಿತ 
ಹಪ [4 

ಕಚೇರಿಯ ಖರ್ಚುಗಳು ಆಯೋಗದಿಂದ ದೊರೆಯುತ್ತವೆ. ಈ ಅವಧಿಯ ನಂತರ 

1,000 ಕಾಲೋನಿಗಳುಳ, 4-5 ಸಬ್‌ಸ್ಪೇಷನ್‌ಗಳನ್ನು ಒಂದುಗೂಡಿಸಿ ಸರ್ಕಲ್‌ 


ಜೇನುಕೃಷಿಕರಿಗೆ ದೊರಕುವ ಸಹಾಯಗಳು 201 


ಗಳನ್ನು ರಚಿಸಂತ್ತಾರೆ. ಅವುಗಳಿಗೆ ಸಹ 2 ವರ್ಷಗಳ ಅವಧಿಯವರೆಗೆ ಸಬ್‌ಸ್ಟೇಷನ್‌ 
ಗಳಿಗೆ ದೊರಕುವ ಸಹಾಯಗಳು, ತುಸು ದೊಡ್ಡ ಪ್ರಮಾಣದಿಂದ ದೊರಕುತ್ತವೆ. 


ಜೇನುಕೃಷಿಕರಿಗೆ ಮಾದರಿಯಾಗಬೇಕೆಂಬ ಉದ್ದೇಶಗಳುಳ್ಳ ಮಾದರಿ ಜೇನು 
ಕೇಂದ್ರ ಆಂದರೆ ಮಧುವನಗಳನ್ನು ಸ್ಥಾಪಿಸುವುದಕ್ಕೆ ಸಂಘಸಂಸ್ಥೆಗಳಿಗೆ ಧನಸಹಾಯ 
ವನ್ನು ಆಯೋಗದವರು ಕೊಡುತ್ತಾರೆ. ಇವೇ ಮಧುವನಗಳನ್ನು ನರ್ಸರಿ ಜೇನು 
ಕಾಲೋನಿಗಳನ್ನು ಮಾರಾಟಕ್ಕಾಗಿ ತಯಾರಿಸುವುದಕ್ಕೂ ಸಹಾಯ ಸಿಗುತ್ತದೆ. ಪ್ರಾಥ 
ಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿಯ ವಿದ್ಯಾರ್ಥಿಗಳಿಗೆ ಜೇನಿನ ವ್ಯವಸಾಯದಲ್ಲಿ 
ಆಸಕ್ತಿ ಹುಟ್ಟಿಸುವ ಉದ್ದೇಶದಿಂದ ಸಣ್ಣಸಣ್ಣ ಮಧುವನಗಳನ್ನು ಶಾಲೆಯ ಕಾಂಪೌಂಡ್‌ 
ಗಳಲ್ಲಿ. ತೋಟಗಳಲ್ಲಿ ಇಡುವುದಕ್ಕೂ ಅವಶ್ಯವುಳ್ಳೆ ಸಹಾಯ ದೊರೆಯುತ್ತದೆ. ಆ 
ಶಾಲೆಗಳಲ್ಲಿಯ ಒಬ್ಬ ಶಿಕ್ಷಕನಿಗೆ ತರಬೇತಿ ಮತ್ತು ಈ ಕೆಲಸವನ್ನು ನೋಡುವ ಬಗೆಗೆ 
ಕಿಂಚಿತ್‌ ಸಹಾಯ ಕೂಡ ದೊರೆಯುವ ಏರ್ಪಾಡು ಇದೆ. 


ಹಣ್ಣುಕಾಯಿಗಳ ದೊಡ್ಡ ದೊಡ್ಡ ತೋಟಗಾರರು 100ಕ್ಕಿಂತ ಹೆಚ್ಚು 
ಕಾಲೋನಿಗಳನ್ನು ಸಾಕುತ್ತ ತಮ್ಮ ತೋಟಗಳಲ್ಲಿಯ ಇಳುವರಿಯನ್ನು ಹೆಚ್ಚಿಸಲು 
ಅನುಕೂಲಮಾಡಿಕೊಡುವ ಏರ್ಪಾಡು ಇದೆ. ಆ ಬಗ್ಗೆ ಅವರಿಗೆ ಒಬ್ಬ ಸಹಾಯಕನ 
ಅರ್ಧ ಸಂಬಳವನ್ನು ಆಯೋಗದವರು ಕೊಡುತ್ತಾರೆ. ಇತರ ಸೌಲಭ್ಯಗಳಂತೂ 
ಇದ್ದೇ ಇದೆ. 


ಸಂಚಾರೀ ಕೃಷಿಯನ್ನು ಕೈಗೊಳ್ಳಲಿಚ್ಛಿಸುವವರಿಗೂ ಕೂಡ ಸಹಾಯ ದೊರಕು 
ತ್ತದೆ.ಸ್ಥಳಾಂತರಿಸುವ ವೆಚ್ಚದ ಅರ್ಧ ಆದರೆ ಪ್ರತಿ ಕಾಲೋನಿಗೆ 3 ರೂಪಾಯಿಗಳಿಗೂ 
ಹೆಚ್ಚು ಸಹಾಯಧನ ಕೊಡಲಾಗುತ್ತದೆ. ಹೆಚ್ಚಿನ ಪ್ರಮಾಣದ ಸಾಲ ಪಡೆದುಕೊಳ್ಳಲು 
ಅನುಕೂಲವಾಗುವುದಕ್ಕೆಂದು ಸಂಘ ಸಂಸ್ಥೆಗಳ ಶೇರು ಬಂಡವಾಳ ಆಯೋಗದವರು 
ಪರಿಮಿತಿಯ ಶೇಕಡ 87 $ಯಷ್ಟನ್ನು ಸಾಲವಾಗಿ ಕೊಡುತ್ತಾರೆ. ದುಡಿಯುವ ಬಂಡ 
ವಾಳ, ಮೂಲಬಂಡವಾಳಗಳಿಗಂತೂ ಶೇಕಡ 4ರ ಬಡ್ಡಿಯ ದರದಲ್ಲಿ 
ಸುಲಭವಾದ ಕಂತುಗಳಿರುವ ಸಾಲದ ವ್ಯವಸ್ಥೆ ಇದ್ರೇ ಇದೆ. ಸಲಕರಣೆಗಳನ್ನು 
ತಯಾರಿಸುವ ಸಂಸ್ಥೆಗಳಿಗೂ ಇದೇ ರೀತಿಯ ಸಾಲ ಸಹಾಯಧನಗಳ ವ್ಯವಸ್ಥೆ ಮಾಡ 
ಲಾಗಿರುತ್ತದೆ. ಭಾರತದಲ್ಲಿ ಸಿಗುವ ಪ್ರಮಾಣದ ಸಹಾಯವು ಇನ್ನೆಲ್ಲಿಯೂ ದೊರೆ 
ಯುವುದಿಲ್ಲ. ಇಷ್ಟು ಸಹಾಯದಿಂದ ಏನೇನೋ ಆಗಬಹುದಿತ್ತು. ಒಂದೆರಡು ರಾಜ್ಯ 
ಗಳಲ್ಲಿಯ ಸಂಘಸಂಸ್ಥೆಗಳು ಪೂರ್ಣವಾಗಿ ಈ ಸಹಾಯಗಳ ಸದುಪಯೋಗವನ್ನು 
ಮಾಡಿಕೊಂಡಿರುತ್ತವೆ. ಉಳಿದವು ಕೆಲವು ಪ್ರಮಾಣದಲ್ಲಿ ಮಾತ್ರ ಮಾಡಿಕೊಂಡಿರು 
ತ್ತವೆ. ಇತ್ತೀಚೆಗೆ ದೊಡ್ಡ ಪ್ರಮಾಣದ ಜೇನುಕೃಷಿಯನ್ನು ಕೈಗೊಳ್ಳಲು ಅನುಕೂಲ 
ವಾಗಲೆಂದು ಬ್ಯಾಂಕ್‌ಗಳು ಕಡಮೆ ಬಡ್ಡಿದರದಲ್ಲಿ (ಶೇಕಡ 4) ಸಾಲಕೊಡಲು ಮುಂದೆ 
ಂದಿರುತ್ತವೆ. ಆದರೆ ಅದರ ಲಾಭವನ್ನು ಪಡೆದುಕೊಳ್ಳಲು ಮುಂದೆ ಬರುವ 


ಬ 
ವಕ್ತಿಗಳೇ ವಿರಳ. 


ಭ್ರ 


ಟ್ರ 
ಅಂಗರಚನಾಶಾಸ್ತ್ರ 
ಅಂಗಾಂಶ 
ಅಂಡ 
ಅಂಡಜ 
ಅಂಡನಾಳ 
ಅಂಡಾಶಯ 
ಅಕ್ಷ 
ಅಕ್ಷಿಪಟ 
ಅನ್ನನಾಳ 
ಅನ್ನರಸ 
ಅನ್ಕರೇಣು ಸ್ಪರ್ಶ 


ಅಪಚಯ 
ಅವಸ್ಥೆ 

ಅಸ್ಲಿ ಪಂಜರ 
ಅನುವಂಶಿಕ 


ಆಮಶಂಕೆ 
ಆಹಾರಕುಹರ 


ಇ 


ಇಂಗಾಲ 


ಉ 


ಉಚ್ಛಾ ಸ ನಿಶ್ವಾಸ 
ಉತ್ಕರ್ಷಣ 
ಉತ್ಪತ್ತಿ ಸಾಮ್ಯ 
ಉದರ 

ಉದರದ 
ಉಪಾಂಗ 


ವಿ 


ಎದೆಗೂಡು 
ಎದೆಯ 
ಏಕಲಿಂಗ 


ಳಿ 


ಒತ್ತಡ 


ಪಾರಿಭಾಷಿಕ 


Anatomy 
Tissue 
Ovum 
Oviparus 
Oviduct 
Ovary 
Axis 
Retina 
Oesophagus 
Chyme 
Cross— pollina- 
tion 
Catabolism 
Stage 
Skeleton 
Inherited 


Dysentry 
Food vacuole 


Carbon 


Respiration 
Oxidation 
Homology 
Abdomen 
Ventral 
Anabolism 
Appendage 


Thorax 
Pectoral 


Unisexual 


Pressure 


ಶಬ್ದಕೋಶ 


ಒಸರು, ಸ್ರವಿಸು.. 5000 
ಒಳಚರ್ಮ Endoderm 
ಥೆ 
ಕಟಿ Pelvis 
ಕಣಸ್ಥ ಹುಳ Brood 
ಕಬ್ಬುಸಕ್ಕರೆ Sucrose (cane ` 
sugar) 
ಕವಾಟ Valve 
ಕಶ್ಮಲ ಕಳೆಯುವಿಕೆ Defecation 
ಕಶ್ಚಲ ಗ್ರಹಕನಾಳ Malphighian 
ಲು tubes 
ಕಾರ್ಮಿಕ ಹುಳು Worker bee 
ಕಾರ್ಮಿಕ ತತ್ತಿ Worker's egg 
ಕೀಟಕೋಶ Cocoon 
ಲು Joint 
ಕುಂಟೆ Loghive of bees 
ಕುಟುಂಬ Family 
$೨ Race 
ಕೆಲಸಗಾರ ಹುಳು Worker bee 
ಕೇಸರಮಂಡಲ Androecium 
ಕೇಸರದಂಡ Stamen 
ಕೊಂಡಿ Sting 
ಕೋಲುಜೇನು Flower bee; 
little bee; 
apis florea 
ಕೋಶಾವಸ್ಥೆ Pupal stage 
ಕ್ರಶಾಂಗ Flagellum 
ಕ್ರಿಯಾವಾಹಕ Motor 
ಗೆ 
ಗಂದು ಹುಳು Drone; a male 
bee 
ಗರ್ಭದಾನ Insemination 
ಗರ್ಭಧಾರಣ Fertilisation 


ಗರ್ಭಾಶಯ 
ಗಾಳಿಯ ಚೀಲ 
ಗುದದ್ವಾ ರ 


Uterus 
Trachae sacs 
Anus 


ಪಾರಿಭಾಷಿಕ 
ಗೋಲಕ Corpuscles 
ಗ್ರಂಥಿ Gland 
ಗ್ರಹಣಾಂಗ Tentacles 
ಘವಿಸು Solidify 

ಚ 
ಚಯಾಪಚಯಕ್ರಿಯೆ Metabolism 
ಚಲನೆ Locomotion 
ಚಿಕ್ಕ ಮಿದುಳು Cerebellum 
ಚಿಕ್ಕ ರೋಹಿಣಿ Arteriole 
ಚೀಲಕೋಶ Bladder 
ಚೋದಕ Harmone 
ಚೌಕಟು Frame 
ಚ 
ಜಠರ Stomach 
ಜಠರಗ್ರಂ Gastric glands 
ಜಠರ ರಸ Gastric juice 
ಜವುಗು, ಜವಳು rsh 
ಜಾತಿ Genus 
ಜಾಲ Web 
ಜೀವಕೇಂದ್ರ Nucleus 
ಜೀವಕೋಶ Cell 
ಜೀವಪೊರೆ Cell membrane 
ಜೀವಭಿತ್ತಿ Cell wall 
ಜೀವರಸ Protoplasm 
ಜೀಪವಿಭಜಸನೆ Cell division 
ಜೀವಶಾಸ್ತ್ರ 8101087 
ಜೀವಸತ್ತ Vitamin 
ಜೀವಿ Organism 
ಜೇನು ಎರಿ Honey comb 
ಜೇನುಕೃಷಿ Bee-keeping 
ಜೇನುಕೃಷಿಕ Bee-keeper 
ಜೇನುಕೋಶ Honey sac 
ಜೇನುಗೂ Bec hive 
ಜೇನುತುಪ್ಪ Honey 
ಜೇನುಮೇಣ Bee-wax 
ಜೇನುಯಂತ್ರ Honey extrac- 
tor 

ಜೇನು ವಿಷ Bec-venom 
ಜೇನುಹುಳು Bee 


ತಳಿಶಾಸ್ತ್ರ 


ತುಡವೀ 


(ತೊಡವೀ)ಹುಳು 
ತೊಡೆ ಎಲುಬು 


ದವಡೆ 
ದಾದೀ ಹುಳು 
ಪ್ರಾಶ್ಟಾಶಕನದೆ 


ನರಜೀವಕೋಶ 
ನರಪ್ರಚೋದನೆ 
ನರಮಂಡಲ 


ನರಹುಂರಿ 
ನಾಡಿ 
ನಾಲಿಗೆ 


ಪಚನೇಂದ್ರಿಯ 
ಪೊರೆ 

ಪರಾಗ 
ಪರಾಗಕೋಶ 


203 


Genetics 

The Indian bee; 
apis indica 

Femur 


Mandible 
Nurse bee 


Dextrose: 


Glucose 
Bilateral 
Bisexual 


Nerve 

Nerve cell 

Nerve impulse 

Nervous Sys- 
tem 

Nerve cord 

Pulse 

Labium 

Duct 

Inorganic 

Inanimate 

Fidelity 

Mastication 


Paralysis 


Digestion 

Digestive 
system 

Digestive organ 

Membranc 

Pollen 

Anther 


ಪರಾಗ ತಚ್ಬೆ(ಬುಟ್ಟಿ) Pollen basket 


204 


ಪರಾಗ ಸಂಕ್ರಮಣ 
(ಸ್ಪರ್ಶ) 
ಪರಿವರ್ತನ 
ಪರಿವರ್ತಿತ ಸಕ್ಕರೆ 
ಪರಿಸರ ಶಾಸ್ತ್ರ 
ಪರಿಸ್ಥಿ ತಿ 
ಪರ್ಯಾಪ್ತ 
ದ್ರಾವಣ 
ಪಾಚಕ ಗ್ರಂಥಿ 


ಪಾಚಕ ನಾಳ 
ಪಾಚಕ ರಸ 
ಪಾರ್ಶ೯ದ 
ಪಿತ್ನಕೋಶ 
ಪಿತ್ಮಜನಕಾಂಗ 
ಪಿತ್ಮನಾಳ 
ಪಿಷ್ಠಪದಾರ್ಥ 
ಪುನರುತ್ಪಾದನೆ 
ಪುಪ್ಪಸ 
ಪುಂಬೀಜ 
ಪುಷ್ಪದಳ 
ಪುಷ್ಪಪಾತ್ರೆ 
ಪುಷ್ಪದ ಸೀಳು 
ಪ್ರಜನನ ಜೀವ 
ಕೋಶ 
ಪ್ರಣಯ ಪ್ರವಾಸ 


ಪ್ರತಿಕ್ಷಿಪ್ತ 
ಪ್ರಬಲತೆ 
ಪ್ರಭೇದ 
ಪ್ರಾಣವಾಯು 
ಪ್ರಾಣವಾಯು 


ಮಯ 


ಪ್ರಾಬಲ್ಯ 
ಪ್ರೇರಣೆ 
ಪ್ರೌಢ 


ಫಲಶರ್ಕರ 


ಬ 


ಬಂಜೆ, ಗೊಡ್ಡು 


ಜೇನುಸಾಕಣೆ 


Pollination 


Inversion 
Inverted 
Ecology 
Environment 
Saturated solu- 
tion 


sugar 


Digestive 
glands 

Digestive canal 

Digestive juice 

Lateral 

Gall bladder 

Liver 

Bile duct 

Starch 

Reproduction 

Lung 

Sperm 

Petal 

Thalamus 

Dorsal fissure 


Gamete 
Mating flight; 
honeymoon 
fight 


Reflex; instinct 


Concentration 
Species 
Oxygen 
Oxigenated 


Dominated 
Stimulus 
Imago 


Fructose sugar; 


Sterile 


ಬೀಜಕಣ 
ಬೀಜಚೇಲ 
ಬೀಜವಾಹಿನಿ 
ಭಗ 

ಭರ್ಚಿ 

ಭ್ರೂಣ 

a ತ್‌್‌ 
ಭ್ರೂಣ ಶಾಸ್ತ್ರ 


ಮಜಲು 
ಮಡಿಕೆಗೂಡು 
ಮಧುಕೋಶ 
ಮಧುವನ 

ಮರಿ 
ಮರಿಮೊಟ್ಟೆ 
ಮಲ 

ಮಸ ೧ರ 
ಮಹಾ ಅಪಧಮನಿ 
ಮಾರ್ಪಾಡು -: 
ಮಿದುಳು 
ಮಿಶ್ರೀಜೇನು 


ಮುಚ್ಚಿಗೆ 

ಮೂಲೆ 

ಮೇಣ 
ಮೇಣಗ್ರಂಥಿ 
ಮೇಣದ ಪತಂಗ 
ಮೇಣದ ಹಾಳೆ 


ಮೇದಸ್ಸು 


ರಂಜಕ 
ರಕ್ತನಾಳ 
ರಕ್ತಾಭಿಸರಣೆ 
ರಾಜಶಾಹೀ ರಸ 
ರಾಣಿ 

ರಾಣಿಕಣ 
ರಾಜಿಪಂಜರ 
ರಾಳ 


Spore 

Serotal sac 
Vas deferens 
Vulva 

Lancet 
Embryo 
Embryology 


Stage 

Pot hive 
Honey sac 
Apiary 
Larva 

Brood 

Feces 

Lens 

Aorta 1 
Modification 
Brain 
Dammar bee; 
apis trigona 
Seal; cappings 
Snout 

Wax 

Wax glands 
Wax moth 
Comb founda- 
on sheet 
Fat 


Phosphorus 
Blood vessel 
Blood 
circulation 
Morphology 
Royal jelly 
Queen bee 
Queen cell 
Queen Cage 
Propolis 


ರೂಪ ಪರಿವರ್ತನೆ Mtamorphosis 


ಅ 


ಲಾಲಾಗ್ರಂಥಿ 
ಲಿಂಗ 
ಲೆ ೈಂಗಿಕ 


ವ 


ವಪೆ 

ವರ್ಗ 
ವರ್ಗೀಕರಣ 
ವಲಯ-ಖಂಡ 
ದಾಯುಕೋಶ 
ವಾಯುಚೇಲ 
ವಾಯು ಕೋಶ 
ವಾಸಸ್ಥಳ 
ವಿಕಸನ 
ವಿಕೃತರೂಪ 
ವಿದಳನ 

ವಿಭಜನೆ 
ವಿಶ್ಲೇಷಣ 

ವಿಷ 

ವಿಸರ್ಜವ 
ವಿಸರ್ಜನವ್ಯವಸ್ಥೆ 


ವೀರ್ಯ ರಸ 

ವೀರ್ಯಾಣು 

ವೀರ್ಯಾಣು 
ಸಂಗ್ರಹಣ ಚೀಲ 


ಶೆ 


ಪಾರಿಭಾಷಿಕ ಶಬ್ದಕೋಶ 


Salivary gland 
Sex 
Sexual 


Diaphram 
Class 
Classification 
Segment 
Air sac 
Air bladder 
Air cell 
Habitat 
Evolution 
Mutation 
Fission 
Division 
Analysis 
Venom 
Excretion 
Excretion sy- 
stem 
Semen 
Sperm 


Spermathica 
Variation 


Mosaic 

Pistil 

Stigma 

Respiratory 
system 

Respiratory 
organ 

Lung 

Bronchi 

Trachae 


ಸ 


ಸಂಕೋಚನ 

ಸಂಚಾರಿ ಜೇನು 
ಕೃಷಿ 

ಸಂತೃಪ್ತ ದ್ರಾವಣ 

ಸಂಧಿಪದಿ 

ಸಂಧಿ ಬಂದನ 


ಸಂಭೋಗ 


205 


Contraction 
Migratory bee- 
keeping 
Saturated solu- 
tion 
Notch in the 

fore lag 

Point of articu- 
lation 

Copulation 


ಸಂಯುಕ್ತ ಅಂಗಾಂಶ Connective tissue 


ಸಂಯುಕ್ತ ಬೀಜ 2೫)8086 
ಸಂವೇದನವಾಹಕ ಕೇಶ Sensory hairs 
ಸಂಶ್ಲೇಷಣೆ Synthesis 
ಸಂಸಾರಕೋಣೆ Brood chamber 
ಸಮರೂಪ ಸೌಷ್ಟವ Symetry 
ಸವಿರಸ Honey-dew 
ಸಸಾರಜನಕ Protein 
ಸಾಂಘಿಕ Colonial 
ಸಾಂದ್ರತೆ Density 
ಸಾಮಾನ್ಯ ಸಕ್ಕರೆ Sucrose: cane 
Sugar 
ಸಾರಗ್ರಹಣ Assimilation 
ಸಾರಜನಕ \ Protein 
ಸುಪರು * 500೧೦೯ chamber 
ಸೇಂದ್ರಿಯ Organic 
ಸೊಂಡಿಲು: Proboscis 
ಹೀರಂನಳಿಗೆ 
ಸ್ನಾಯಂ Muscle 
ಸ್ನಾಯುಭಿತ್ತಿ Muscular sys- 
tem 
ಸ್ಪರ್ಶೇಂದ್ರಿಯ Antennae 
ಸ್ರಾವ Secretion 
ಸ್ಪರ್ಶೀಯರೇಣುಸ್ಪರ್ಶ Self pollination 
ಸ್ವಯಂಪಚನ Self-digestion 
ಸ್ವ ಯಂ ಫಲೀ Self fertilisa- 
ಕರಣ tion 
ಸ್ವಾರ್ಮು Swarm 


206 ಜೇನುಸಾಕಣೆ 


ಹ ಹೂಜೇನು Flower bee 
ಹದಗೊಳಿಸು Process ಹೃತ್ಯರ್ಣ Autticle 
ಹಂರುಪ್ರೆ Scale ಹೊರಚರ್ಮ Ectoderm 
ಹೃದಯಭಾಗ Cardiac region 
ಹೆಜ್ಜೆ "ಮ Rock bee; 

giant bee; 


apis dorsata 


10. 


12. 


ಆಧಾರ ಗ್ರಂಥಗಳು 


Beck, B. F., Honey and Your Health. London: Museum Press 
Ltd., 1953. 


Datta, A.C., A Class Book of Botany. Calcutta: Oxford Uni- 
versity Press., 1971, 


Deodiker, G. B., Suryanarayana Crop Yields and Bee Polli- 
nation. Poona: Indian Bee Journal., 1972. 


Deodiker, G. B., Suryanarayana., Bee Keeping Serves to 
Increase Farm Production, Bombay, Khadi Gramodyog- 
xxii-4., Khadi and Village Industries Commission, 1976. 


Grout, R. A., Hive and Honey Bee. Hamilton 81111015: Dadant 
and Sons., 1954. 


Imms, A, D., A General Text Book of Entomology, New Delhi: 
Asian Publishing House., 1963. 


Kallapur, S. K., Bee Kecping in Europe. Bombay; Khadi and 
Village Industries Commission., 1963. 


Nauma lorish., Bees and People. Moscow: Mir Publishers., 
1974. 


Park, ಟಿ. W., Honey bee Colony, Life History, Hive and Honey 
bee. Hamilton (11117019, U.S.A.}: Dadant and Sons., 1954. 


Phadke, R. P., Some Phisico Chemical Constants of Indian 
Bces waxes Bee world. London: British Research Association, 
Ltd., 1961. 


Phillips, E. F., Bee Keeping. New York: Mcmillan and Co., 
1974. 


Root, A. [ 


A.B.CandX.Y.Z.of Bee Kecping. Medina 
(Ohio, U.S.A): A. I. 


Root and Co., 1962. 


208 


14, 


20. 


21. 


ಜೇನುಸಾಕಣೆ 


Snodgrass, R. E., Anatomy of the Honey bees, Hive and the 
Honey Bee. Hamilton (11117015): Dadant and Sons., 1954. 


Thakar, C. V., Bee Keeping Technology, Its Pace and Place 
Jagrithi, XX-I, Bombay, Khadi and Village Industries Com- 
mission., 1975. 


Yorrish, N., Curative Properties of Honey and Bee Venom. 
Muscow: Foreign Publishing House., 1959. 


ವೆಂಕಟನಾರಾಯಣಪ್ಪ, ಬಿ. ಇತರರು. ಇಂಗ್ಲಿಷ್‌-ಕನ್ನಡ ನಿಘಂಟು 
ಮೈಸೂರು: ಮೈಸೂರು ವಿಶ್ವವಿದ್ಯಾ ಲಯ., 1946. 


ಕಲ್ಲಾಪುರ ಸಂಜೀವರಾವ., ಮಧುರಹಸ್ಮ. ಕುಮಟಾ: ಗ್ರಾಮಾಭಿವೃದ್ಧಿ ಸಂಘ., 
1961. 

ಕಲ್ಲಾಪುರ ಸಂಜೀವರಾಮ, ಮಧುವಿದೈೆ. ಸಿದ್ದಾಪುರ: ಗ್ರಾಮಾಭಿವೃದ್ಧಿ ಸಂಘ., 
1963. 


4 


ಮಠದ, ಎಸ್‌. ಬೀ. ಕುಲಕರ್ಣಿ, ವೀ. ಎ., ಪ್ರಾಣಿಶಾಸ್ತ್ರ ಪರಿಜೆಯ. 
ಧಾರವಾಡ. ಕರ್ನಾಟಕ ವಿಶ್ವವಿದ್ಯಾಲಯ., 1971. 


ಸುಬ್ಬರಾವ್‌, ಎ., ನಾರಾಯಣ ರಾವ್‌, ಎ., ಪ್ರಾಣಿಶಾಸ್ತ್ರ. ಮೈಸೂರು 
ಮೈಸೂರು ವಿಶ್ವವಿದ್ಯಾಲಯ, 1944. 


ವೆಂಕಟನಾರಾಯಣಪ್ಪ ಪಾರ್ಪಜೆ, ಮಕರಂದ, ಮಾಣಿ (ದ.ಕನ್ನಡ): 
ಪಿ. ವಿ.ಭಟ್ಟ.,, 1975. 


ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದ ಪ್ರಕಟಣೆಗಳು 


10. 


ಶಸ 
12, 


13, 
14. 
15. 
16. 
| 
18. 


19. 


20. 


HN WN 


ಸಂಭಿಕ್ಷತೆಗೆ ತೆರೆದ ಬಾಗಿಲು (ಪ್ರತಿಗಳು ತೀರಿವೆ) " ರೂ. 
ಪೀಡೆ ನಿರ್ವಹಣೆ ( 3 ) 

ಕೀಟ ವಿಂಗಡಣೆ 

ಕೀಟ ಹತೋಟಿ ( ದ್ವಿತೀಯ ಮುದ್ರಣ ) 
ಸಾಕುಪ್ರಾಣಿಗಳ ಶರೀರಕ್ರಿಯಾ ಶಾಸ್ತ್ರ (ಭಾಗ 1) ಸಾದಾ ಪ್ರತಿ 
ತರಕಾರಿ ಬೇಸಾಯ (ಪ್ರತಿಗಳು ತೀರಿವೆ) 


ಕೃಷಿ ರಸಾಯನ ಶಾಸ್ತ್ರ ಶಬ್ದಾರ್ಥ ನಿರೂಪಣಾವಳಿ ಸಾದಾ ಪ್ರತಿ 


ಕ್ಯಾಲಿಕೊ ಪ್ರತಿ 
ಮಣ್ಣು ಮತ್ತು ನೀರು ಸಂರಕ್ಷಣಾ ಕೈಪಿಡಿ ಸಾದಾ ಪ್ರತಿ 
ಕ್ಯಾಲಿಕೊ ಪ್ರತಿ 
ರೈತರ ನೆಚ್ಚುಮೆಚ್ಚಿನ ಮರಗಳು ಕ ಸಾದಾ ಪ್ರತಿ 
ಕ್ಯಾಲಿಕೊ ಪ್ರತಿ 
ಸಾಕುಪ್ರಾಣಿಗಳ ಶರೀರಕ್ರಿಯಾ ಶಾಸ್ತ್ರ (ಭಾಗ 11) ಸಾದಾ ಪ್ರತಿ 
ಕ್ಯಾಲಿಕೊ ಪ್ರತಿ 

ಮೈಸೂರು ರಾಜ್ಯದಲ್ಲಿ ಕೃಷಿ (ಪ್ರತಿಗಳು ತೀರಿವೆ) 
ಮಣ್ಣು ಮತ್ತು ನೀರು ನಿರ್ವಹಣೆ - ಸಾದಾ ಪ್ರತಿ 
ಕ್ಯಾಲಿಕೊ ಪ್ರತಿ 
ಮಣ್ಣು ye ಟ್‌ ಚ್ಚ್ಮ್ಮ್ಮಿ ಸಾದಾ ಪ್ರತಿ 
ಕ್ಯಾಲಿಕೊ ಪ್ರತಿ 
ಕೃಷಿ ಸಹಕಾರ ಕ ಸಾದಾ ಪ್ರತಿ 
ಹಿ, ನ ಕ್ಯಾಲಿಕೊ ಪ್ರತಿ 
ಕಳೆಗಳಂ ಮತ್ತು ಕಳೆಗಳ ನಿಯಂತ್ರಣ ಸಾದಾ ಪ್ರತಿ 
"೬. ಕ್ಯಾಲಿಕೊ ಪ್ರತಿ 
ಗೋಸಂಪತ್ತು ಸಾದಾ ಪ್ರತಿ 
॥ ಘೆ. 06 ಕ್ಯಾಲಿಕೊ ಪ್ರತಿ 
ಧಾನ್ಯ ದಾಸ್ತಾನು ತತ್ವ ಮತ್ತು ಪದ್ಧತಿಗಳು... ಸಾದಾ ಪ್ರತಿ 
ಕ್ಯಾಲಿಕೊ ಪ್ರತಿ 
ಮಣ್ಣಿನ ಫೆಲವತ್ತತೆ ಹಾಗೂ ಉತ್ಪಾದಕತೆ ಸಾದಾ ಪ್ರತಿ 
ಕ್ಯಾಲಿಕೊ ಪ್ರತಿ 
ಪಶುವೈದ್ಯಕೀಯ ವಿಜ್ಞಾನ ; ಸಾದಾ ಪ್ರತಿ 
ಕ್ಯಾಲಿಕೊ ಪ್ರತಿ 


ಹೊಲದ ಬೆಳೆಗಳಿಗೆ ಬೀಳಂವ ಕೆಲವು ಕೀಟಗಳು ಸಾದಾ ಪ್ರತಿ 
ಕ್ಯಾಲಿಕೊ ಪ್ರತಿ 


1-50 
3-75 
12-00 
10-00 
5-00 
10-00 
3-75 
5-00 
12-00 
15-00 
12-00 
15-00 
9-00 
12-00 
10-00 
12-00 
15-00 
9-00 
12-00 
5-00 
8-00 
12-00 
15-00 
5-00 
8-00 
6-00 
9-00 
14-00 
17-00 
6-00 
9-00 
6-50 
9-50 


21. 


22. 


23. 


24. 


25, 


26. 


21. 


28. 
29. 
30. 


lk 


32, 


33. 


34. 
35. 
36. 


ಈಸಿ 


38. 


್ರಿಕ್ಟರು ಹಾಗೂ ಟ್ರಾಕ್ಟರುಗಳನ್ನು | ಸಾದಾ ಪ್ರತಿ 
ಷ್ಟ 'ತಿಯಲ್ಲಿಡುವ ಕ್ರಮಗಳು | ಕ್ಯಾಲಿಕೊ ಪ್ರತಿ 
ಸಾಕುಪ್ರಾಣಿಗಳ ಶರೀರಕ್ರಿಯಾ ಶಾಸ್ತ್ರ (ಭಾಗ 11) ಸಾದಾ ಪ್ರತಿ 
| ಕ್ಯಾಲಿಕೊ ಪ್ರತಿ 

ಕೃಷಿ ವಿಸ್ತರಣ ಶಿಕ್ಷಣ ಪದ್ಧ ತಿಗಳು ಸಾದಾ ಪ್ರತಿ 
ಸ ಕ್ಯಾಲಿಕೊ ಪ್ರತಿ 

ಕಣಜದ ಪೀಡೆಗಳು ಮತ್ತು ಅವುಗಳ ಹತೋಟಿ ಸಾದಾ ಪ್ರತಿ 


ಕಾಲಿಕೊ ಪ್ರತಿ 
ಬ 


ಸಸ್ಯವರ್ಗೀಕರಣ ಶಾಸ್ತ್ರ ಸಾದಾ ಪ್ರತಿ 
ಕ್ಯಾಲಿಕೊ ಪ್ರತಿ 

ಪೌಷ್ಟಿಕ ಆಹಾರ ' ಸಾದಾ ಪ್ರತಿ 
ಕ್ಕಾಲಿಕೊ ಪ್ರತಿ 

ಕಡಲ ಮೀನುಗಾರಿಕೆ ಸಾದಾ ಪ್ರತಿ 
ಕ ಕ್ಯಾಲಿಕೊ ಪ್ರತಿ 

ಧಾನ್ಯದ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಕಬ್ಬಿನ ಬೆಳೆಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಶಿಶುವಿಹಾರ ಸಾದಾ ಪ್ರತಿ 
ಕ್ಯಾಲಿಕೊ ಪ್ರತಿ 
ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಕೃಷಿ ಎಂಜಿನಿಯರಿಂಗ್‌ ಪಠ್ಯಪುಸ್ತಕ (ಸಮೀಕ್ಷಣೆ) ಸಾದಾ ಪ್ರತಿ 
ಕ್ಯಾಲಿಕೊ ಪ್ರತಿ 
ಇಲಿಗಳು ಹಾಗೂ ಅವುಗಳ ನಿಯಂತ್ರಣ ಸಾದಾ ಪ್ರತಿ 
ಕ್ಯಾಲಿಕೊ ಪ್ರತಿ 
ತರಕಾರಿ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಹಣ್ಣಿನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 
`ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ವಿಧಾನ ಸಾದಾ ಪ್ರತಿ 

ಕ್ಯಾಲಿಕೊ ಪ್ರತಿ 
ಅಲಂಕಾರ ಸಸ್ಯಗಳಿಗೆ ಬೀಳುವ ಕೀಟಗಳು ಹಾಗೂ 


ಅವುಗಳ ಹತೋಟಿ 
ಜೀವಕೋಶ ಕ್ರಿಯಾಶಾಸ್ತ್ರ ಮತ್ತು ಸಾದಾ ಪ್ರತಿ 
ಜೀವರಸಾಯನಶಾಸ್ತ್ರ ಕ್ಯಾಲಿಕೊ ಪ್ರತಿ 


6-00 
10-00 

8-00 
12-00 

9-00 
13-00 
12-00 
15-00 
12-00 
16-00 


7-00 
11-00 


4-00 


8-50 
3-50 
7-50 
10-50 


6-00 
7-50 
11-00 
7-50 
11-50 


13-00 - 


13-00 
17-00 


8-50 
16-00 
20-00 


39, 


40. 


41. 


42. 


43. 


44. 


45. 


46. 


47. 


48. 


49. 
50. 


51 


೩2, 


ತತ, 
೨4. 
ಶಶಿ, 
56. 
57. 
58. 


ಎಲುಬು ಶಾಸ್ತ್ರ ಸಾದಾ ಪ್ರತಿ 9-00 


ಜ್ರ ಕ್ಯಾಲಿಕೊ ಪ್ರತಿ 13-00 
ಕಡಲೆಕಾಯಿ (ಶೇಂಗಾ) “ ಸಾದಾ ಪ್ರತಿ 8-00 

| ಕ್ಯಾಲಿಕೊ ಪ್ರತಿ 12-00 
ಗಣಿತಶಾಸ್ತ್ರ ಪ್ರವೇಶಿಕೆ ಭಾಗ) ,  , ಸಾದಾ ಪ್ರತಿ 20-00 


ಕ್ಯಾಲಿಕೊ ಪ್ರತಿ 24-00 
ತೆಂಗು, ಅಡಿಕೆ ಹಾಗೂ ಇತರ ಗರಿಮರಗಳ 


ಕೀಟಗಳು ಹಾಗೂ ಅವುಗಳ ಹತೋಟಿ 7-00 
ಪ್ಲಾಂಟೇಶನ್‌ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 

ಅವುಗಳ ಹತೋಟಿ “9-50 
ಭಾರತದಲ್ಲಿ ಕೋಳಿಸಾಕಣೆ ಸಾದಾ ಪ್ರತಿ 18-00 


ಕ್ಯಾಲಿಕೊ ಪ್ರತಿ 22-00 
ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 


ಅವುಗಳ ಹತೋಟಿ 6-00 
ಕಲ್ಲುನಾರು (ಭೂತಾಳೆ)ಗಿಡಗಳು ಸಾದಾ ಪ್ರತಿ 4-00 
ಕ ಕ್ಯಾಲಿಕೊ ಪ್ರತಿ 8-00 
ಗಣಿತಶಾಸ್ತ್ರ ಪ್ರವೇಶಿಕೆ (ಭಾಗ 2) ಸಾದಾ ಪ್ರತಿ 16-00 
ಕ್ಯಾಲಿಕೊ ಪುಣಿ 24-49 
ಸಸ್ಯ ಸಾಮ್ರಾಜ್ಯ (ಅಚ್ಚಿ ನಲ್ಲಿದೆ ' .' kl 
ಮೂಲ ಅರ್ಥಶಾಸ್ತ್ರ , ಕೈ «= ¥§ 
ಜೇನಂಸಾಕಣೆ { ರ್ಯಾ } 
ಇಾಸಳಿಯ ಸ್ರಾನಿಸಾ ಸೈತ ಮಾನಕ ಸೂಢುಸಣಿ 
ಸಂಘಟನೆ ( » ) 


ಹತ್ತಿ (ನೂಲು) ಮತ್ತೂ ನಾರಿನ ಬೆಳೆಗಳಿಗೆ ಬೀಳುವ 

ಕೀಟಗಳು ಹಾಗೂ ಅವುಗಳ ಹತೋಟಿ 

ಭಾರತದಲ್ಲಿ ಜೇನುಸಾಕಣೆ 

ಪಶುರೋಗಗಳು ಮತ್ತು ಸಾರ್ವಜನಿಕ ಆರೋಗ್ಯ 

ತರಕಾರಿ ಬೆಳೆಗಳ ಕೀಟನಿಯಂತ್ರಣ 

ಮೀನುಗಾರಿಕೆ 
ಸಾಕುಪ್ರಾಣಿಗಳ ಭ್ರೂಣಶಾಸ್ತ್ರ 


ಸಾವಯವ ರಸಾಯನಶಾಸ್ತ್ರ 


ಚಾ ಹ್ಯಾ ಚಹಾ ಹಾ ಟಾ ಹಾಟ 
5 
ಈ 

SNe ee ಗದೆ ಗಟ ee ಉಟ ಯ್‌ 


59. 
60. 
6]. 
62. 


63. 


64, 


65. 
66, 
67. 
` 68. 
69. 
70. 
71. 
12. 


ಬೀಜಗಣಿತ ಪರಿಚಯ ( . ) 


ಕೃಷಿ ರಸಾಯನಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ ( ,, ) 
ರೇಖಾತ್ಮಕ ಬೀಜಗಣಿತ ಓಜ .]ಿ 
ಹಸುರೆಲೆ ಗೊಬ್ಬರ, ಮಾವು ಹಾಗೂ ಉಪ್ಪುನೇರಳೆ ಬೆಳೆಗಳ 
ಕೀಟಗಳು ಹಾಗೂ ಅವುಗಳ ಹತೋಟಿ ( ಜ್ಯ ] 


ಮಾದಕ (ಹೊಗೆಸೊಪ್ಪು, ಗಾಂಜ) ಹಾಗೂ ಸಾಂಬಾರ 
(ಅರಿಶಿನ ಇತ್ಯಾದಿ) ಬೆಳೆಗಳಿಗೆ ಬೀಳುವ ಕೇಟಗಳು 

ಹಾಗೂ ಅವುಗಳ ಹತೋಟಿ ಬ 2 ng J 
ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 

ಸಾಕುಪ್ರಾಣಿ ಮೂಲದ ಸೋಂಕು ರೋಗಗಳು 
ಸಂಸ್ಕೃತಿಯ ರೂಪಿಕೆಗಳು 
ಹುಲಿ-ರಾಷ್ಟ್ರೀಯ ಮೃಗ 

ಸಹಕಾರಿ ಬೇಸಾಯ 

ಕೋಶ 

ಮಣ್ಣು ಶೀಲೀಂಧ್ರ ಕೈಪಿಡಿ 

ನೀರಾವರಿ ತತ್ವ ಹಾಗೂ ಪದ್ಧ. ತಿಗಳಂ 
ದೊಡ್ಡರೋಗ , 


ಡಾ ರಾ. A ಇರು ಜಾ 
w “ 
ಇತ 

Ne ಭಂಗ ಬ Ne "ಇಡ ಇಓ Nr ತ್ತ 


